ಎದುರ್ಕಳ ಕೆ. ಶಂಕರನಾರಾಯಣ ಭಟ್‌ 


CC-0. Jangamwadi Math Collection. Digitized by eGangotri 


i 
Ay» 


"M ae 
S 4 33 

| Y ot s a A 
z UA m 
e^ | <' y 

ಈ ಪುಸ್ತಕವನ್ನು ಕುರಿತು... ಸ 

R 

ಕೊಡಗಿನ ಚೇರಂಬಾಣೆಯ ಸಮಿಪದ ಕೊಳೆಗದಾಳು 2 


ಗ್ರಾಮದ ಪ್ರಸಿದ್ಧವಾದ ಬಡ್ಡೀರೆ ಕುಟುಂಬದಲ್ಲಿ ಜನ್ಮವೆತ್ತಿ is 
ಪ್ರಾಯಃ ಪ್ರಬಂದ್ಧರಾದಂತೆ. ಭಕ್ತಿ ವೈರಾಗ್ಯವಂತರಾಗಿ z 
ಸನಾತನ ಹಿಂದೂ ಧರ್ಮದೆ ತತ್ತ್ವೈವಿಚಾರಗಳಂತೆ ಸನ್ಯಾಸ 6 
ಜೀವನವನ್ನು ಸ್ವೀಕರಿಸಿ, ತನ್ನ ಪೂರ್ವಾಶ್ರ ಮದ ಗ್ರಾಮದ 


ಪರಿಸರದಲ್ಲಿಯೇ ಸನ್ಯಾಸ ಆಶ್ಚವಂವೊಂದನ್ನು ಸ್ಥಾಪಿಸಿ 
ER ಸಗರನ ದೀರ್ಪಕಾಲನಾಡಿನಲ್ಲಿ ಧರ್ಮ | 


೦೫5; (S520 hg TASS ಳನ್ನು ನಡೆಸಿ l 
NSB ಧವಾನಂದರ 
Bhat, Aedurkala k — Le | 


^ Shankavanavayan | 

i] S&elzuvu Shri Sams Brose 
| = Macdhavanandara 
ಜ್‌ Chari lye 


055: 53201196 
uss LSS 


SHRI JAGADGURU VISHWARADHYA JNANAMANDIR 
(LIBRARY) 
JANGAMAWADIMATH, VARANASI 


690906342 


Please return this volume on or before the date last stamped 
Overdue volume will be charged 1/- per day. 


-U. Jangamwadi Meth Collection. Digitized by eGangotri 


CC-0. Jangamwadi Math Collection. Digitized by eGangotri 


"7 a 4 
. J. 


BI 


# "v. a 
" 


~- tea 
. 


qoe 


ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರು 


CC-0. Jangamwadi Math Collection. Digitized by eGangotri 


3b 
ಶ್ಶೀ 


J 


ಸದುರು 
ಸ್ವಾಮಿ ಮಾಧವಾನಂದರ 
ಜೀವನಚರಿತ್ರ : 


ಎದುರ್ಕಳ ಶೆ. ಶಂಕರನಾರಾಯಣ ಭಟ್‌ 


1995 
ಪ್ರಕಾಶಕರು 
ತ್ರೀ ಸಿದ್ಧಾ ಶ್ರಮ 
ಚೇರಂಬಾಣೆ-571257 
ಕೊಡಗು ಜಿಲ್ಲೆ ಕರ್ನಾಟಕ ರಾಜ್ಯ 


CC-0. Jangamwadi Math Collection. Digitized by eGangotri 


SADGURU SHRI SWAMI MADHAVANANDARA JEEVANA 
CHARITRE-(A Book in Kannada about the Life and Teachings 
of Sadguru Shri Swami Madhavanandaji) FOUNDER-PRESIDENT, SHRI 
SIDDHASHRAMA, Cherambane 571 257, Kodagu District. Karnataka 
State—Written by SHRI AEDURKALA K, SHANKARANARAYANA BHAT, 
Shri Ramakrishna Nilaya, Bhagamandala-571'247. Kodagu District, 
Karnataka State, Published by the President, Shri Siddhashrama, 
Cherambane P.O. 571257, Kodagu District, Karnataka State. 
Price Rs. 25/- (Twentyfive only). 


NEE 
© Copyright—SHRI AEDURKALA K. SHANKARANARAYANA BHAT: 
Author. R 


© ಗ್ರಂಥಸ್ವಾಮ್ಯ--ಎದುರ್ಕಳ ಕೆ. ಶಂಕರನಾರಾಯಣ ಭಟ್‌ 


BS: ರೂ. 25/— (ಇಪ್ಪತ್ತೈದು) 


SRI JAGADGURU VISHWARADHY 
JNANA SIMHASAN BANANAS 5 


LIBRARY 


Jangamawadi Math, Varanasi 
Acc. No. erf f as 


ಮುದ್ರಕರು: ಜಿ. ಎಚ್‌. ಕೃಷ್ಣಮೂರ್ತಿ 
ಮೈಸೂರು ಪ್ರಿಂಟಿಂಗ್‌ ಅಂಡ್‌ ಪಬ್ಲಿಷಿಂಗ್‌ ಹೌಸ್‌, ಮೈಸೊರು 570 001 


CC-0. Jangamwadi Math Collection. Digitized by eGangotri 


ಹಮ” 


ಅರ್ಪಣೆ 


ಅಸಂಖ್ಯಾತ ಭಕ್ತರ ಹೃನ್ಮಂದಿರೆಗಳಲ್ಲಿ 
ಗುರುದೇವರಾಗಿ 
ವಿರಾಜಮಾನರಾಗಿ ಬೆಳಗುತ್ತಿರುವ 


ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ಟಾಮಿಗಳ 
ಪಾವನ ಚರಣಗಳಿಗೆ 
ಪ್ರಣತಿಪೂರ್ವಕವಾಗಿ ' 
ಈ ಕೃತಿಯನ್ನು 
ಅರ್ಪಣೆ ಮಾಡಲಾಗಿದೆ 


ಎದುರ್ಕಳ ಕೆ. ಶಂಕರನಾರಾಯಣ ಭಟ್‌ 


CC-0. Jangamwadi Math Collection. Digitized by eGangotri 


ಶ್ರ ಸಿದ್ದಾ ರೂಢ ಆಶ ಶಮ, ಚೇರಂಬಾಣೆ, 
e. ಕೊಡಗು 571 257 


ಅಧ್ಯಕ್ಷರು : ಶ್ರೀ ನಾರಾಯಣಾನಂದ ಸ್ಮಾಮಿ 
ದೂರವಾಣಿ : 5007 


ತಾರೀಖು : 15-1-1995 


ಪ್ರಸ್ತಾವನೆ 


ಪೂಜ್ಯರಾದ ಶ್ರೀ ಸ್ವಾಮಿ ಮಾಧವಾನಂದ ಭಾರತಿಯವರು ಸಾ ಸ್ಥಾಪಿಸಿದ 
ನಮ್ಮ ಚೇರಂಬಾಣೆ ಫ್ರೀ ಸಿದ್ಧಾಶ್ರಮವು ಕಳೆದ 67 ವರ್ಷಗಳಿಂದ ಕೊಡಗಿ 
ನಲ್ಲಿ ಧರ್ಮಪ್ರಚಾರವನ್ನು ಮಾಡುತ್ತಾ ಬಂದಿದೆ. ಹಾಗಿದ್ದರೂ ಕೂಡ 
ಆಶ ಶ್ರಮದ ಸಂಸ್ಥಾಪಕರ ಜೀವನಚರಿತ್ರೆ ಯು ಪುಸ್ತಕವು ರಚನೆಯಾಗಿ ಈ ತನಕ 
ಪ ್ರಕಟಗೊಂಡಿರುಪುದಿಲ್ಲ. ಈ ಒಂದು ಕೊರತೆಯ ವಿಚಾರವಾಗಿ ಬಹಳ 
ಸಮಯದಿಂದ ನಮ್ಮ ಮನಸ್ಸಿನಲ್ಲಿ ತೀವ್ರ ಯೋಚನೆ ಉಂಟಾಗಿತ್ತು. ನಮ್ಮ್‌ 
ಆಶ್ರಮದ ಆಡಳಿತ ಮಂಡಳಿಯವರು. ಅನೇಕ ಭಕ್ತರು ಎಲ್ಲರಲ್ಲೂ ಈ 
ಕೊರತೆಯ ಕುರಿತು ಅರಿವು ಮೂಡಿತ್ತು. ಆದರೆ ಇದೀಗ ಸದ್ಗುರು ಶ್ರೀ 
ಸಿದಾ ರೂಢ ಮಹಾಸ್ವಾಮಿಗಳು ಹಾಗೂ ಫ್ರೀ ಸ್ವಾಮಿ ಮಾಧವಾನಂದಜಿ 
ಯವರ g | ಪಾಬಲದಿಂಡೆ ಜೀವನಚರಿತ್ರೆಯು ರಚನೆಗೊಂಡು ಆಶ್ರಮದ 
ವತಿಯಿಂದ. ಪ್ರಕಟಗೊಳ್ಳಲು ಸಾಧ್ಯವಾಗಿದೆ ಎಂಬುದು ನಮಗೆ ಮತ್ತೂ 
ಆಶ್ರಮದ ಭಕ್ತರು, ಅಭಿಮಾನಿಗಳೆಲ್ಲರಿಗೂ ಬಹಳ ಸಂತೋಷದ ವಿಚಾರ 
ವಾಗಿರುತ್ತದೆ. 

ಪೂಜ್ಯರಾದ ಸ್ವಾಮಿ ಮಾಧವಾನಂದಜಿಯವರು ಚೇರಾಂಬಣೆಯಲ್ಲಿ ಶ್ರೀ 
ಸಿದ್ಧಾರೂಢ ಸಂಪ್ರದಾಯದ ಆಶ್ರಮವನ್ನು ಸ್ಥಾಪಿಸಿ ಕೊಡಗಿನಲ್ಲಿ 'ಬಹಳ 


ec Jangamwadi Math (೫6. BiB by eGangotri 


vi ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ವರ್ಷಗಳಷ್ಟು ಅವಧಿಯ ಸೇವೆಯನ್ನು ಸಲ್ಲಿಸಿ ಆಧ್ಯಾತ್ಮಿಕ ಜಾಗೃತಿಯನ್ನೊ 
ಉಂಟುಮಾಡಿರುವ ಮಹಾಪುರುಷರಾಗಿರುತ್ತಾರೆ. ಅವರೊಡನೆ ಇದ್ದು ಅವರ 
ಸೇವೆಯನ್ನು ಮಾಡಿ ಗುರುಕೃಪೆಯಿಂದ ಸಂತೋಷಗೊಂಡ ಪವಿತ್ರಸ್ಮರಣೆ 
ನಮಗೆ ಇಂದೂ ಕೂಡ ಚೈತನ್ಯದಾಯಕವಾಗಿರುತ್ತ ದೆ. ಪೂಜ್ಯ ಸ್ವಾವಿರಾಜಿ 
ಯವರೆಲ್ಲಿ ಇದ್ದ ಗುರುಭಕ್ತಿ, ಆಧ್ಯಾತ್ಮಿ ಕಶಕ್ತಿ, ಶಾಸ್ತ್ರಜ್ಞಾನ, ಸಮಾಜಸೇವಾ 
ಉತ್ಸಾ ಹೆ, ಶಿಷ್ಟ [ಪ್ರೇಮ ಇವುಗಳು ಅವರ ವಿಚಾರವಾಗಿ ಗೌರವ ಮತ್ತು 
ಪ್ರೀತಿಯನ್ನು ಮೂಡಿಸುವ ವಿಶೇಷ ಗುಣಗಳು ಆಗಿದ್ದವು. ಹಾಗಾಗಿ ಅವರು 
ಶಿಷ್ಯರಲ್ಲಿ, ಭಕ್ತರಲ್ಲಿ, ಸಮಾಜದ ಸಜ್ಜನವಲಯದಲ್ಲಿ ಆ ಕಾಲಕ್ಕೆ ತುಂಬ 
ಆದರಣೀಯರಾಗಿದ್ದರು. ಹಾಗೆಯೇ ದೇಹಬಿಟ್ಟಮೇಲೆ ಈ ಕಾಲಕ್ಕೆ ಬಹಂ 
ಜನಪೂಜ್ಯರಾಗಿರುತ್ತಾರೆ; 
ಇಂತಹ ಮಹಾನುಭಾವರ ಜೀವನಚರಿತ್ರೆಯನ್ನು ನಮ್ಮ ಮತ್ತು ಆಡಳಿತ 
ಮಂಡಳಿಯ ಸದಸ್ಯರ ಅಪೇಕ್ಷೆಯ ಮೇರೆಗೆ ಕನ್ನೆ d ನಾಡಿನ ಗಣ್ಯಸಾಹಿತಿ 
ಗಳಲ್ಲಿ ಓರ್ವರಾದ ಶ್ರೀ ಎದುರ್ಕಳ ಕೆ. ಶಂಕರನಾರಾಯಣ ಭಟ್ಟ ರು ಬರೆದು 
ಸಿದ್ಧಪಡಿಸಿ ಅದನ್ನು ಪ್ರಕಟಿಸೆಲು ನಮಗೆ ಒದಗಿಸಿಕೊಟ್ಟಿರುತ್ತಾರೆ. ಶ್ರೀಮಾನ್‌ 
ಶಂಕರನಾರಾಯಣಭಟ್ಟರು ಭಗವಾನ್‌ಶ್ರಿ ರಾಮಕೃಷ್ಣ ಫರೆಮಹಂಸೆ ರ ಭಕ್ತರು. 
ಸೆನಾತನ ಹಿಂದೂಧರ್ಮ ಮತ್ತು ಕನ್ನಡಸಾಹಿತ ವನ್ನು ಆಳವಾಗಿ ಅಧ್ಯಯನ 
ಮಾಡಿ ಅನುಷ್ಕಾನಶೀಲರಾಗಿರುವ ಆಧ್ಯಾತ್ಮಿಕ 'ಜೀವಿಗಳು ಮತ್ತು ಹಿಂದೂ 
ಧರ್ಮದ ಪರಿಚಯ, ಶ್ರೀ ಕಾವೇರಿವೈಭವ ಮೊದಲಾದ ಉದ್ಗ್ಪಂಥಗಳನ್ನು 
ರಚಿಸಿ ಜನಪ್ರಿಯರಾದ ಸಾಹಿತಿಗಳಾಗಿರುತ್ತಾ ರೆ. ಇಂತಹ ಗಣ್ಯರು ನಮ್ಮ 
ಆಶ್ರಮದ ಸ ಸಂಸ್ಥಾ ಪಕರಾದ ಪೂಜ್ಯ ಸ್ಥಾ ವಿ ಮಾಧವಾನಂದಜಿ ಅವರೆ ಜೀವನ 
ಚರಿತ್ರೆಯನ್ನು ಬರೆಯುವ ಜವಾಬಾ ) ರಿಯನ್ನು ಪ್ರೀತಿಯಿಂದ ಒಪ್ಪಿಕೊಂಡು 
ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ ಎಂದು ಹೇಳಲು ಸಂತೋಷಸಡ 
ತ್ತೇವೆ. ಶ್ರೀಯುತ ಭಟ್ಟರು ಪೂಜ್ಯಸ್ವಾವಿಂ ಮಾಧವಾನಂದಜಿಯವರನ್ನುಸ್ವ 
ತಮ್ಮ ಬಾಲ್ಯದಿಂದಲೇ ತಿಳಿದವರು, ಅವರೊಡನೆ ಆದರದಿಂದ ಉದ್ದ is 
ಸಂಪರ್ಕವನ್ನು ಹೊಂದಿದ್ದವರು. ಹಾಗಾಗಿ ಶ್ರೀಯುತ ಭಟ್ಟರೆ ಬರಹದಲ್ಲಿ 
ಸ್ವಾಮಿಗಳ ಬಗೆಗೆ ತುಂಬ "ಪ್ರೀತಿ-ಗೌರವ ಭಾವನೆಗಳು ಕಂಡುಬರುವುದಲ್ಲದೆ 
A ತಃ ಅವರು ಗಣ ಸಾಹಿತಿಗಳೂ ಆಧಾ ,9,9 ಜೀವಿಗಳೂ ಆಗಿರುವುದರಿಂದ 
ಅವರು ಬರೆದಿರುವ ಈ ಜೀವನಚರಿತ್ರೆಯಲ್ಲಿ ಧರ್ಮ-ಸಾಹಿತ್ಯ-ಚಾರಿತ್ರಿಕ 
ಸತ್ಯ ಎಂಬ ಈ ಮೂರು ದೃಷ್ಟಿಯಿಂದಲೂ ಸತ್ವಸೌಂದರ್ಯವು ತುಂಬಿರು 


CC-0. Jangamwadi Math Collection. Digitized by eGangotri 


" 


ಪ್ರಸ್ತಾವನೆ vii 
ತ್ತದೆ ಎಂಬುದನ್ನು ನಾವು ಕಂಡು ಬಹಳ ಸಂತೋಷಗೊಂಡಿರುತ್ತೇವೆ. 
ಈ ಸಂಬಂಧವಾಗಿ ಅವರನ್ನು ಮೆಚ್ಚಿಕೊಂಡು ಸದ್ಗುರು ಶ್ರೀ ಸಿದ್ಧಾರೂಢರು 
ಮತ್ತು ಶ್ರೀ ಸದ್ಗುರು ಸ್ವಾವಿಂ ಮಾಧವಾನಂದಜಿಯವರು ಶ್ರೀಮಾನ್‌ 
ಶಂಕರನಾರಾಯಣ. ಭಟ್ಟರಿಗೆ ಇತೋಪ್ಯತಿಶಯವಾದ ಅಭಿವೃದ್ಧಿಯನ್ನು 
ಅನುಗ್ರಹಿಸಿ ಕಾಪಾಡಲಿ ಎಂದು ಹಾರೈಸುತ್ತೇವೆ. ಹಾಗೆಯೇ ಈ ಪ್ರಸ್ತಕ 
ವನ್ನು ಸಕಾಲದಲ್ಲಿ ಸುಂದರವಾಗಿ ಮುದ್ರಿಸಿಕೊಟ್ಟಿರುವ ಮೈಸೂರು ಪ್ರಿಂಟಿಂಗ್‌ 
ಮತ್ತು ಪಬ್ಲಿಷಿಂಗ್‌ ಹೌಸಿನ ಮಾಲೀಕರಾದ ಶ್ರೀ ಜಿ. ಹೆಚ್‌. ಕೃಷ್ಣಮೂರ್ತಿ 
ಯವರಿಗೆ ನಮ್ಮ ಶುಭಾಶಯಗಳು ಸಲ್ಲುತ್ತವೆ. 

ಪೂಜ್ಯ ಶ್ರೀ ಸ್ವಾವಿ ಮಾಧವಾನಂದಜಿಯವರ ಈ ಪವಿತ್ರವಾದ 
ಜೀವನಚರಿತ್ರೆಯು ಗುರುಭಕ್ತರು-ಧರ್ಮಾಭಿಮಾನಿಗಳು, ಸಾಹಿತ್ಯಪ್ರೇವಿಂ 
ಗಳು ಎಲ್ಲರಿಗೂ ಜೀವನದ ಹಾದಿಯಲ್ಲಿ ಉಪಯುಕ್ತೆವಾದ ಪುಸ್ತಕವಾಗಿ 
ಪರಿಣಮಿಸಿ ಪ್ರಚಂರಗೊಳ್ಳುವಂತಾಗಲಿ ಎಂಬುದಾಗಿ ಹಾರೈಸುತ್ತಾ ಪರಮ 
ಪೂಜ್ಯ ಸದ್ಗುರು ಫ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳು ಮತ್ತು ಗುರುದೇವ 
ಶ್ರೀ ಸ್ವಾವಿಂ ಮಾಧವಾನಂದಜಿಯವರನ್ನು ನಾವು ಪ್ರಾರ್ಥಿಸುತ್ತೇವೆ. 


ಸ್ವಾನಿಂ ನಾರಾಯೆಣಾನಂದ 
ಅಧ್ಯಕ್ಷರು : ಶ್ರೀ ಸಿದ್ಧಾಶ್ರಮ, ಚೇರಂಬಾಣೆ 


CC-0. Jangamwadi Math Collection. Digitized by eGangotri 


ಮುನ್ನುಡಿ 


ಚೇರಂಬಾಣೆಯ ಶ್ರೀ ಸಿದ್ಧಾಶ್ರಮದ ಸಂಸ್ಥಾಪಕರಾದ ಶ್ರೀ ಸ್ವಾಮಿ 
ಮಾಧವಾನಂದ ಭಾರತಿಯವರ ಜೀವನಚರಿತ್ರೆಯನ್ನು ರಚಿಸಿ ಇದೀಗ ಕನ್ನಡ 
ಜನತೆಯ ಮುಂದಿಡಲು ಸಂತೋಷಪಡುತ್ತೇನೆ. 
ಶ್ರೀ ಸಿದ್ಧಾಶ್ರಮವು ಪ್ರಾರಂಭಗೊಂಡು ಈಗಾಗಲೇ ಅರುವತ್ತೇಳು 
ವರ್ಷಗಳು ಸಂದಿವೆ. ಆದರೆ ಇಷ ರವರೆಗೆ ಆಶ್ರಮದ ಸ್ಥಾಪಕರ ಜೀವನ 
ಕಥೆಯ ಪುಸ್ತಕವು ಸಿದ ವಾಗದೆ. ಆ ಕೆಲಸವು ಬಾಕಿಯಾಗಿ ಹಾಗೆಯೇ 
ಉಳಿದಿತ್ತು. ಅದನ್ನು ಮಾಡಿ ಪೂರೈಸಿಕೊಟ್ಟು ಆಶ್ರಮದ ಸೇವಾಕಾರ್ಯ 
. ದಲ್ಲಿ ಭಾಗಿಯಾಗಬೇಕೆಂದು ನನ್ನನ್ನು, es ಶ್ರಮದ ಅಧ್ಯಕ್ಷರು ಹಾಗೂ ಆಡಳಿತ 
ಮಂಡಳಿಯವರು ಬಹಳ ಸಮಯದ ಹಿಂದೆಯೇ ಕೇಳಿಕೊಂಡಿದ್ದರು. ಆಗ 
ಅಧ್ಯಕ್ಷರಾಗಿದ್ದ ಶ್ರೀ ಸ್ವಾಮಿ: ನಿತ್ಕಾನಂದಜಿಯವರು ವಿಶೇಷವಾಗಿ ಪುಸ್ತಕ 
ರಚನೆಯ ಕುರಿತು ಅಭಿಲಾಷೆಯನ್ನು ವ್ಯಕ್ತಪಡಿಸಿ ನನ್ನನ್ನು ಆ ಕುರಿತು 
ಬೇಗನೇ ಕಾರ್ಯತತ್ಸರನಾಗಲು ಸೂಚಿಸಿದರು. ಅದರಂತೆ ನಾನು ಶ್ರೀ 
ಸ್ವಾವಿಂ ಮಾಧವಾನಂದರ ಶಿಷ್ಕರು, ಭಕ್ತರು, ಅಭಿಮಾನಿಗಳು ಇವರಲ್ಲಿ ಕೆಲವ 
ರನ್ನು ಭೇಟಿಮಾಡಿ ಅವರೊಡನೆ ಪುಸ್ತಕದ ರೂಪರೇಖೆಗಳ ಕುರಿತು ವಿಚಾರ 
ಮಾಡಿ, ದೊರಕಿದಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ದಾಯಿತು. ಆ ಸಂಬಂಧ 
ವಾಗಿ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಲೀಲಾವೈಭವದ ಸ್ಥಳ 
ವಾದ ಹುಬ್ಬಳ್ಳಿಗೆ ತೆರಳಿ "ಆಲ್ಲಿ ಕೆಲಕಾಲ ತಂಗಿ 8, ತಿರಚನೆಗೆ' ಬೇಕಾದಂತೆ 
ವಿಷಯವಿವರಗಳನ್ನು ತಿಳಿದುದಾಯಿತಂ. ಆ ಸಂದರ್ಭದಲ್ಲಿ ನನಗೆ ತುಂಬ 
ಮಮತೆ-ಉತ್ಸಾಹಗಳಿಂದ ಶ್ರೀ ಸ್ವಾಂ ನಿತ್ಯಾನಂದರು ಸಾಕಷ್ಟು ವಿವರ 
ಗಳನ್ನು ತಿಳಿಸಿ ಜೊತೆಗೆ ಕೆಲವು ಚಿತ್ರಪಟಗಳನ್ನು ಒದಗಿಸಿಕೊಟ್ಟು ವಿಶೇಷ 
ವಾಗಿ ಉಪಕೆರಿಸಿರುತ್ತಾರೆ. ಹಾಗೆಯೇ ಆಶ್ರಮದ ಈಗಿನ ಅಧ್ಯಕ್ಷರಾದ 
ಶ್ರೀ ಸ್ವಾವಿಂ ನಾರಾಯಣಾನಂದರು ಪ್ರೀತಿ-ಆಸಕ್ತಿಗಳಿಂದ ಕೊಡಿ ಮಾಹಿತಿ 
ಜೋಡಣೆ ಕಾರ್ಯದಲ್ಲಿ ಸಹಕಾರ ನೀಡಿ ಬೆಂಬಲಿಸಿರುತ್ತಾರೆ. ಅಲ್ಲದೆ 
- ಆಶ್ರಮದ ಈಗಿನ ಹಾಗೂ ಹಿಂದಿನ ಆಡಳಿತ ಮಂಡಳಿಯ ಸದಸ್ಯರೆಲ್ಲರೂ 
ಮುಖ್ಯವಾಗಿ ಉಪಾಧ್ಯಕ್ಷರಾಗಿದ್ದ ದಿ॥ ಕೋದಂಡ ಬೋಪಯ್ಯನವರು, 
ಉಪಾಧ್ಯಕ್ಷರಾದ ಶ್ರೀ .ಬಡ್ಡೀರ ಭೀಮಯ್ಯೆನವರು, ಕೋಶಾಧಿಕಾರಿಗಳಾಗಿ 


CC-0. Jangamwadi Math Collection. Digitized by eGangotri 


ಮುನ್ನುಡಿ ix 


ರುವ ಶ್ರೀ ಮಂದಪಂಡ ತಿಮ್ಮಯ್ಯನವರು, ಗೌರವಕಾರ್ಯದರ್ಶಿಗಳಾಗಿ 
ರುವ ಶ್ರೀ ಐಚೆಟ್ಟಿರ ವಸಂತರವರು ಸ್ವಾವಿ ಮಾಧವಾನಂದರ ಜೀವನ- 
ಸಾಧನೆಗಳ ಕುರಿತು ವಿವರಗಳನ್ನು ಸಂಗ್ರಹಿಸುವುದರಲ್ಲಿ ಸ್ಮರಣೀಯವಾದ 
ರೀತಿಯಲ್ಲಿ ನೆರವಾಗಿರುತ್ತಾರೆ. ಇವರೆಲ್ಲರಿಗೂ ನಾನು ಹಾರ್ದಿಕವಾಗಿ ಕೃತಜ್ಞ 
ನಾಗಿದ್ದೇನೆ. 

ಸ್ವಾವಿಂ ಮಾಧವಾನಂದರು ಚೇರಂಬಾಣೆ ಶ್ರೀ ಸಿದ್ಧಾಶ್ರಮದ ಸಂಸ್ಥಾಪಕ- 
ಅಧ್ಯಕ್ಷರಾಗಿ ಮೂವತ್ತೈದು ವರ್ಷಗಳಷ್ಟು ಕಾಲ ಕಾರ್ಯನಿರ್ವಹಿಸಿ ವಿಖ್ಯಾತ 
ರಾಗಿರುತ್ತಾರೆ. ಅವರ ಜೀವನದ ಬಹಿರಂಗ ಚಟುವಟಿಕೆಗಳು ಸಾಧಾರಣವಾಗಿ 
ಬರವಣಿಗೆಗೆ ಸಿಲುಕಿದರೂ ಆಂತರ್ಯದ ಆಧ್ಯಾತ್ಮಿಕ ಚಟುವಟಿಕೆಗಳ ವಿವರವು 
ಸಾಕಷ್ಟು ಪ್ರಮಾಣದಲ್ಲಿ ಈ ಕೃತಿಯಲ್ಲಿ ತುಂಬಿರುವುದಿಲ್ಲ. ಏಕೆಂದರೆ ಅದನ್ನು 
ಬಹಿರಂಗ ದೃಷ್ಟಿಯಿಂದ ಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ. ಏನಿದ್ದರೂ 
ಅವರ ಕಾರ್ಯಚಟುವಟಿಕೆಗಳು, ಮಾತುಕಥೆಗಳು ಸ್ವಾಮಿಗಳ ಆಧ್ಯಾತ್ಮಿಕ 
ಪಕ್ಚತೆ-ವಿಶಿಷ್ಟತೆಗಳೆ ಕುರಿತಾದ ಬಾಹ್ಯರೂಪದ ಸ್ವಲ್ಪಮಟ್ಟಿನ ಅಭಿವ್ಯಕ್ತಿ 
ಗಳು ಎನ್ನಬಹುದು. ಪ್ರಾತಃಸ್ಮರಣೀಯರಾದ ಸದ್ಗಾರು ಶ್ರೀ ಸಿದ್ಧಾರೂಢ 
ಮಹಾಸ್ವಾಮಿಗಳೆ ಶಿಷ್ಯರಾಗಿ ಬಾಳಿ ಬೆಳಗಿದೆ xo) ಮಾಧವಾನಂದರು 
ಸಂನ್ಯಾಸಿಗಳಾಗಿ ಆ ಕಾಲದಲ್ಲಿ ಕೊಡಗಿನಲ್ಲಿ ಒಂದು ಗಣನೀಯವಾದ ಪ್ರಮಾಣ 
ದಲ್ಲಿ ಪ್ರಭಾವವನ್ನು ಬೀರಿರುವ ಪುಣ್ಯಾತ್ಮರಾಗಿರುತ್ತಾರೆ. 

ಸ್ವಾಮಿ ಮಾಧವಾನಂದರೆ ಜೀವನ-ಸಂದೇಶಗಳ ಬಗೆಗೆ ಸಾಧ್ಯವಾದಷ್ಟು 
ಚಿಂತಿಸಿ, ಜೊತೆಗೆ ಅವರ ಶಿಷ್ಯರು, ಭಕ್ತರು, ಅಭಿಮಾನಿಗಳಿಂದ ವಿವರಗಳನ್ನೂ 
ಸಂಗ್ರಹಿಸಿ ನನ್ನೆ ಮತ್ತು Ao Qui ಪರಿಚಯ-ಸಂಪರ್ಕಗಳ ಅನುಭವದ 
ಹಿನ್ನೆಲೆಯೊಡನೆ ಈ ಕೃತಿಯನ್ನು ಬರೆದಿರುತ್ತೇನೆ. ಈ ಕೃತಿಯು ಎಷ್ಟರ 
ಮಟ್ಟಿ ಗೆ ಸಾರ್ಥಕವಾಗಿದೆ ಎನ್ನು ಪದರ ತೀರ್ಮಾನವು ಸಹೃ um ಓದುಗರು 
ಮತ್ತು ವಿಮರ್ಶಕರಿಗೆ ಸಹಜವಾಗಿ ಸೇರಿದುದಾಗಿರುತ ದೆ ಎಂದು ಹೇಳ 
ಬಯಸುತ್ತೇನೆ. 

ಧರ್ಮದ ತವರೂರು ಎಂದು ಜಗತ್ಪ್ರಸಿದ್ಧವಾದ ನಮ್ಮಾ ಭಾರತ ದೇಶದ 
ಜನಜೀವನದಲ್ಲಿ ಇತ್ತೀಚೆಗಿನ ದಶಕಗಳಲ್ಲಿ ಧಾರ್ವಿಕ ಆಸಕ್ತಿ, ನಿಷ್ಠೆ, Gao 
ಷ್ಮಾನಗಳು ಇಳಿಮುಖವಾಗಹತ್ತಿವೆ ಎನ್ನುವುದು ತುಂಬ ಅಪಾಯದ ಹಾಗೂ 
ದುಃಖದ ಸಂಗತಿ ಆಗಿರುತ್ತದೆ. ಹಾಗಾಗಿ ನಮ್ಮ ದೇಶದ ಜನರಿಗೆ ಧರ್ಮದ 
ಅರಿವು-ಅನುಷ್ಟಾ ನಗಳು ಇಂದು ಎಂದಿಗಿಂತಲೂ ಹೆಚ್ಚು ಅಗತ್ಯವಾಗಿದೆ. 


0-0. Jdhgamwadi Math Collection. Digitized byGangot® 


X ಸದ್ಗುರು ಶ್ರೀ ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಈ ದೃಷ್ಟಿಯಿಂದ ಹೇಳುವುದಾದರೆ ಯಷಿಮುನಿಗಳ, ಸಂತಮಹಾತ್ಮರ, ಸಾಧು 
Wd» ORS, ಭಗವದ್ಭಕ್ತರ ಬದುಕು-ಸಂದೇಶಗಳು ನಮಗೆ ಆದರ್ಶವೂ 
ಹೌದು, ಸ್ಫೂರ್ತಿದಾಯಕವೂ ಹೌದು. ಹಾಗಾಗಿ ಧರ್ಮದ ಬಗೆಗೆ ಪ್ರಾಯೋ 
ಗಿಕವಾದ, ಆದರ್ಶವಾಗಿರುವ ಒಬ್ಬೊಬ್ಬ ಪ್ರಸಿದ್ಧ ಸಾಧು-ಮಹಾತ್ಮರ 
ಜೀವನಚರಿತ್ರೆಯು ಜೀವನೋತ್ಕರ್ಷದ ಸಾಧನೆ ಬಗೆಗೆ ನಮಗೆ ಸ್ವಾತಂತ್ರ್ಯೋ 
ತ್ತರದ ನವಭಾರತನಿರ್ಮಾಣದ ಈ ಕಾಲಘಟ್ಟದಲ್ಲಿ ಪ್ರಸ್ತುತ ಮಾತ್ರವಲ್ಲ 
ಅಗತ್ಯವೂ ಆಗಿರುತ್ತದೆ. ಈ ದಿಸೆಯಲ್ಲಿ ಸ್ವಾಮಿ ಮಾಧವಾನಂದರ ಜೀವನ 
ಚರಿತ್ರೆಯೆಂಬ ಈ ಕೃತಿಯು ಸಾಮಾಜಿಕವಾಗಿ ಉಪಯುಕ್ತವಾದೀತೆಂದು 
ಭಾವಿಸುತ್ತೇನೆ. ಹಾಗೆಯೆ ಸ್ವಾಮಿ ಮಾಧವಾನಂದರ ಶಿಷ್ಯಪರಂಪರೆಯವರು, 
ಭಕ್ತರು, ಅಭಿಮಾನಿಗಳಿಗೆ ಈ ಕೃತಿಯು ಸದ್ಗುರುಗಳ ಸ್ಮರಣೆ, ಗುರುಪರಂ 
ಪರೆಯ ಪರಿಪಾಲನೆಗಳಿಗೆ ಪ್ರತ್ಯೇಕವಾಗಿ ಸಹಕಾರಿಯಾದೀತೆಂದು. ನಂಬಿದ್ದೇನೆ. 

ನಮ್ಮ ನಾಡಿನಲ್ಲಿ, ಯುವಪೀಳಿಗೆಯಿಂದ ಭಕ್ತಿ, ಜ್ಞಾನ, ವೈರಾಗ್ಯ, ಸೇವೆ 
ಗಳನ್ನು ಜೀವನದ ಕ್ರಮ ಹಾಗೂ ಗುರಿಯಾಗಿಟ್ಟುಕೊಂಡು ಆರಳಿ ಬಾಳುವ 
ವರು ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ಮತ್ತೆ ಮೂಡಿಬರಲು ಸಾಧ್ಯವಾಗುವಂತೆ 
ಸಮ್ಗರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿ ಮತ್ತು ALN ಮಾಧವಾನಂದರ 
ಆಶೀರ್ವಾದವು ಹರಿದುಬರುವಂತಾಗಲಿ ಎಂದು ಹಾರೆ ಸುತ್ತೇನೆ. ಮಾತ್ರ 
ವಲ್ಲದೆ ನಮ್ಮ ರಾಷ್ಟ್ರದ ಜನಜೀವನದಲ್ಲಿ ಧಾರ್ಮಿಕ ಪ್ರಜ್ಞೆ-ಆಚರಣೆಗಳು 
ಆಳವಾಗಿ ನೆಲೆಗೊಂಡು ಸರ್ವತ್ರ ಸುಖ-ಶಾಂತಿ-ಸಮೃದ್ಧಿಗಳು ತುಂಬಿ ಇರು 
ವಂತಾಗಲಿ ಎಂದು ಭಗವಂತನನ್ನು ಪ್ರಾರ್ಥಿಸುತ್ತೇನೆ. 


ಶ್ರೀರಾಮಕೃಷ್ಣನಿಲಯ * ಎದುರ್ಕಳ ಕೆ. ಶಂಕರನಾರಾಯಣ ಭಟ್‌ 
ಭಾಗಮಂಡಲ-571 247 

ಕೊಡಗು ಜಿಲ್ಲೆ, ಕರ್ನಾಟಕ ರಾಜ್ಯ 

ಶಾಲಿವಾಹನ ಶಕವರ್ಷ ೧೯೩೬ 

ಪುಷ್ಯಪೂರ್ಣಿಮಾ 

16-1-1995 


ತಿದು ಪಡಿ 
[^] 


ಪುಟ 133, ಸಾಲು 23ರಲ್ಲಿ 1963ರ ಬದಲಿಗೆ 1970 ಎಂಬುದಾಗಿ ತಿದ್ದಿಕೊಳ್ಳುವುದು. 
ಪುಟ 136, ಸಾಲು 11ರಲ್ಲಿ ಧಾರವಾಡ ಸಮಾಪ ಕಂಚಿನಹಳ್ಳಿ ಬದಲಿಗೆ ಕಾರವಾರ 
ಜಿಲ್ಲಾ ಹಳಿಯಾಳ ತಾಲೂಕು ಕಂಚಿನಹಳ್ಳಿ ಎಂಬುದಾಗಿ ತಿದ್ದಿಕೊಳ್ಳುವುದು. 

CC-0. Jangamwadi Math Collection. Digitized by eGangotri 


ನಿಷಯಸೂಚಿ 


ಪ್ರಸ್ತಾವನೆ V: 
ಮುನ್ನುಡಿ ... ೧ರ viii 
೧ ಪೂರ್ವವೃತ್ತಾಂತ eee one 1 
೨ ವೈರಾಗ್ಯದ ಹಾದಿಯಲ್ಲಿ eee oes ೨ 
೩ ಗುರುದರ್ಶನ-ಅನುಗ್ರಹ ace A 9 
೪ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳು so ]2 
೫ ಗುರುವಿನ ಪಾವನ ಸಂಗದಲ್ಲಿ ... e 21. 
೬ ಆಶ್ರಮದಲ್ಲಿ ಬಾಳುವೆ c eee so» 26 
೭ ಶಿವರಾತ್ರಿ ಉತ್ಸವ T ees 30 
೮ pos one so P 
೯ ಆಶ್ರಮದ ಭಕ್ತರ ಸಂಗದಲ್ಲಿ ... 35 
೧೦ ಕೊಡಗಿಗೆ ಆಗಮನ Li 39 
೧೧ ಗುರುಕೃಪಾಮಹಿಮೆ , 43 
೧೨ ಚೇರಂಬಾಣೆಯಲ್ಲಿ ಶ್ರೀ ಸಿದ್ಧಾ ರೂಢ ಮಠದ ಸ್ಥಾ T. 50 
೧೩ ಸದ್ಗುರು ಶ್ರೀ ಸಿದ್ಧಾ ರೂಢರ ಮಹಾಸಮಾಧಿ 57 
೧೪ ಧರ್ಮಪ್ರಚಾರ ಮತ್ತು ಕಾರ್ಯಚಟುವಟಿಕೆಗಳ ವಿಕಾಸ 61 
೧೫ ಕೊಡಗಿಗೆ ಸದ್ಗುರು ಶ್ರೀ ಗುರುನಾಥಾರೂಢರ ಆಗಮನ 69 
೧೬ ಪ್ರಗತಿಯ ಪಥದಲ್ಲಿ ಫ್ರೀ ಸಿದ್ಧಾಶ್ರಮ "83 
೧೭ ಸ್ವಾಮಿಗಳ ವ್ಯಕ್ತಿತ್ವ ಮಹಿಮೆ ... 86 
೧೮ ಆಶ್ರೆಮದಲ್ಲಿ ನಡೆದ ಸಾಮಾಜಿಕ ಸುಧಾರಣೆಗಳು . 96 
೧೯ ಸ್ವಾಮಿಗಳ ಕುರಿತು ಗ್ರಂಥಕರ್ತನ ವಿಶೇಷವಾದ ನೆನಪುಗಳು 98 
೨೦ ಸ್ವಾ ಮೀಗಳ ಶಿಷ್ಯವೃಂದ .. 131 
೨೧ ಮಹಾಸಮಾಧಿ 147 
೨೨ ಶ್ರೀ ಸಿದ್ಧಾಶ್ರಮದ ಬೆಳವಣಿಗೆ ಮತ್ತು ಇಂದಿನ . 
ಸ್ಥಿತಿಗತಿಗಳು ... ee .. 154 
ಅನುಬಂಧಗಳು T ... 163 


CC-0. Jangamwadi Math Collection. Digitized by eGangotri 


ಪ್ರಾರ್ಥನೆ 


ಗುರುರ್ಬಹ್ಮಾ ಗುರುರ್ವಿಷ್ಣಾಃ ಗುರುರ್ದೇವೋ ಮಹೇಶ್ವರಃ | 
ಗುರುಸ್ಸಾಕ್ಷಾತ್‌ ಪರಬ್ರಹ್ಮ ತಸ್ಮೈ ಶ್ರೀಗುರವೇ ನಮಃ I 


ಸರ್ವವಿಘ್ನವಿನಾಶಾಯ ಸರ್ವಮಂಗಲಹೇತವೇ I 
ಪಾರ್ವತೀಪ್ರಿಯೆಪುತ್ರಾಯ ಗಣೇಶಾಯ ನಮೋ ನಮಃ Il 
“ಬ್ರಹ್ಮಸ್ವೆರೊಪಾ ಪರಮಾ ಜ್ಯೋತಿಸ್ವರೂಪಾ ಸೆನಾತನೀ | 
ಸರ್ವವಿದ್ಯಾದೇವೀ ಯಾ ತಸ್ಮೈ ವಾಣ್ಯೆ ನಮೋ ನಮಃ ॥ 
ನಮೋಸ್ತು ತೇ ವ್ಯಾಸವಿಶಾಲಬುದ್ಧೇ l 
ಫುಲ್ಲಾರವಿಂದಾಯತಪತ್ರನೇಶ್ರ | 

ಯೇನ ತ್ವಯಾ ಭಾರೆತತೈಲಪೂರ್ಣಃ 

ಪ್ರಜ್ವಾಲಿತೋ ಜ್ಞಾನಮಯಃ ಪ್ರದೀಪಃ ॥ 

ಜಯದೇವೀ ಜಗನ್ಮಾತೇ ಲೋಪಾಮುದ್ರೇ ಪುರಾತನೇ | 
ಜಯಭದ್ರೇ ಭವೋದ್ಧಾರೀ ವಂಗಳೇ ಮಂಗಳೆಪ್ರದೇ I 
ಪ್ರಸೀದ ಕಾರುಣ್ಯಗುಣಾಭಿರಾಮೇ 

ಪ್ರಸೀದ ಕಲ್ಕಾಣ ವರಪ್ಪವಾಹೇ | 

ಪ್ರಸೀದ ಕಾಮಾದಿಹರೇ ಪವಿತ್ರೇ 

ಕಾವೇರಿ ಕಾವೇರಿ ಮಮ ಪ್ರಸೀದ ॥ 


CC-0. Jangamwadi Math Collection. Digitized by eGangotri 


ese, eam 


Ll 
“ರ್‌ 


ಶ್ರೀ ಸದ್ಗುರು 
ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಅಧ್ಯಾಯ ೧ 
ಪೂರ್ವವೃತ್ತಾಂತ 


ಚೇರಂಬಾಣೆ ಶ್ರೀ ಸಿದ್ಧಾಶ್ರಮದ ಸಂಸ್ಥಾಪಕರಾದ ಶ್ರೀಮತ್‌ ಸ್ವಾವಿಂ 
ಮಾಧವಾನಂದ ಭಾರತಿಯವರು ಪ್ರಾತಃಸ್ಮರಣೀಯರಾದ ಸದ್ಗುರು ಫ್ರೀ 
ಸಿದ್ಧಾರೂಢ ಸ್ವಾಮಿಗಳವರ ಆಂತರಂಗಶಿಷ್ಯರಲ್ಲಿ ಓರ್ವರು. ಹುಬ್ಬಳ್ಳಿಯಲ್ಲಿ 
ಬಾಳಿ ಬೆಳಗಿ ವಿಖ್ಯಾತರಾದ ಪುಣ್ಯಪುರುಷ ಶ್ರೀ ಸಿದ್ಧಾರೂಢ ಸ್ವಾಮಿಗಳ 
ಜೀವನ ಮತ್ತು ಸಂದೇಶವನ್ನು ಕೊಡಗಿನಲ್ಲಿ ಮೊದಲ ಬಾರಿಗೆ ಪಸರಿಸಿದ 
ಕೀರ್ತಿಯು ಶ್ರೀಮತ್‌ ಸ್ವಾಮಿ ಮಾಧವಾನಂದಜಿಯವರಿಗೆ ಸಲ್ಲುತ್ತದೆ. ಶ್ರೀ 
ಮಾಧವಾನಂದ ಸ್ವಾಮಿಗಳು ಮೂಲತಃ ಕೊಡಗು ಜಿಲ್ಲೆಯವರು. ಜನ್ಮತಃ 
ಕೊಡವ ಜನಾಂಗದವರು. ಪ್ರಸಿದ್ಧ ಕೊಡವ ಮನೆತನದ ಬಡ್ಡಿರ ಕುಟುಂಬ 
ದಲ್ಲಿ ಜನಿಸಿ ಮುಂದೆ ಸನ್ಯಾಸಜೀವನವನ್ನು ಸ್ವೀಕರಿಸಿ ಲೋಕಕಲ್ಯಾಣಕ್ಕಾಗಿ 
ತಮ್ಮ ಸರ್ವಸ್ವವನ್ನು ಅರ್ಪಿಸಿದರು. ಮುಖ್ಯವಾಗಿ, ಕೊಡಗಿನಲ್ಲಿ ನೆಲೆನಿಂತು 
ಜನಮನದ ಆಧ್ಯಾತ್ಮಿಕ ಉತ್ಕರ್ಷಕ್ಕಾಗಿ ಬಾಳಿನ ಕೊನೆಯತನಕ ದುಡಿದು 
ಕೃತಕೃತ್ಯರಾದರು. ಶ್ರೀ ಸಿದ್ಧಾರೂಢ ಮಹಾಸ್ಟಾವಿಂಗಳ ದಿವ್ಯತೆಯ ಭವ್ಯತೆಗೆ 
ಜ್ವಲಂತನಿದರ್ಶನವಾಗಿ ಬೆಳಗಿದ ಸ್ವಾಮಿಗಳು ತಮ್ಮ ಜೀವಿತದ ಅವಧಿಯಲ್ಲಿ 
ಕೊಡಗಿನ ಉದ್ದಗಲಕ್ಕೂ ಸಂಚರಿಸಿ ಸನಾತನಧರ್ಮದ ಅಮರಸಂದೇಶವನ್ನು 
ಹರಡಲು ವಿಶೇಷವಾಗಿ ಶ್ರಮಿಸಿದರು. ಅಗಣಿತಮಂದಿ ಭಕ್ತಾದಿಗಳಿಗೆ ದಿವ್ಯ 
ಜೀವನದ ಬಗ್ಗೆ ಮಾರ್ಗದರ್ಶನ ಮಾಡಿ ಅನುಗ್ರಹಿಸಿದ ಶ್ರೀ ಮಾಧವಾನಂದ 
ಸ್ವಾಮಿಗಳು ಬಹುಮಂದಿಯ ಹೃದಯಮಂದಿರದಲ್ಲಿ ಗುರುವಾಗಿ ಬೆಳಗು 
ವಂತಾದರು. 

ಸ್ವಾಮಿ ಮಾಧವಾನಂದರ ಪೂರ್ವಾಶ್ರಮದಲ್ಲಿನ ಹೆಸರು ಬಡ್ಡಿರ 
ಮಾಚಯ್ಗ. ಚೇರಂಬಾಣೆಯ ಸಮಾಪದ ಕೊಳಗದಾಳು ಗ್ರಾಮದ wed 


ಕ್ರ. Jangamwadi Math Collection. Digitized by eGangotri 2 


2 'ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಕುಟುಂಬದಲ್ಲಿ ಕ್ರಿ,ಶ. 1885ರ ಏಪ್ರಿಲ್‌ 9ನೇ ಗುರುವಾರದಂದು ಜನಿಸಿದರು. 
ಅವರ ion ಹೆಸರು ನೀಲವ್ವ. ತಂದೆಯ ನಾಮಧೇಯ ಮೇದಪ್ಪ. 
ಭಗವದ್ಭಕ್ತರಾಗಿದ್ದ ಮೇದಪ್ಪ ದಂಪತಿಗಳಿಗೆ ಶ್ರೀ ಶಿವಪಾರ್ವತಿಯರಲ್ಲಿ 
ಅಪಾರವಾದ ಭಕ್ತಿ ಇದ್ದಿತು. ಕೊಡಗಿನ ಕುಲದೇವಿ ಶ್ರೀ ಕಾವೇರಮ್ಮ ಮತ್ತು 
ಜನಪ್ರಿಯ ದೇವ ಶ್ರೀ "eri ) ತಪ್ಪೆ ಸ್ವಾಮಿಯನ್ನು ನೆನೆಯದ ದಿವಸ ಅವರ 
ಬಾಳಿನಲ್ಲಿ ಒಂದೂ ಇರಲಿಲ್ಲ. ಯಾರ ಹಂಗಿಗೂ ಒಳಗಾಗದೆ, ಯಾರೆ 
ಮುಂದೆಯೂ ಧರ್ಮಬಾಹಿರರೆಂದು ಶಿರಬಾಗದೆ ನಿರ್ಮಲಜೀವನ ಮಾಡಿದೆ 
ಸಾಶ್ವಿಕ ದಂಪತಿಗಳು ಅವರು. ಅವರ ಶಿವಭಕ್ತಿಯ ಫಲವಾಗಿ ದೇವರಿಂದ 
ದೊರೆತ ಪ್ರಸಾದವೋ ಎಂಬಂತೆ ಮೇದಪ್ಪ ದಂಪತಿಗಳ ಮಗನಾಗಿ 
ಮಾಚೆಯ್ಯನು ಜನ್ಮತಾಳಿದನು. 
ಬಾಲಕ ಮಾಚಯ್ಯನು ಪ್ರಾಯದಲ್ಲಿ ಕಿರಿಯನಾಗಿದ್ದರೂ ಅರಿವಿನಲ್ಲಿ: 
ಹಿರಿಯನಂತಿದ್ದನು. ಸಾಧುಸಂತರನ್ನು ಕಂಡರೆ ಬಾಲಕನಿಗೆ ಅಪಾರ ಪ್ರೀತಿ- 
ಭಕ್ತಿ. ಮನೆಯಲ್ಲಿದ್ದ ಅನ್ನ-ಆಹಾರವನ್ನು ಸಾಧು-ಸಂತರು-ಭಿಕ್ಷಂಗಳು- 
ಬೈರಾಗಿಗಳು ಇವರೆಲ್ಲ ಬಂದಾಗ ಉದಾರವಾಗಿ ನೀಡಿಬಿಡುತಿ ದ್ದನು. ಮಗನ 
ಔದಾರ್ಯ, ಭಕ್ತಿ $ dod, ಕಂಡು ತಾಯಿ ನೀಲವ್ವನು "ಅಪ್ಪಾ, ನಾವು 
ಗೃಹಸ್ಥರು, ನಮಗೆ ಮನೆ-ಮಠೆ ಉಳಿಯಬೇಡವೇ : ? ನೀನು ಹೀಗೆ ದಾನೆ 
' ಶೂರನಂತೆ ಮಾಡಿದರೆ ಮುಂದೆ ಬಾಳು ಹೇಗೆ ಸಾಗೀತು? ಮನೆ-ಮಠ 
ಹೇಗೆ ಉಳಿದೀತು ?' ಎಂದು ಕೇಳುತ್ತಿದ್ದಳು. ಗುಪ್ತವೈರಾಗ್ಯಸಂಪನ್ನೆನಾದ 
ಬಾಲಕ ಮಾಚಯ್ಯನು ತನ್ನ ಎದೆಯನ್ನು 'ಮುಟ್ಟಿ ಬಾನಿನೆಡೆಗೆ. ಕೈ ತೋರಿಸಿ 
“ಇಲ್ಲಿ, ಅಲ್ಲಿ ಇರುವ ದೇವಶಕ್ತಿ ಕಾಪಾಡುತ್ತ E ಎಂದು ಹೇಳಿ “ತಾಯನ್ನು 
ಸಮಾಧಾನಪಡಿಸುತ್ತಿದ್ದರೆ ನೀಲವ್ವನು ಆಗ `ಅಯ್ಯೋ, ನನ್ನ ಮುದ್ದು 
ಶಂಭೂ--ಎಷ್ಟೊಂದು ವೆ ೈರಾಗ್ಯ ನಿನಗೆ ?' ಎಂದು ಬಾಲಕನನ್ನು ಬಾಚಿ ತಬ್ಬಿ 
ಕೊಂಡಾಡಿ ದ ;ಪ್ಲನಿವಾರಿಸುತ್ತಿ d ಳು. 
ಹೀಗೆ ಬಾಲಕ ಮಾಚಯ ನು ಮನೆಯವರ ಕಣ್ಮಣಿಯಾಗಿ ಬೆಳೆದನಂ. 
ಸಕಾಲದಲ್ಲಿ ಅವನನ್ನು ಎದ್ದಾ ವಿದ್ಯಾಭ್ಯಾಸಕ್ಕಾಗಿ ಶಾಲೆಗೆ ಸೇರಿಸಿದ್ದ ಯಿತು. ಶಾಲೆ 
ಯಲ್ಲಿ ವ್ಯಾಸಂಗ ಸಾಗುತ್ತಾ ವರ್ಷಗಳು ಕಳೆದುವು. ಶಾಲಾವಿದಾ ದ್ಯಾಭ್ಯಾಸವೇ 
ಬದುಕಿನ ಪರಮಗುರಿಯಲ್ಲ ಎಂಬುದು ಮಾಚಯ್ಯನ ಮನದಲ್ಲಿ ಮಿಡಿಯು 
ತ್ರಿತ್ತು. ಹೇಗೂ ಮಾಚಯ ನು ಹತ್ತನೇ ತರಗತಿಯ ವಾ ಸಂಗವನ್ನು ಮುಗಿಸಿ 
ತೇರ್ಗಡೆಯಾದನು. ಅಷ್ಟರಲ್ಲಿ ಮನೆಯಲ್ಲಿನ ಸಂಸಾರನಿರ್ವಹಣೆಯ ಭಾರ : 


CC-0. Jangamwadi Math Collection. Digitized by eGangotri 


ಪೂರ್ವವೃತ್ತಾಂತ 


ವನ್ನು ಹೊತ್ತಿ ದ್ದ ತಂದೆಗೆ ಆರ್ಥಿಕವಾಗಿ ದುಡಿದು ಸೆಂಪಾದಿಸಿ ಮಗನು 
ನೆರವಾಗಬೇಕೆಂದಾಹಿತು. ಹಾಗಾಗಿ ಮಾಚಯ್ಯನ ಶಾಲಾವಿದಾ ಭ್ಯಾಸವು 
ಅಲ್ಲಿಗೇ ನಿಂತಿತು. ಯಂವಕ ಮಾಚಯ ಬನು ಉತ್ತ ಸಮವಾದ ಒಂದು ಉದೊ ಸಗದ 
ed, ೇಷಣೆಯಲ್ಲಿ ತೊಡಗಿದ. ಅಲ್ಲಿ ಇಲ್ಲಿ ಎಂಬಂತೆ ಓಡಾಡಿ ಅವರಿವರನ್ನು 
DE ನಂತಿಸಿಕೊಂಡನು. ಕೊನೆಗೆ ನೆರೆಊರಿನಲ್ಲಿ ಸಹಕಾರ ಸಂಸ್ಥೆ ಯೊಂದರಲ್ಲಿ 
ಕಾರಕೂನ ಹುದ್ದೆ ದೊರಕಿ ಮಾಚಯ್ಯನು ಅಲ್ಲಿ ನೌಕರನಾಗಿ ಬಾಳನ್ನು 
ಪಾ donacio. 

ಬದುಕಿನ ಎಲ್ಲ ಆಗುಹೋಗುಗಳಿಗೂ ಭಗವಂತನೇ ಕಾರಣ. ಎಲ್ಲವೂ ಅವನ 
ಇಚ್ಛೆ ಕ್ರೈಯಂತೆ ಸಾಗುತ 2.03 ಎಂಬುದು ಮಾಚಯ್ಕನೆ ನ d ಢನಂಬಿಕೆಯಾಗಿತ್ತು. 
ನಿರ್ಮಲಜೀವನ ನಡೆಸಿ ನಿರ್ಮಲಾನಂದವನ್ನು ಅನುಭವಿಸಿ ನಿತ್ಯಶಾಂತಿಯನ್ನು 
ಪಡೆಯಬೇಕೆಂಬ ಮಹದಾಕಾಂಕ್ಷೆಯು ಯುವಕ ಮಾಚಯ್ಯನ ಹ ಹೃದಯಾಂತ 
ರಾಳದಲ್ಲಿ ದಿನದಿಂದ ದಿನಕ್ಕೆ ಪ್ರಬಲವಾಗಹತ್ತಿತು. ಜೊತೆಜೊತೆಗೆ ಲೌಕಿಕ 
ಜೀವನವನ್ನು ಸ್ವೀಕರಿಸಿ ಗ = ಶ್ರಮವನ್ನು ಸೇರಿ ದಾಂಪತ ಜೀವನ ನಡೆಸಿ 
ಸತಿ- Mod ಅಮು UE ಪಾಸಿ ಗಳಿ ಸುಖಸೌಕರ್ಯಗಳನ್ನು ಅನಂಭವಿಸಲು 
ಮಾಚಯ್ಯನಿಗೆ ಅನುಕೂಲವಾದ ಅವಕಾಶ. ಬೆಳೆಯುತಿ b SQ. ಆದರೆ 
ಮಾಚಯ್ದ 48 ಹೃದಯದಲ್ಲಿ ಚಿಂತನೆ, ಸೆಂಕಲ್ಪಗಳ ಮಿಡಿತದ ಕ ಕ್ರಮ, ಗುರಿಗಳೇ 
ಬೇರೆಯಾಗಿದೆ jg. ಅದರಂತೆ ಅವನಲ್ಲಿ 3 ರಾಗ್ಯದ ಭಾವನೆಗಳು ಆಗಾಗ 
ಮೂಡಿಬರುತ್ತಿ ದ್ದವು. 

ಒಂದು ಸಂಜೆ, ಯುವಕ ಮಾಚಯ್ಯ ಮಡಿಕೇರಿಯ ರಾಜಾಸೀಟಿನಲ್ಲಿ 
ಯೋಚನಾಮಗ್ನನಾಗಿ ಗುಡ್ಡದ ಬದಿಯಲ್ಲಿ ಕುಳಿತಿದ್ದಾನೆ. ಸಂಧ್ಯಾರವಿಯು 
ಪಶ್ಚಿ ಮದಿಗಂತದ ಅಂಚಿನತ್ತ, ಧಾವಿಸುತ್ತಿ a. c ಲುದ್ದ ಕ್ಕೆ ಎದುರು ಬದಿ 
ಗಳಲ್ಲಿ ಚಾಚಿ ಮನಮೋಹಕವಾಗಿ ಮೂಡಿ ಬೆಳಗುತ್ತಿ 3] ಹಸಿರು-ಕಾಡು, 
ವಿಶಾಲವಾದ ಗದ್ದೆಗಳು, ಅಲ್ಲಲ್ಲಿ ಹರಡಿದ್ದ ಮನೆಗಳು, ಹಿನ್ನೆ ಲೆಯಲ್ಲಿ ಮೈವೆತ್ತು 
ಗಾಂಭೀರ್ಯವಾಗಿ ನಿಂತಿದ್ದ "ಗಿರಿಸಾಲುಗಳು ಇವನ್ನೆಲ್ಲ ನೋಡುತ್ತ ಮಾಚಯ್ಯ 
339830 d ನಂ, ಸಂಧ್ಯಾ ರವಿಯ ಹೊಂಬಣ್ಣದ ಬಿಸಿಲಿನ ಹೊಳಪು ಯುವಕ 
ಮಾಚಯ ನ ನ ಮುಖದ ಮೇಲೆ ಬಿದ್ದು ಸೌಂದರ್ಯವನ್ನು ಹೆಚ್ಚಿ ೈಸುವಂತಿತ್ತಾ. 
ಮಾಚಯ್ಯ, )ನ ಅಂತರಂಗದಲ್ಲಿ ಲೌಕಿಕೆ-ಪಾರೆಮಾರ್ಥಿಕಗಳ ಒಳಗೆ ತುಮುಲ 
ವಿಷ್ಣವ ನಡೆಯುತ್ತಿ ತ್ತು. ಅದರ ಫಲವೋ ಎಂಬಂತೆ ಒಮ್ಮೊಮ್ಮೆ ಮಾಚಯ್ಯನ 
ಮುಖ ಕೆಂಪೇರುತ್ತಿತು 


ನ ಬದಲುತ್ತಿತ್ತು. 
CC-0. ಶಶ ಮು ಮತ್ತೊಮ್ಮೈ ಛಾಯೆ Digitized by &Gangotri 


4 ಶ್ರೀ ಸದ್ಗು ರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಕೇಳಿಬರುತ್ತಿದ್ದ ಗೋಪಾಲಕರ ಜೀಣುಗಾನದ ಮುಂಜುಳನಾದ ಆಲೆ 
ಅಲೆಯಾಗಿ ತೇಲಿಬರುತ್ತಿ ತ್ತಾ. ಮಾಚಯ್ಯನ ಮನದಲ್ಲಿ ಮೂಡಿಬರುತ್ತಿದ್ದ 
ಜೀವನದ ಕುರಿತಾದ ಗಳು zA ಮುರಳೀಗಾನದ ತರಂಗಗಳ 
ಪ್ರಭಾವದಿಂದ ಒಮ್ಮೊವ್ಮು ಸ್ತಬ್ಧ ವಾಗುತ್ತಿದ್ದವು. ಮಾಚಯ್ಯನ ಬಾನಂಜೆ 
ನಲ್ಲಿ ಕಂತುವ ಸೂರ್ಯನ ಅನುಪಮ ಸೌಂದರ್ಯವನ್ನು ನೋಡುತ್ತಾ 
ಕುಳಿತನು. ಆ ಚೆಲುವಿನ ಪ್ರಭಾವ ದೂರದ ಗಿರಿಸಾಲುಗಳ ಮೇಲೆ ಬೀರುವು 
ದನ್ನು ನೋಡಿ ಹರ್ಷಗೊಂಡನು. ಸೂರ್ಯದೇವ ಉದಯಿಸುವಾಗ ಉಷಾ 
ಸೌಂದರ್ಯ. ಅಸ್ತವಿಂಸುವಾಗ ಸಂಧ್ಯಾಸೌಂದರ್ಯ. ಹಗಲಿನುದ್ದಕ ಕ್ಕೊ 
ದಿನಕರನ ಬೆಳಕಿನ ಸೌಂದರ್ಯ. “eats ಉದಯಿಸಿ ಬೆಳಗುವುದರಿಂದ 
ಇಳೆಯ ಜೀವರಾಶಿಗೆ ಬಲ-ರಕ್ಷಣೆಗಳು ! ರವಿಯು ಉದಯಿಸಿ ಬಾನಿನಲ್ಲಿ ಬೆಳಗಿ 
ಸಂಜೆ ಶರಧಿಯಲ್ಲಿ ಕಂತುವುದರಿಂದ ರಾತ್ರಿಯಾಗುತ್ತದೆ. ಅದರಿಂದಲೂ 
ಜೀವರಾಶಿಗಳಿಗೆ ರಕ್ಷಣೆ-ಪೋಷಣೆ. "ಸೂರ್ಯನಂತೆ ನನ್ನ ಬಾಳು ಹುಟ್ಟು, 
ಬೆಳವಣಿಗೆ ಹಾಗೂ ಮುಕ್ತಾಯದ ಘಟ್ಟದಲ್ಲಿ ಸಾರ್ಥಕವಾಗಬೇಕು. ಸೂರ್ಯ 
AEN ಬೆಳೆಕು -ಶಾಖಗಳನ್ನು ಬೀರುತ್ತಾನೆ. ಅದರಿಂದ ಜೀವರಾಶಿಗಳು ಅರಳು 
ತ್ರಷೆ-ಬಾಳುತ್ತವೆ-ಬೆಳಗುತ್ತವೆ, ಆನಂದದಿಂದ ಬಾಳುತ್ತವೆ. ಆ ಆನಂದವನ್ನು 
ನೋಡಿ ಸೂರ್ಯನು ಹರ್ಷದಿಂದ ಬೆಳಗುತ್ತಾನೆ. ಸೂರ್ಯನ ಬೆಳಕು ಗಿರಿ 
ಕಾನನಗಳಿಗೆ, ಗದ್ದೆಮೇಡುಗಳಿಗೆ, ಮನೆಮಠಗಳಿಗೆ, ಬಹಡವಬಲ್ಲಿದರಿಗೆಲ್ಲ 
ಒಂದೇ ರೀತಿ ಬೀರುತ್ತದೆ. ಎಷ್ಟು ಸಂತಸದ-ಸಾರ್ಥಕದ ಸಂಗತಿ! ನನ್ನ 
ಜೀವನವೂ ಕೂಡ ಹಾಗಾದರೆ ಅದೆಷ್ಟು ಚೆಂದ ! ಅದರಿಂದ ಸಿಗುವ ಆನಂದಕ್ಕೆ 
ಸಂಸಾರಸೌಖ್ಯ ಎಣೆಯಾದೀತೇ ?' ಎಂಬ ಚಿಂತನಲಹರಿಗಳು ಮಾಚಯ್ಯನ 
ಮನದಲ್ಲಿ ಪುಂಖಾನುಪುಂಖವಾಗಿ ಎದ್ದುವು. ಅತ್ತ ಸಂಧ್ಯಾರವಿ ಪಶ್ಚಿಮಾಂಬುಧಿ 
ಯಲ್ಲಿ ಅಸ್ತಮಿಸುತ್ತಿದ್ದಂತೆ ಯುವಕ ಮಾಚಯ್ಯನು ಭಾನುದೇವನಿಗೆ ಕೈ 
ಜೋಡಿಸಿ ಶಿರಬಾಗಿ ನಮಿಸಿದನು. ಕೊಡಗಿನ ನಾಡದೇವತೆ ಶ್ರೀಕಾವೇರಮ್ಮಾನ 
ಮೂಲಸನ್ನಿಧಿಕ್ಷೇತ್ರ ತಲಕಾವೇರಿ ಎಡೆಗೆ ದೃಷ್ಟಿಹಾಯಿಸಿ ನಮಿಸಿದನು. 
ಹಾಗೆಯೇ ಶ್ರೀ ಇಗ್ಲು ತಪ್ಪಸ್ವಾವಿಂಯನ್ನು ನೆನೆದು ಕೈಮುಗಿದನು. ತನ್ನೆ 
ಗ್ರಾಮದೇವತೆ ಶ್ರೀಭಗವತಿಯನ್ನು ಮನಸಾರೆ ವಂದಿಸಿದನು. ಜನ್ಮದಾತರಾದ 
ಮಾತಾಪಿತ ಕೈಗಳನ್ನು ಮನದಲ್ಲಿ ಸ್ಮರಿಸಿ ನಮಸ್ಕ ರಿಸಿದನು. ಕೊನೆಗೆ ಇಳೆಯಲ್ಲಿ 
ಸಾಕ್ಷಾತಾ, ಗ ಕಣ್ಣಿಗೆ ಕಾಣುವ ರ de ನೋಡುತ್ತಾ 
ಕೈಮುಗಿದು ಪ್ರಾರ್ಥಿಸಿ "ನನ್ನ ಬದುಕು ಗೃಹಸ್ಥಾಶ್ರಮಕ್ಕೆ ಮಾಸಲಾದುದಲ್ಲ, 


CC-0. Jangamwadi Math Collection. Digitized by eGangotri 


ವೈರಾಗ್ಯದ ಹಾದಿಯಲ್ಲಿ 5 
ಸನ್ಮಾಸಕ್ಕ ಮುಡಿಪಾದುದಂ. ತನಂ-ಮನ-ಧನ ಮುಂದಿನ್ನು ನನ್ನದಲ್ಲ. 
ಎಲ್ಲದಕ್ಕೂ ಒಡೆಯನಾದ ಪರೆಂಜ್ಯೋತಿಪರೆಮಾತ್ಮನ ಪದತಲದಲ್ಲಿ ನನ್ನ 
ಬದುಕು ಇನ್ನು ಅರ್ಪಿತ. ಚರಾಚೆರವಸ್ತುಗಳಲ್ಲಿ ವಿಧವಿಧವಾಗಿ ಆವರಿಸಿ 
ಬೆಳಗುತ್ತಿರುವ ವಿರಾಟರೂಪಿ ಪರಮಾತ್ಮನ ಸೇವೆಗೆ ನನ್ನ ovo ಮುಡಿಪಾಗ 
ಬೇಕು' ಎಂಬ ದೃಢನಿರ್ಧಾರವನ್ನು ಕೈಕೊಂಡನು. ವೈರಾಗ್ಯದ ಗಂಗೆ 
ಮಾಚಯ್ಯನ ಹೃದಯದಲ್ಲಿ ಉಕ್ಕಿಹರಿಯಿತು. ಪಶ್ಚಿಮಾಂಬುಧಿಯಲ್ಲಿ ರವಿ 
ಅಸ್ತಮಿಸಿದ. ಮಾಚಯ್ಯನು ಕುಳಿತಲ್ಲಿಂದ ಎದ್ದು ತನ್ನ ಬಿಡಾರದೆಡೆಗೆ 
ಹೊರಡುತ್ತಾ ಪೂರ್ವದೆಡೆಗೆ ನೋಡುತ್ತಾನೆ--ದಿಗಂತದ ಅಂಚಿನಲ್ಲಿ ಪೂರ್ಣ 
ಚಂದ್ರೋದಯವಾಗಿದೆ ! ಶಶಿಯುದಯದ ಆ ಮಂಗಳಸಂದರ್ಭದಲ್ಲಿ ಹರಿದು 
ಬರುತ್ತಿದ್ದ ತಿಂಗಳ ಬೆಳಕಿನಲ್ಲಿ ಎಲ್ಲೆಲ್ಲೂ ಬೆಟ್ಟಿ-ಮನೆ-ಗದ್ದೆ-ಕಾನನಗಳು 
ವಿನೂತನಸೌಂದರ್ಯದಿಂದ ಶೋಭಿಸುತ್ತಿದ್ದವು. ಅದು ಹುಣ್ಣಿಮೆಯ ಪ್ರಣ್ಯ 
ದಿನವಾಗಿತ್ತು. ಪೂರ್ಣಚಂದ್ರೋದಯದ ಸೌಂದರ್ಯ ಎತ್ತೆತ್ತಲೂ ಹರಡಿತ್ತು. 
ಮಾಚಯ್ಯನ ಹೃದಯದಲ್ಲಿ ವೈರಾಗ್ಯದ ನಿರ್ಧಾರವೂ ಪೂರ್ಣವಾಗಿತ್ತಾ. 


ಅಧ್ಯಾಯ ೨ 
ವೈರಾಗ್ಯದ ಹಾದಿಯಲ್ಲಿ 


ಯಬವಕೆ ಮಾಚಯ್ಯನ ಬದುಕಿನಲ್ಲಿ ಮಹತ್ತರವಾದ ಬದಲಾವಣೆಗೆ ಸಿದ್ಧ 
ವಾಗುವ ಸೂಚನೆಗಳು ಮೂಡಿಬಂದವು. ತನ್ನೆ ದೈನಂದಿನ ಲೌಕಿಕವ್ಯವಹಾರ 
ದಲ್ಲಿ ಮಾಚಯ್ಯನಿಗೆ ಒಲವು, ವಿಶ್ವಾಸಗಳು ಕುಂದುತ್ತಾ ಬಂದವು. ಆಧ್ಯಾತ್ಮಿಕ 
ಜೀವನದ ಆಕರ್ಷಣೆ, ನಂಬಿಕೆಗಳು ಬಲವಾಗುತ್ತಾ ಬಂದವು. 

ಹೀಗೆ ದಿವಸಗಳು ಕಳೆದವು. wow ದಿನ ಮಾಚಯ್ಯ ಪುಟ್ಟ ಕೈಚೀಲ 
ವೊಂದನ್ನು ಹಿಡಿದುಕೊಂಡು ನಿರಾಡಂಬರವಸನಧಾರಿಯಾಗಿ ಮಡಿಕೇರಿಯಿಂದ 
ಹೊರಟು ಕೊಳಗದಾಳದ ತನ್ನೆ ಮನೆಗೆ ಬಂದ. ಮಗನಲ್ಲಿ ಕುಂದಿರುವ 
ಲೌಕಿಕ ಉತ್ಸಾಹ, ಮೂಡಿರುವ ಆಧ್ಯಾತ್ಮಿಕ ಆಸಕ್ತಿಯನ್ನು ತಾಯಿ ನೀಲವ್ವ 
ಗಮನಿಸಿದಳು. ಜೀವನೆದ ಹಲವಾರು ಏರುಪೇರುಗಳನ್ನು ಕಂಡು ಅನುಭವಿಸಿ 
ಪಕ್ಚವಾಗಿದ್ದ ಆಕೆ “ಇದೆಲ್ಲ ತಾತ್ಕಾಲಿಕ, ಸ್ವಾಭಾವಿಕ' ಎಂದು ಮನದಲ್ಲಿ 
ಅಂದಂಕೊಂಡಳು. ಎಂದಿನಂತೆ ವುಗನನ್ನೂ ಉಪ್ಪಚರಿಸಿದಳು 


CC-0. Jangamwadi Math Colle&ion. Digitized by eGangotri 


6 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಮಾಚಯ್ಯನು ಯಾವತ್ತಿನಂತೆ ಬೆಳಗ್ಗೆ ಎದ್ದು ನಿತ್ಯಕರ್ಮಗಳನ್ನು ತೀರಿಸಿ, 
ತಾನು ತೀರ್ಥಯಾತ್ರೆಗೆ. ಹೋಗಬೇಕೆಂದು ಹೊರಟಿದ್ದೇನೆ, ಆಶೀರ್ವದಿಸ 
ಬೇಕು ಎಂದು ಮಾತಾಪಿತೃಗಳಿಗೆ ವಂದಿಸಿದನು. ಹಿಂದಿನ ಕಾಲದವರೂ, 
“ಪಯೋವೃದ್ಧೆರೂ ಆದ ದಂಪತಿಗಳಿಗೆ ಮಗನ ಆಂತರ್ಯದ ನಿರ್ಧಾರದ 
ಅರಿವಾಗಲಿಲ್ಲ. “ಸದಾ ಒಳ್ಳೆಯದಾಗಲಿ, ಜಯವಾಗಲಿ" ಎಂದು .ಮಗ 
ಮಾಚಯ್ಯನ ಶಿರಮುಟ್ಟಿ ಆಶೀರ್ವಾದಮಾಡಿದರು. 
ಮಾಚಯ್ಯನು ತನ್ನ ಗ್ರಾಮದೇವತೆ ಶ್ರೀ ಭಗವತಿಯ ಮಂದಿರಕ್ಕೆ ತೆರಳಿ 
ಮಹಾತಾಯಿಯ ಚರಣಕ್ಕೆ ನಮಿಸಿ ಆಶೀರ್ವಾದ ಬೇಡಿದ. ಅಲ್ಲಿಂದ ತನ್ನೆ 
ಯಾತ್ರೆಯನ್ನು ತಲಕಾವೇರಿಗೆ ಬೆಳೆಸಿದನು. 
ತಲಕಾವೇರಿಯು ತಲತಲಾಂತರಗಳಿಂದ ತನ್ನ ಕುಲದೇವಿ ಶ್ರೀಕಾವೇರಿ 
ಮಾತೆಯ ಪುಣ್ಯಧಾಮವಾಗಿದೆ ಎಂಬ ಹರ್ಷಾಭಿಮಾನದಿಂದ ಮಾಚಯ್ಯನೆ 
ಹೃದಯವು ತುಂಬಿ ಬರುತ್ತಿತ್ತು. ಭಾಗಮಂಡಲದಲ್ಲಿ ತ್ರಿವೇಣೀಸಂಗಮ 
ಸ್ನಾನ ಮತ್ತು ಫ್ರೀಭಗಂಡೇಶ್ವರ ದೇವತಾದರ್ಶನ ಮಾಡಿ ಮಾಚಯ್ಯನು 
ತಲಕಾವೇರಿಗೆ ತೆರಳಿದನು. 
ತಲಕಾವೇರಿಯನ್ನು ತಲಪಿ ಬ್ರಹ್ಮಕುಂಡಿಕೆ ಬಳಿ ಮಾತೆ ಶ್ರೀಕಾವೇರಮ್ಮ 
ನಿಗೆ ಸಾಷ್ಟಾಂಗನಮನ ಮಾಡಿದನು. ತೀರ್ಥಸ್ನಾನಮಾಡಿ ಕುಂಕುಮಾರ್ಚನೆ 
ಮಾಡಿಸಿ ಶ್ರೀಕಾವೇರಿಸನ್ನಿಧಿಯಲ್ಲಿ ಕುಳಿತು ಧ್ಯಾನಮಾಡಿ ಮಹಾತಾಯಿ 
ಯನ್ನು ರಕ್ಷಣೆ, ಮಾರ್ಗದರ್ಶನಕ್ಕಾಗಿ ಪ್ರಾರ್ಥಿಸಿದನು. ತನ್ನ ಬಾಳಿನಲ್ಲಿ 
ವೈರಾಗ್ಯದ ಒರತೆ ಬತ್ತದಂತಾಗಲಿ. ನೂತನ ಜೀವನಕ್ಕೆ ಕಾಲಿಡಲು ವಿಶೇಷ 
ವಾಗಿ ಶಕ್ತಿ, ಬೆಳಕುಗಳನ್ನು ನೀಡಿ ಮುಂದಕ್ಕೆ ರಕ್ಷಿಸಬೇಕೆಂದು ಜಗಜ್ಜನನಿ 
ಲೋಕಪಾವನೆ ಶ್ರೀಕಾವೇರಿದೇವಿಯನ್ನು ಮನಸಾರೆ ಪ್ರಾರ್ಥಿಸಿದನು. ಬ್ರಹ್ಮ 
ಗಿರಿಯ ಶಿಖರಕ್ಕೇರಿ ಸಪ್ತಯಪಷಿಗಳಿಗೆ ಪ್ರಾರ್ಥನೆ ಸಲ್ಲಿಸಿದ. ಶ್ರೀ ಗಣಪತಿ, 
ಶ್ರೀ ಆಗಸ್ತೆ (ಶ್ವರ ಸನ್ನಿಧಿಗಳಲ್ಲಿ ವಿಶೇಷ ಪೂಜೆ, ಪ್ರಾರ್ಥನೆ ಮಾಡಿದ 
ನಂತರ ಶ್ರೀಕಾವೇರಿತೀರ್ಥವನ್ನು ಒಂದು ಕೈತಂಬಿಗೆಯಲ್ಲಿ ತುಂಬಿಕೊಂಡು 
ತಲಕಾವೇರಿಯಿಂದ ಮಾಚಯ್ಯನು ಮುಂದಿನ ಪ್ರಯಾಣಕ್ಕೆ ಸಿದ್ಧನಾಗಿ, ತನ್ನ 
ನೂತನ ಬಾಳಿನ ಯಾತ್ರೆಯನ್ನು ಪ್ರಾರಂಭಿಸಿದನು, ದೇಹಸುಖವನ್ನು ತೊರೆದು 
ಆತ್ಮಸುಖದ ಅನ್ವೇಷಣೆ, ಸಿದ್ಧಿಗಾಗಿ ಯಾತ್ರೆಯನ್ನು ಆರಂಭಿಸಿದ. “ಎಲ್ಲಿಗೆ ?' 
ಎನ್ನವ ನಿಶ್ಚಯವಿಲ್ಲ. ಆದರೆ “ಏಕೆ ?' ಎಂಬ ನಿಶ್ಚಯವಿತ್ತು. 
ಹೀಗೆ ವೈರಾಗ್ಯವಂತನಾಗಿ ನಡೆದು ಸಾಗಿದಂತೆ, ದಿನಗಳು ಉರುಳಿದಂತೆ; 


CC-0. Jangamwadi Math Collection. Digitized by eGangotri 


ವೈರಾಗ್ಯದ ಹಾದಿಯಲ್ಲಿ 7 


ಮಾಚಯ್ಯನ ಮುಖದಲ್ಲಿ ವೈರಾಗ್ಯದ ಹೊಳಪು ಹೆಚ್ಚು ತ್ತಾ ಬಂತು. ಗಡ್ಡ 
ವಾಸಿಗಳು ಬೆಳೆದು ಮುಖದ ಸ d da ಬದಲಿತು. “ಮಾಜಿಯ ನಂ ಪರ 
ಮಾತ್ಮನ ಸ್ಮರಣೆ ಮಾಡುತ್ತಾ ನೆಂಬಿದನರ ಪಾಲಿಗೆ ಇಂಬಾಗುವ ಭಗವಂತ 
ನಲ್ಲಿ ಶರಣಾಗಿ ಊರಿಂದೂರಿಗೆ. ಸಾಗಿದ. ಭಿಕ್ಷಾನ್ನದ ದಿನಗಳು ಎಷ್ಟೋ ಕಳೆ 
ದವ. ಕೆಲವೆಡೆ ಮಾಚಯ್ಯನಿಗೆ ಶುದ್ಧ ಉಪವಾಸದ ದಿನಗಳ ಅನುಭವವೂ 
ಆಯಿತು. ಹಲವೆಡೆ ಭಿಕ್ಷಾವೃ 3, ಗಿಂತ ಊಳಿಗವೃ ಶ್ತಿಯನ್ನ್ನ ಆದರೂ 
ಮಾಡುವುದು ಹಿತವಲ್ಲವೇ ಎಂಬ ಮೂದಲಿಕೆಯ Sees EES: 
ಅಲ್ಲಲ್ಲಿ ತೀರ್ಥಸ್ನಾನ-ದೇವರ ದರ್ಶನ, ಪ್ರಸಾದ-ಭೋಜನ, ಧರ್ಮಶಾಲೆ 
ಶಯನ, ಕೆಲವೆಡೆ ಗುರುಮಠಗಳಲ್ಲಿ ತಂಗೋಣ--ಹೀಗೆ ವಿಧವಿಧವಾದ 
ಅನುಭವದೊಂದಿಗೆ ಮಾಚಯ್ಯನ "ಯಾಕೆ 2,0309 ಸಾಗಿತು. ತಲಕಾವೇರಿ, 
ಧರ್ಮಸ್ಥಳ, ಉಡುಪಿ, ಕೊಲ್ಲೂರು, ಸ ಪಳನಿ, ವಂಧುರೆ, 
ರಾಮೇಶ್ವರ, ಕನ್ಯಾಕುಮಾರಿ, "ಪ್ರಯಾಗ, ಕಾಶಿ, ಗಯಾ, ಅಯೋಧ್ಯೆ ಎಂದು 
ಭಾರತದ ಅನೇಕ ಪುಣ್ಯಕ್ಷೇತ್ರಗಳಿಗೆ ಮಾಚಯ್ಯನು ತಲಪಿದನು. ಯಾತ್ರಾ 
ವೇಳೆಯಲ್ಲಿ ಅವನಿಗೆ ಅನೇಕ ಸಾಧುಸತಶ್ಟುರುಷರೆ, ಭಕ್ತಮಹನೀಯರೆ 
ದರ್ಶನ, ಸಂಭಾಷಣೆಗಳಿಗೆ ಅವಕಾಶವಾಯಿತು. ತೀರ್ಥಯಾತ್ರಾವಧಿಯಲ್ಲಿ 
ಧವಳಶೋಭೆಯ, ಪಾವನತೆಯ ಮೂರ್ತಸ್ವರೂಪವಾದ ಹಿಮಾಲಯ 
ಸರ್ವತಾವಳಿಗಳಲ್ಲಿ ಮಾಚಯ್ಯನು ಸಂಚರಿಸಿದನು. ದಿನದಿನದ ಭಗವದ್ಧಾ RS 
ಸತ್ಯಥಾಚಿಂತನ, ಸತ್ಸಂಗಗಳಿಂದ ಮಾಚಯ್ಯನ ತನುಮನೆಗಳಲ್ಲಿ ವೈರಾಗ್ಯ 
ಪಕ್ಚವಾಗುತ್ತಲೇ ಬಂತು. ಕೊನೆಗೆ ಯಷೀಕೇಶದಲ್ಲಿ ಪವಿತ್ರವಾದ ಗಂಗಾನದೀ 
ತೀರದಲ್ಲಿ ಮಾಚಯ್ಯನು ತನ್ನೆ ಬಾಳಿನ ಧನ್ಯತೆಗೆ ಮಾರ್ಗದರ್ಶನ ನೀಡುವ 
ಗುರುವಿಗಾಗಿ ಪ್ರಾರ್ಥಿಸಿದನು. ಆ ತಪೋಭೂಮಿಯಲ್ಲಿ ಕೆಲವು ಸಮಯ 
ನಿಂತು ತಪಸ್ಸನ್ನಾಚರಿಸಿದನಂ. ಆ ದಿವಸಗಳಲ್ಲಿ ಶ್ರೀಮದ್ಭಗವದ್ಗೀತೆ, 
ಶ್ರೀ ಆದಿಶಂಕರಾಚಾರ್ಯರ ವಿವೇಕಚೂಡಾಮಣಿ, ಶ್ರೀ ಸಿದ್ದಾರೂಢ ಗುರು 
ಚರಿತೆ, ಭರ್ತೃಹರಿಯ ವೈರಾಗ್ಯಶತಕ ಇವುಗಳ ವ್ಯಾಸಂಗವನ್ನು ಮಾಡು 
ತ್ತಿದ್ದನು. ಪ್ರತಿದಿನವೂ ಮಾಚಯ್ಯನು ಗಂಗೆಯಲ್ಲಿ ಮಿಂದು ಶಿವನನ್ನು 
ಪ್ರಾರ್ಥಿಸುತ್ತಿದ್ದ. ಶಿವನೆ ಜಡೆಯಿಂದ ಹರಿದುಬಂದ ಗಂಗೆಯು ಮಾಚಯ್ಯ 
ನಿಗೆ ಶಿವಕೃ ಪಾಮಯಿ ಎಂದಾದಳು ! 

ಒಮ್ಮೆ ಗಂಗಾತೀರದಲ್ಲಿ ಮಾಚಯ್ಯ ಚಿಂತಾಮಗ್ನನಾಗಿ ಕುಳಿತಿದ್ದ. ಅವನ 
ಬಳಿಗೆ n ರಿಕವಸನಧಾರಿಯೋರ್ವರು ಬಂದು ನಿಂತರು. ಮಾಚಯ್ಯನು ಆ 


8c. 0. Jangamwadi Math Collection. Digitized by eGangotri 9 


g ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 
ಮಹಾತ್ಮರ ಪದತಲಕ್ಕೆ ಶರಣೆಂದು ಸಾಷ್ಠಾ ಿಂಗವೆರಗಿದ. ಗುರುಕೃಪೆಗಾಗಿ 
ಕೈಕೊಂಡ ತಪಸ್ಸಿನ ತಾಪದಿಂದ ಕೊಡಿದ ಮಾಚಯ್ಯನ ಶಿರವನ್ನು ಸ್ಪರ್ಶಿಸಿ 
€ ಸಾಧುಪುರುಷರು ಹರಸಿದರು. "ನಿನಗೆ ಗುರುಕೃಪೆ ಲಭಿಸಲು ಇನ್ನು ಹೆಚ್ಚು 
ಕಾಲ ಕಾಯಬೇಕಾಗಿಲ್ಲ' ಎಂದು ಸ್ವಾಮಿಗಳು ಆಶ್ವಾಸನೆ ಸನೆ ನೀಡಿದರು. ಸ್ವಾವಿಂ 
ಗಳು ಗಂಗೆಯ ತಡಿಯಲ್ಲಿ ಸೋಪಾನದ ಮೇಲೆ "Pedo. ಮಾಚಯ್ಯನು 
ಅವರ ಪದತಲದಲ್ಲಿ ಕೆಳಸೋಪಾನದಲ್ಲಿ ಕುಳಿತು “ಪೂಜ್ಯರೇ, ತಮ್ಮ ನಾಮ 
ಧೇಯವೇನು ?' ಎಂದು ಕೇಳಿದ. ಆಗ ಅವರು "ಸಾ ಮಿ ಗೋವಿಂದತೀರ್ಥ' 
ಎಂದು ಹೇಳಿ ಹೆಚ್ಚಾಗಿ ತನ್ನನ್ನು ಗೋವಿಂದಸ್ವಾವಿಂ ಗಾ ಜನರು ಕರೆಯು 
ತ್ತಾರೆ ಎಂದು ಹೇಳಿದರು. 'ಮಾಚಯ್ಯನು ಸ್ವಾಮಿಗಳಿಗೆ ತನ್ನ ಜೀವನ 
ವೃತ್ತಾಂತವನ್ನು ಯಥೋಚಿತವಾಗಿ 305, ತನಗೆ ವಿಶೇಷವಾಗಿ ಅನುಗ್ರಹ ಹ 
ನೀಡಬೇಕೆಂದು ಅವರಲ್ಲಿ ಪ್ರಾರ್ಥಿಸಿದನು. ಆಗ ಅವರು ವೈರಾಗ್ಯದಿಂದ zi. 
ವಾಗಿರುವ ಮಾಚಯ್ಯನನ್ನು ಮಮತೆಯಿಂದ ಸ್ಪರ್ಶಿಸಿ “ಎಲ್ಲವೂ ದೇವರ 
ದಯೆಯಿಂದ ಸಕಾಲದಲ್ಲಿ ನೆರೆವೇರುತ್ತದೆಯಪ್ಪಾ' ಎಂದು ಹೇಳಿ ಹರಸಿ 
ದರು. ಅವರೊಡನೆ ಮಾಚಯ್ಯನು ಅವರ ಆಶ್ರಮಕ್ಕೆ ತೆರಳಿದನು. 
ಮಾಚಯ್ಯನು ಸ್ವಲ್ಪಕಾಲ ಸ್ವಾಮಿಗಳ ಸೇವಾವೃತ್ತಿಯನ್ನು ಕೆ ಕೈಕೊಂಡು 
ಖಂಷೀಕೇಶದಲ್ಲಿ ತಂಗದನು. ಕೊನೆಗೊಂದು ಪುಣ್ಯದಿವಸ ಸ್ವಾಮಿ ಗೋವಿಂದ 
ತೀರ್ಥರು ಗಂಗಾತೀರದಲ್ಲಿ ಮಾಚಯ್ಯನನ್ನೂ ಪಕ್ಕದಲ್ಲಿ ಕುಳಿ ಿರಿಸಿಕೊಂಡ: 
ಕಣ್ಮುಚ್ಚಿ ಧ್ಯಾನಾಸಕ್ತ ರಾದರು. ಮಾಚಯ ನು ತಬೇಕಚಿತ್ತ ದಿಂದ ಕುಳಿತ: 
ಗುರುಗಳನ್ನು ನೋಡುತ್ತಾ ಭಕ್ತಿ ae ಕುಳಿತನು. ಶ್ರೀ ಗೋವಿಂದ 
ಸಾ ಮಗಳು ಕಣ್ಣೆರೆದು ಮಾಚಯ್ಯನ ಎಡೆಗೆ ವಾತ್ಸಲ ದಿಂದ ನೋಡುತ್ತ. 
ನನ್ನೆ ಗುರುಗಳು ಇಲ್ಲಿಲ್ಲ. ದಕ್ಷಿಣ ದೇಶದಲ್ಲಿ ಇದ್ದಾರೆ. ನೀನು ಅವರ ಬಳಿ? 
ತೆರಳಿ ಅವರ ಅನುಗ್ರಹ ಪಡೆಯಲು ಸಮಯವಿನ್ನು ಬಹಳ ಉಳಿದಿಲ್ಲ. 
ಮಾಧವನ ಕರುಣೆ ನಿನಗೆ ಹೊರೆಯಲಿದೆ. ನೀನು ಮಾಧವಾನಂದನಾಗಲಿರುವ. 
ನೀನು ಇಂದಿನಿಂದ ಮಾಚೆಯ LO" ಎಂದು ಹೇಳಿ was ಶ್ರಗಂಗಾಜಲವನ್ನು 
ಅವನ ಮೇಲೆ ಸಂಪ್ರೋಕ್ಷಿಸಿ, ಆಮೇಲೆ ದಿವ ್ಯನಾಮಮಂತ್ರವನ್ನು ನೀಡಿ. 
"ನೀನು ಇನ್ನುಮುಂದೆ ಮಾಚಯ )ನಲ್ಲ-ಮಾಧವಬ್ರಹ್ಮಚಾರಿ'ಎಂದು ಹೇಳಿ 
ಆಶೀರ್ವಾದ ಮಾಡಿದರು. ಶ್ರೀ ಗೋವಿಂದಸ್ವಾ ಮಿಗಳು ದಂಡಕಮಂಡಲು 
ಗಳನ್ನು ಕ್ಕೆ ಯಲ್ಲಿ ಹಿಡಿದು ಮೇಲೇಳುತ್ತಾ 'ಏನಿದ್ದ ರೂ ಎಂದಿದ ರೂ ನಾನು 
ನಿನಗೆ ನಿಜವಾದ ಗುರುವಲ್ಲ. ನಿಜಗುರುವಿನ ಎಡೆಗೆ ಪಥದರುಶನ ಮಾಡಿಸಿ 


CC-0. ಬ್‌ Math Collection. Digitized by eGangotri 


ಗುರುದರ್ಶನ-ಅನುಗ್ರಹ 9 
ರುವ ಪಥದರ್ಶಕನಷ್ಟೇ' ಎಂದು ಹೇಳಿ, "ನಿನ್ನೆ ನಿಜಗುರುದೇವರು ಬೇಗನೇ 
ನಿನಗೆ ದಕ್ಷಿಣ ದೇಶದಲ್ಲಿ ಕಾಣಸಿಗುತ್ತಾರೆ. SERT ಹಾದಿಯಲ್ಲಿ ಕಲ್ಲು 
ಮುಳ್ಳು ಗಳು ಬೀಳದಿರಲಿ. ಹೊಗೊಂಚೆಲುಗಳು ತುಂಬಿರಲಿ. ನಿನ್ನ "ಜೀವನ 
ಭದ್ರವಾಗಲಿ, ಶುಭವಾಗಶಲಿ' ಎಂದು ಹರಸಿದರು. 
ಮಾಧವಬ್ರಹ್ಮಚಾರಿಗಳಂ ಶ್ರೀ ಗೋವಿಂದಸಾ ್ವಮಿಗಳಿಂದ ಆಧ್ಯಾತ್ಮಿ' 

ಜೀವನಕ್ಕೆ ಬೇ xx ಅನೇಕ ವಿವರ-ಸಲಹೆಗಳನ್ನು. ಪಡೆದು ಧನ pen 
ಆದರೆ ನಿಜಗುರುವಿನ ದರ್ಶನಕ್ಕಾಗಿ ' ಅವರ ಮನ ಹಾತೊರೆಯಾತಿ ್ರಿಶ್ರು. 
ಗೈರಿಕವಸನಪ್ಪಾಪ್ತಿ, ಸನ್ಯಾಸಜೀವನಸಿದ್ದಿ ಗಾಗಿ ಅವರ ಹೃದಯ ಹಂಬಲಿಸು 
3. X ಹಾಗಾಗಿ ಗುರುವನ್ನು ಅರಸುತ್ತಾ, ತನ್ನ 3 ಸ್ರಿಯಾಣವನ್ನು ಪ್ರಾರಂಭಿ 
ಸಿದರು. ದಯಾಪೂರ್ಣರಾ ಗಿ ಫ್ರೀ ಗೋವಿಂದ ಸ್ವಾವಿಗಳು "ಇನ್ನೊ ಮ್ಮೆ 
ಹರಸಿ ಬೀಳ್ಕೊ & ರು. ಮಾಧವಬ ತ್ರಿಹ್ಮಚಾರಿಗಳು ದಕ್ಷಿಣ ಭಾರತದ ಎಡೆಗೆ 
ಸ್ವಾಮಿಗಳ ಸಲಹೆಯಂತೆ ಯಾತ್ರೆಹೊರಟರು. ಯಾತ್ರೆ ಸಾಗಿತು. ದಿವಸಗಳು 
ಉರುಳಿದವು. ವಾರಗಳು ಕಳೆದು. ತಿಂಗಳುಗಳು ಆದವು. ಕೊನೆಗೆ ಮಾಧವ 
ಬ್ರಹ್ಮಚಾರಿಗಳಂ ಯಾತ್ರೆಮಾಡುತ್ತಾ ಹೂಬಳ್ಳಿಗಳ ಸುಂದರ ಊರು, ಆ 
ಕಾಲದಲ್ಲಿ ಸಾಧುಸಂತರೆ ನೆಲೆವೀಡು ಎಂಬಂತಿದ್ದ ಹುಬ್ಬಳ್ಳಿ ನಗರಕ್ಕೆ ಬಂದು 
ತಲಪಿದರು. 


ಅಧ್ಯಾಯ ೩ 
ಗುರುದರ್ಶನ- ಅನುಗ್ರ ಹ 


ಹುಬ್ಬಳ್ಳಿ ಸಾಧುಸಂತರ ಸಂಗಮಸ್ಸ ಸ್ಥಳವಾಗಿತ್ತು. ವೀರಶೈವಪರಂಪರೆಯನ್ನು 
ಪುನರುಜ್ಜಿ €ವನಗೊಳಿಸಿದ ಭಕಿ ಭಂಡಾರಿ ಮಹಾತ್ಮಾ ಬಸವಣ್ಣ ವವರ sido 
^ sn ಸೇರಿದ ಅನೇಕ ಗುರುವಂಠಗಳು ಹಂಬ್ಬಳ್ಳಿಯಲ್ಲಿ ಅರಳಿ ಬಿಳಗುತಿ ದ್ದು 
ದರಿಂದ ಭಕ್ತರು, ಸಾಧುಗಳು ಹೆಚಿ ನೆ ಸಂಖ್ಯೆಯಲ್ಲಿ ಆ ನಗರದಲ್ಲಿ ಆಗಿಂದಾಗ್ಗೆ 
ಸಮಾವೇಶಗೊಳ್ಳುತ್ತಿ ದ್ದರು. ಜೊತೆಗೆ >, e ಮಾಧವ ಬ್ರಹ್ಮಚಾರಿಗಳು 
ಹಂಬ್ಬಳ್ಳಿಗೆ ಬಂದು ತಲಪಿದ ಸಂದರ್ಭದಲ್ಲಿ ಸದ್ಗೂರು ಫ್ರೀ ಸಿದ್ಧಾರೊಢ 
ಸ್ವಾಮಿಗಳು ಅಲ್ಲಿ ಆಗಲೇ ಅನೇಕ ವರ್ಷಗಳಿಂದ ಮಹಾತ್ಮರೆಂದು z ಸಿದ್ದ 
ರಾಗಿ ಬೆಳಗುತ್ತಿ ದ್ದ ರು. ದೇಶದ ವಿವಿಧ ಭಾಗಗಳಿಂದ ಸದು ರು ಫ್ರೀ ಸಿದ್ದಾ 


ರೂಢರ ಧರ್ಶನ ನಾಲ ಜನ್ಮರು ಬಂದ್ಳು ಥೋಗ್ಗತ್ತಿದ್ದನ್ನು oor 


10 ಫ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


- 9. 


ನವಯುಗದಲ್ಲಿ ಪರಶಿವನ ಅವತಾರವಾಗಿ ಮೂಡಿಬಂದವರೆಂದು ಪ್ರಸಿದ್ದ 
ರಾಗಿದ್ದ ಶ್ರೀ "ಸಿದ್ಧಾರೂಢರು ಶಿವಜ್ಞಾನದ ದಿವ್ಯಜ್ವಲಂತಮೂರ್ತ 
ಸ್ನ ಸ್ವರೂಪರಾಗಿದ್ದ ರು. ದಯೆ, ಅನುಕಂಪ, ಪ್ಲೆ ಕ್ರೀಮು, ಅಭಯ, " esdori, ಹಗಳ 
ಸಾಕಾರಮೂರ್ತಿ ಎಂಬಂತಿದ್ದರು. ವೇದಾದಿಶಾಸ್ತ್ರ ವಿಚಾರ, ದಿವ್ಯ 
ಸಾಕ್ಷಾತ್ಕಾರದ ಅನುಭವದ "ಗಂಗೆಯಮುನೆಯರ 'ಸಂಗಮದಂತಿದ್ದ ಫ್ರೀ 
ಸಿದಾ ) Oeo, ಮಿಗಳಲ್ಲಿ ಮಹಿಮೆಯ ಸರಸ್ವತಿ ಅಂತರ್ವಾಹಿನಿಯಾಗಿದ್ದು 
ಅವರೊಂದು ನವನೂತನ ಆಧ್ಯಾತ್ಮಿಕ ಶ್ರಿವೇಣೀಸಂಗಮದ ಪ್ರಕಟಸ್ವೆ ರೂಪೆ 
ರಾಗಿದ್ದರು. ಅವರ ಇರವಿನ ತಾಣ ಆಧುನಿಕ ಪ್ರಯಾಗ ಎಂಬಂತಿತ್ತು. "ಓಂ 
ನಮಃ ಶಿವಾಯ' ಎಂಬ ಶಿವಪಂಚಾಕ್ಷರಿ ಮಹಾಮಂತ್ರದ ಸಿದ್ದ ಪುರುಷ 
ರಾಗಿದ್ದ ಶ್ರೀ ಸಿದ್ಧಾರೂಢ ಮಹಾಸ್ವಾವಿಂಗಳು ಓಂಕಾರೇಶ್ವರನ ಮೂರ್ತ 
ಸ್ವರೂಪರಾಗಿ ಮಹಿಯಲ್ಲಿ ಬೆಳಗಿದ ಪಾವನಚರಿತರು, ಪ್ರಾಶಃಸ್ಮರಣೀಯರು. 
ಅಸಂಖ್ಯಾತ ಭಕ್ತರ, ಜಿಜ್ಞಾಸುಗಳ, ಮುಮುಕ್ಷೂಗಳ ಬದುಕಿಗೆ ಸಾಂತ್ವನ ನೀಡಿ 
ದಿವ್ಯತೆಯ ಗಂಗಾಜಲದ a ್ರೀಕ್ಷಣೆಮಾಡಿ ಪೆವಿತ್ರಗೊಳಿಸಿದ ಪ್ರಣ್ಯಪುರುಷರು 
ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳು. ಆಧ್ಯಾತ್ಮಿಕ ವಿದ್ಯೆಯ ಓನಾಮ 
ದಿಂದ ಆತ್ಮಸಾಕ್ಷಾತ್ಕಾರದ ಓಂ ತತ್ಸತ್‌ ವರೆಗಿನ ಹಂತಗಳನ್ನು ಬಾಳಿನಲ್ಲಿ 
ಹಾದು ದಿವ್ಯಾನಂದಮೂರ್ತಿಯಾಗಿ ಮನುಕುಲದ ಉನ್ನತಿಗಾಗಿ ಇಳೆಯಲ್ಲಿ 
ಬಾಳಿ ಬೆಳಗಿದ ಪರಂಜ್ಯೋತಿ ಪರಶಿವರೂಪಿ ಗುರುಗಳಂ ಶ್ರೀ ಸಿದ್ಧಾರೂಢ 
ಸ್ವಾಮಿಗಳು. ಲೌಕಿಕ, ಜ್‌ ಜೀವನದ ಎಲ್ಲ ವಿಚಾರಗಳ ಬಗ್ಗೆ 
ಬೆಳಕನ್ನು ಬಯಸಿ ಬಂದವರಿಗೆ Ev ದಿವ ನೆಲೆಯಿಂದ ಅದನ್ನು ನೀಡಿ 
ಅನುಗ್ರಹಿಸಿದ ಪುಣ್ಯಪುರುಷರು ಶ್ರೀಶ್ರಿ ಸದ್ಗುರು ಸಿದ್ಧಾರೂಢ ಸ್ವಾಮಿ 
ಗಳು. ಅವರ ದರ್ಶನ, ಸು ಅನಂಗ ಸಹಲಾಭಕ್ಕಾ ಗಿ ಆಳಿನಿಂದ 
ಅರಸನ ತನಕ ವಿವಿಧ ವರ್ಗದ ಜನರು ಅವರೆಡೆಗೆ ಬರುತ್ತಿ ದ್ದರು. ರಾಷ್ಟ್ರ 
ನೇತಾರರಾಗಿದ್ದ ಶ್ರೀ ಬಾಲ ಗಂಗಾಧರ ತಿಲಕರು, ಮಹಾತ್ಮಾ ಗಾಂಧಿಯವರು 3 
ಶ್ರೀ ಸಿದ್ದಾ ರೂಢಸ್ವಾ ಮಿಗಳ ದರ್ಶನ ಮಾಡಿ ಅವರೊಡನೆ ವಿಶೇಷವಾಗಿ 
ಒಡನಾಡಿ ಸಂಭಾಷಣೆ ನಡೆಸಿರುತ್ತಾರೆ. ಲೋಕಮಾನ್ಯ ತಿಲಕರು ಹುಬ್ಬಳ್ಳಿಗೆ 
ಬಂದಾಗ ಸಮಾವೇಶಗೊಂಡ ಸಾರ್ವಜನಿಕ ಸಭೆಗೆ ಶ್ರೀ ಸಿದ್ಧಾರೂಢಸ್ವಾಮಿ 
ಗಳು ಅಧ್ಯಕ್ಷರಾಗಿದ್ದಂತೆ ಮಹಾತ್ಮಾ ಗಾಂಧೀಜಿಯವರು ಹುಬ್ಬಳ್ಳಿಗೆ 
ಬಂದಿದ್ದಾಗ ನೆರೆದ ಸಾರ್ವಜನಿಕ ಸಭೆಗೂ ಶ್ರೀ ಸಿದ್ಧಾರೂಢ ಸ್ಟಾ ಮಿಗಳು 


ಅಧ್ಯ ಕ್ಷರಾಗಿ ಆಶೀರ್ವದಿಸಿದ್ದಾರೆ. ಅಕ್ಕಲಕೋಟೆಯ “ಮಹಾರಾಜರು ಫ್ರೀ 
CC-0. Jangamwadi Math Collection. Digitized by eGangotri 


ಗುರುದರ್ಶನ-ಅನುಗ್ರಹ 11 


ಸಿದ್ಧಾರೂಢರ ಪರಮಭಕ್ತರಾಗಿದ್ದಂತೆ ಸೊಂಡೂರಿನೆ ವಂಹಾರಾಜರೂ 
ಸ್ವಾಮಿಗಳ ಪರಮಪ್ರೀತಿಯ ಗೃಹಸ್ಥಶಿವಭಕ್ತರಾಗಿದ್ದರು. ಜಾತಿ, ಮತ, 
ದೇಶ, ಜನಾಂಗಗಳ ತಾರತಮ ;ಭಾವ ಶ್ರೀ ಸಿದ್ದಾ ರೂಢ ಸ್ವಾಮಿಗಳಿಗೆ ಇರ 
ಲಿಲ್ಲ. ಎಲ್ಲರಲ್ಲೂ ಭಗವಂತನ ದಿವ್ಯಸ್ನ ರೂಪವನ್ನು ಕಾಣಾ 2, ಅವರು 
ಅದರಂತೆ 'ಪಾರಮಾರ್ಥಿಕವಾಗಿ ವ ವ ವಹರಿಸುತ್ತಿ ಕದ್ದ ರು. 
ಶ್ರೀ ಮಾಧವಬ ಬ್ರಹ್ಮಚಾರಿಗಳು ಸದ್ಗುರು ಶ್ರೀ ಸಿದ್ಧಾ ್ಲಿರೊಢರ ದರ್ಶನ 
ಮಾಡಲು ತುಂಬ ಕಾತರರಾಗಿದ್ದ ರು. ಫ್ರೀ "ಸಿದ್ದಾ ್ಲಿರೂಢರೆ ಬಗ್ಗೆ ಅವರಿವರಿಂದ 
ತಮ್ಮ ಪಯಣದ ಸಂದರ್ಭದಲ್ಲಿ ಹೆಚ್ಚಿನ ನ ವಿಜಾರ ಕೇಳಿ ತಿಳಿದು ಅತ್ಯಂತ 
ತೃಪ್ತ ರೂ ಸಂತುಷ್ಟರೂ ಆಗಿ ಅಂತರಂಗದಲ್ಲಿ ಸದ್ಗುರುಗಳಿಗೆ ಶರಣುಹೋಗಿ 
d ರು. ಈ ಹಿನ್ನ ಲೆಯೊಡನೆ 2 ಫ್ರೀ ಮಾಧವಬ್ರಹ್ಮ ಬಾರಿಗಳು ಹುಬ್ಬಳ್ಳಿಯಲ್ಲಿ 
ಶ್ರೀ ಸಿದ್ರಾ ರೂಢಮತಕ್ಕೆ ತೆರಳಿದರು. ಭಕ್ತರ ಸಂಗದಲ್ಲಿ ಸೇರಿದರು. "ಸದ್ಗುರು 
ಸಾ ಮಗಳೆ ದರ್ಶನಕ್ಕೆ ಅವರ ಕೊಠಡಿಗೆ ತೆರಳಿದರು. "ದಿವ ಪುರುಷನ ಪುಣ್ಯ 
ತೇಜಸ ನ್ನು ನೋಡಿ ಅದಕ್ಕೆ ಮಾರುಹೋದರು. ಸದ್ಗುರುವು ಎಲ್ಲಾ ರೀತಿ 
ಯಲ್ಲೂ ಪವಿತ್ರ ಮತ್ತು ಸಮರ್ಥ ಎಂಬುದನ್ನು ಗ್ರಹಿಸಿದರು. ಅದರಂತೆ 
ಶ್ರೀ ಸಿದ್ಧಾರೂಢ ಸ್ವಾಮಿಗಳಿಗೆ ಸಾಷ್ಠಾ ಿಂಗಪ್ರಣಾಮ ಮಾಡಿದ ಪ್ರಥಮ 
ದರ್ಶನದಲ್ಲೇ ಅವರಲ್ಲಿ ತ್ನ ನಿಜಗುರುವನ್ನು ಕಂಡುಕೊಂಡರು. ಸದ್ಗುರು 
ಫ್ರೀ ಸಿದ್ಧಾರೂಢರಿಗೆ ತಿ ್ರಕರಣಪೂರ್ವಕವಾಗಿ ತನ್ನನ್ನು ಅರ್ಪಿಸಿಕೊಂಡು 
ಗುರುಪದದಲ್ಲಿ ಶರಣಾದರು. ಶ್ರೀ ಮಾಧವಬ್ರ x ಚಾರಿಗಳನ್ನು ನೋಡಿ 
ಶ್ರೀ ಸಿದ್ಧಾರೂಢರು "ಬಂದೆಯಾ ಮಗೂ, ಒಳಗೆ ಹತ್ತಿರ ಬಾ' ಎಂದು ತಮ್ಮ 
ಅಂತರಂಗದ ಕೊಠಡಿಗೆ ಕರೆದೊ 039,09. MUR ಫ್ರೀ 
ಸಿದ್ದಾ ್ಲಿರೂಢರು ತಮ್ಮ ಅಂತರಂಗದಲ್ಲಿ ಶ್ರೀ ಮಾಧವಬ್ರಹ್ಮಚಾರಿಗಳಿಗೆ 
ಶಿಷ್ಯಸ್ಥಾನವನ್ನು ನೀಡಿದರು. 
ಚಿ ಪುಣ್ಯದಿವಸ ಅಂದರೆ ಪಾವನೆ ಶಿವರಾತ್ರಿಯ ಮುಹೂರ್ತದಲ್ಲಿ 
ನ ಗುರುಮಂತ್ರ ಉಪದೇಶವನ್ನು ಮಾಡುವುದರ ಮೂಲಕ ವಿಧಿವತ್ತಾ ಗಿ 
ಸನ್ಯಾಸದೀಕ್ಷೆಯನ್ನು ಫ್ರೀ ಮಾಧವಬ್ರಹ್ಮ ಚಾರಿಗಳಿಗೆ ನೀಡಿ 'ಮುಂದಿನ್ನು 
ನೀನು ಸ್ವಾವಿ: ಮಾಧವಾನಂದಭಾರತಿ ಎಂಬುದಾಗಿ ಹೇಳಿ ನೊತನ ಸನ್ಯಾಸ ಸ 
ನಾಮವನ್ನು ನೀಡಿದರು. ಸ್ವಾವಿಂ ಮಾಧವಾನಂದರು ಸನ್ಮಾಸ ಸಿ ಕರಿಸಿ 
ಪ್ರಣ್ಯಪುರುಷ ಸದ್ಗುರು ಶ್ರೀ ಸಿದಾ Ue ಪಾದಗಳಿಗೆ ಸಾಹಾ ಂಗವೆರಗಿ 


ದರು. ಸನ್ಯಾಸ ಆಶ್ರಮಿಯಾಗಿ, ಸಾಮಿ ವಕಾಧವಾನಂದನಾಗಿ, ಬಹುಜನರ 
ce 0. NE A Math RD MER Digitized by eGangotri 


12 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ UOS, 


ಹಿತಕಾರಿಯಾಗಿ, ಬಹಂಜನರ ಸುಖಕಾರಿಯಾಗಿ ಯಶಸ್ವಿಯಾಗಿ ಬಾಳಿ ಬೆಳೆಗಂ 
ಎಂಬುದಾಗಿ ಫ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳು ಸ್ವಾಮಿ ಮಾಧವಾನಂದ 
ರನ್ನು ಪ್ರೀತಿಯಿಂದ 30 ನೇವರಿಸಿ ಹರಸಿದರು. ಹೀಗೆ, ಸ್ವಾಮಿ ಮಾಧವಾ 
ನಂದರ ಬಹಂವರ್ಷಗಳ ತಪಸ್ಸು ಫಲಿಸಿತು. ಯಷೀಕೇಶದಲ್ಲಿ ಗಂಗೆಯ ತಡಿ 
ಯಲ್ಲಿ ಅಂದು ಶ್ರೀ ಗೋವಿಂದಸ್ವಾಮಿಗಳು ಹಾರೈಸಿದ ಹರಕೆ ಸಫಲವಾಯಿತು. 
ಮಾಧವಾನಂದ ಸ್ವಾಮಿಗಳು ಗುರುದೇವನ ಪುಣ್ಯಚರಣಗಳಿಗೆ ಮತ್ತೆ ಮತ್ತೆ 
ನವಿಸಿದರು. ಅವುಗಳಿಗೆ ತನ್ನೆ ಕೃತಜ್ಞತೆಯ ಕಂಬನಿಯಿಂದ ಅಭಿಷೇಕ 
ವೆಸಗಿದರು. ಹೃದಯವೃಂದಾವನೆದಿಂದ ಶ್ರದ್ಧಾಭಕ್ತಿಗಳೆಂಬ ಪುಪ್ಪಗಳನ್ನು 
ಆಯ್ದು ಪಾದಾರ್ಚನೆ ಮಾಡಿದರು. ಗುರುಸೇವೆಯಲ್ಲಿ ನಿರತರಾಗಿ, ಮಠವಾಸಿ 
ಗಳಾಗಿ ದಿವ [ಜೀವನ ನಡೆಸುತ್ತಾ ಅಲ್ಲೇ ನೂತನ ಜೀವನವನ್ನು ಮುಂದು 


ವರಿಸಿದರು. 


ಅಧ್ಯಾಯ ೪ 
ಸದ್ಗುರು ಶ್ರೀ ಸಿದ್ದಾ 3 ರೂಢ ಸ್ಥಾ 2,997125 


ಸ್ವಾಮಿ ಮಾಧವಾನಂದರಿಗೆ ಸದು ರು ಶ್ರೀಸಿದ್ದಾ ) GORO ಮಹಿಮೆ ಸಾಕಷ್ಟು 
ಒಂ. ಅಷ್ಟಿಷ್ಟು ತಿಳಿದಿತ್ತು. ಶ್ರೀ ಸಿದಾ ್ಲಿರೂಢಮಶಠದಲ್ಲಿ ಗುರು. 
ಭಕ್ಕ-ಬಂಧುಗಳ ಒಡನೆ ಒಡನಾಡುತ್ತಿ ದ್ವೆಂತೆ "ಸದ್ದು ರುವೃತ್ತಾಂತವನ್ನು 
ವಿವರವಾಗಿ ಅವರಿಂದ ಕೇಳಿ ತಿಳಿದರು. ಶ್ರೀಮಠದ ಸಮಾಪದಲ್ಲಿ ಕಟ್ಟೆ ಯ 
ಮರದಡಿಯಲ್ಲಿ ಗುರುಭಕ್ತರೊಡನೆ ಕುಳಿತು ಅವರಿಂದ ಶ್ರೀ ಗುರು ? 
ರೂಢರ ಜೀವನವೃತ್ತಾಂತವನ್ನು ವಿವರವಾಗಿ ಅರಿತುಕೊಂಡರು. e 
ದಿಂದ ಗುರುಚರಿತೆ ಶ್ರೈಯನ್ನು ತಿಳಿಸ ಸಹೊರಟ ಗುರುಭಕ್ತರು ಒಂದು ದಿನ 
ಅಪರಾಹ್ನ ಸದ್ದು ರುಚರಿತ್ರೆ ಯನ್ನು ಸಂಗ್ರಹವಾಗಿ ಸ್ವಾಮಿ ಮಾಧವಾನಂದ 
ರಿಗೆ ತಿಳಿಸಿದರು: 

ಶ್ರೀ ಸದ್ಗುರು ಸಿದ್ದಾ ರೂಢರ ಪೂರ್ವಾಶ್ರಮದ ವಿವರ a ರಾದ 

ಬೀದರ ಜಿಲ್ಲೆಯಲ್ಲಿ. ಬೀದರ ಜಿಲ್ಲೆಯ ಚಳಕಾಪುರ ಎಂಬ ಗ್ರಾಮದಲ್ಲಿ ಶ್ರಿ 
ಇ L Ongo 1837ನೇ ಇಸವಿ ಶ್ರೀರಾಮನವಮಿಯ ಜತ 

ಸದ ಹಸ್ಥ ಕುಟುಂಬವೊಂದರಲ್ಲಿ ಜನಿಸಿದರು. ಬಾಲ್ಕದ ಹೆಸರು ಸಿದ್ದ. ಸಿದ್ಧನ 


Ec- 0. Jangamwadi Math Collection. Bide zed by ಜಾತೆ! 


ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳು 3 
ತಂದೆ ಗುರುಶಾಂತಪ್ಪ, ತಾಯಿಯ ಹೆಸರು ದೇವಿಮಲ್ಲಮ್ಮ. ಈ ಸಾತ್ವಿಕ 
ದಂಪತಿಗಳು ಪರಮಗುರುಭಕ್ತರೂ, ಭಗವದ್ಭಕ್ತರೂ ಆಗಿದ್ದರು. ಸದಾಚಾರಿ 
ಗಳೂ, ಸದ್ಗುಣಸಂಪನ್ನರೂ ಆಗಿದ್ದರು. ಅವರ ತೃತೀಯ ಪುತ್ರನಾಗಿ ಜನಿಸಿದ 
ಸಿದ್ದನ ದಿವ್ಯತೆಯ ವೈಭವವನ್ನು ಗುರುಶಾಂತಪ್ಪನವರೆ ಕುಲಗುರುಗಳಾದ 
ವೀರಭದ್ರಸ್ವಾಮಿಗಳು ಸುಲಭವಾಗಿ ಗುರುತಿಸಿದರು. "ಸಿದ್ಧನು ಮುಂದೆ 
ಶಿವಯೋಗಿ ಮಹಾಮಹಿಮನು ಆಗುತ್ತಾನೆ, ಭಕ್ತಿಸಾಮ್ರಾಜ್ಯದಲ್ಲಿ ಚಕ್ರವರ್ತಿ 
ಯಾಗಿ ಬೆಳಗುತ್ತಾನೆ' ಎಂದು ಭವಿಷ್ಯ ನುಡಿದರು. ಸಿದ್ಧನಿಗೆ ವಿಧಿಯುಕ್ತವಾಗಿ 
ಶಿವಮಂತಶ್ರ ಉಪದೇಶವಿತ್ತು ಲಿಂಗಧಾರಣೆ ಮಾಡಿಸಿದರು. 

ಸಿದ್ಧನಂ ಗುಪ್ತೆಯೋಗಿ ಸಿದ್ದಮಹಾಪುರುಷನಾಗಿದ್ದನು. ಸಿದ್ಧಿಯ ಆಗರವೇ 
ಆಗಿದ್ದನು. ಬಾಲ್ಯದಲ್ಲಿ ಅವನು ನಡೆಸಿದ ಪವಾಡಗಳು ಅನೇಕ. ಅವೆಲ್ಲ ಅವನ 
ದಿವ್ಯತೆಯ ಬಗ್ಗೆ ಪ್ರಷ್ಟೀಕರಣ-ಸ್ಪಷ್ಟೀಕರಣ ನೀಡುವಂತಿದ್ದವು. 

ಒಮ್ಮೆ ತನ್ನೆ ಗೆಳೆಯರನ್ನು ಕರೆದುಕೊಂಡು ಆಡುತ್ತಿದ್ದ ಸಿದ್ಧ ಒಮ್ಮೆಗೇ 
ಅವರಿಗೆಲ್ಲ ಎಳ್ಳುಬೆಲ್ಲ ನೀಡುತ್ತೇನೆ ಎಂದ. ಸಿದ್ಧನ ತಾಯಿ ಹೊರೆಗೆ ಹೊಲಕ್ಕೆ 
ಹೋಗಿದ್ದಳು. ಬೆಲ್ಲದ ಮಡಿಕೆ ಮನೆಯಲ್ಲಿ ಕೈಗೆ ಸಿಗುವಂತಿತ್ತು. ಗೆಳೆಯನೊಬ ), 
ನೊಡನೆ ಸಿದ್ಧನು ಮನೆಗೆ ಬಂದ. ಬೆಲ್ಲದ ಮಡಿಕೆ ಕೆ ಗೆ ಸಿಗುವಂತಿದ್ದರೆ 
ಎಳ್ಳಿನ ಮಡಿಕೆ ಎತ್ತರದಲ್ಲಿತ್ತು. ಸಿದ್ಧನು ಬಡಿಗೆಯೊಂದನ್ನು ತೆಗೆದುಕೊಂಡು 
ಮಡಿಕೆಯ ತಳಕ್ಕೆ ತಿವಿದನು. ತಳದಲ್ಲಿ ತೂತು ಆಯಿತು. ಎಳ್ಳು ಧಾರೆಯಾಗಿ 
ಅದರಿಂದ ಸುರಿಯಿತು. ಸಿದ್ಧನ ಗೆಳೆಯನು ಸಾಕಷ್ಟು ಎಳ್ಳು ಹಿಡಿದುಕೊಂಡು 
ಮನೆಯಿಂದ ಹೊರಗೆ ಓಡಿಹೋಗಿ ತನ್ನೆ ಗೆಳೆಯರ ತಂಡದವರನ್ನು ಒಳಗೆ 
ಕರೆತಂದ. ಎಳ್ಳಿನ ಧಾರೆ ಸುರಿಯುತ್ತಲೇ ಇತ್ತು. ಸುದ್ದಿ ಅಕ್ಕಪಕ್ಕದಲ್ಲೆಲ್ಲ 
ಹರಡಿತು. ಹಲವಾರು ಮಂದಿ ಗುಂಪುಗುಂಪಾಗಿ ಬಂದರು. ಎಳ್ಳಿನ ಅವಿಚ್ಛಿನ್ನ 
ಧಾರೆಯನ್ನು ನೋಡಿ ಮೂಕವಿಸ್ಮಿತರಾದರು. ಎಳ್ಳು ಸಂಗ್ರಹಿಸಿ ಚೀಲಕ್ಕೆ 
ತುಂಬಿಸಿಕೊಂಡವರೆಷ್ಟೋ ಮಂದಿ. ಬಂದವರು ಬಾಲಕ ಸಿದ್ಧನ ಅದ್ಭುತ 
ಪವಾಡಕ್ಕೆ ಬೆರಗಾದರು. ಅನೇಕರು ಶಿರಬಾಗಿದರು. ಸಿದ್ಧನ ತಾಯಿ ಸುದ್ದಿ 
ತಿಳಿದು ಓಡಿ ಓಡಿ ಬಂದು ಮನೆ ಸೇರಿದಳು. ಪವಾಡಪುತ್ರ ಸಿದ್ಧನನ್ನು ತಬ್ಬಿ 
“ಶಿವ ಶಿವಾ' ಎಂದು ಹೇಳುತ್ತಾ ಕೊಂಡಾಡಿದಳು. ಸಂತಸದಿಂದ ಕಂಬಿನಿ 
ಗರೆದಳು. ಇಂತಹ ಅನೇಕ ಪವಾಡಗಳನ್ನು ತನ್ನ ಬಾಲಲೀಲಾಂಗವಾಗಿ ಬಾಲಕ 
ಸಿದ್ಧನ ಮಾಡಿ ತೋರಿಸಿದನು. 

ಬಾಲಕನು ಬೆಳೆಯುತ್ತಾ ಬಂದಂತೆ ಅವನಿಗೆ ವರುಷ ಹತ್ತಾಯಿತು. ಗುರು 

CC-0. Jangamwadi Math Collection. Digitized by eGangotri 


14 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ವೀರಭದ್ರಸ್ವಾಮಿಗಳು ನೀಡುತ್ತಿ ದ್ದೆ ಉಪದೇಶ ಬಲಿತಂತೆ ಸಿದ್ದೆನೆಲ್ಲಿ ಇನ್ನೂ 
ಮನಃಪರಿವರ್ತೆನೆಯಾಯಿತು. ಹೃ ಹೃದಯದಲ್ಲಿ ಶಿವಜೊ ತಿಯ "ದರ್ಶನದ 
ಮಹದಾಕಾಂಕ್ಷೆ ಅಂಕುರಿಸಿತು. ಅದರಂತೆ ಗುರುಹಿರಿಯರ "ಚರಣಗಳಿಗೆ ಎರಗಿ, 
ಸಿದ ನು ವೈರಾಗ್ಯವಂತನಾಗಿ, ಸದು ) ರುದರ್ಶನಕ್ಕೆ ಕಾತರನಾಗಿ ಸಂಚಾರ 
$ | ಕೊಂಡನು. 
ಸಿದ 399 ಊರಿಂದೂರಿಗೆ ಪಯಣಿಸಿದನು. ಅನೇಕ ಸಾಧುಸಂತರನ್ನು, 
ದೇವಾಲಯಗಳನ್ನು ಸಂದರ್ಶಿಸಿದನು. ಹೀಗೆ ದೇಶಾಟನೆ, ತೀರ್ಥಯಾತ್ರೆ 
ಮಾಡುತ್ತಾ ಹೈದರಾಬಾದಿಗೆ ತಲಪಿದನು. ಅಲ್ಲಿಂದ ಗೋವಳಕೊಂಡಕ್ಕೆ 
ಹೋದನು. ಅಲ್ಲೊಂದು ಹಳೆಯ ಗುಹೆ ಇತ್ತು. ಅದನ್ನು ತಿಮಿರಲಂಕನ ಗುಹೆ 
ಎನ್ನುತ್ತಿದ್ದರು. "ಅಲ್ಲಿ ಕುಳಿತು ತಪೋನಿರತನಾಗಿ ಕೆಲಕಾಲ ಕಳೆದನು. ಮುಂದೆ 
ಪುಣ್ಯಕ್ಷೇತ್ರ d, ಲಕ್ಕಿ ತೆರಳಿದನು. ಅಲ್ಲಿ ಶ್ರೀ ಸೊರ್ಯಸಿ ೦ಹಾಸನಸ್ಥ 
ಮಠಾಧೀಶರಾದ ಜಗದ್ಗು ರು ಮಹಾಸ್ತಾ, ಿವಿಗಳನ್ನು ದರ್ಶನ ಮಾಡಿ 
ಆಶೀರ್ವಾದಪಡೆದು ಮುಂದೆ ಸಾಗಿದನು. ಅಲ್ಲಿಂದ. ರಾಜೋಟ ಸಾ ನದ 
ಎಡೆಗೆ ಪಯಣ ಮುಂದುವರಿಸಿದನು. ಅಂತರಂಗದ: ಪ್ರೇರಣೆಯಂತೆ ಗುಡಕುಂಟೆ 
ಯಲ್ಲಿರುವ ಅಮರಗಂಡ ಶ್ರೀ ಮಲ್ಲಿಕಾರ್ಜುನ ಕಟ್ಟ ಮಠದ ಜಗದ್ಗುರುಗಳ 
ಸನ್ನಿಧಿಗೆ ತೆರಳಿದನು. ಅ ಮಠದಲ್ಲಿ ವಿರಾಜಮಾನರಾಗಿದ್ದ ಜಗದ್ದು. ರುಗಳ 
ಹೆಸರು ಗಜದಂಡಸಾ Uri GO ಎಂದಾಗಿತ್ತು. ಆವರ ಪದತಲದಲ್ಲಿ Ad ನಂ 
ಸಾಷ್ಟಾಂಗವೆರಗಿ ಶರಣಾದನು. ನಿಜಗುರುವಿನ ದರ್ಶನದಿಂದ ಸಿದ js: ಅಂತರಂಗ 
ಅರಳಿತು. ಗುರೂಪದೇಶ, ಅನುಗ್ರಹಗಳು ಲಭಿಸಿದವು. ಸಿದ್ಧ ನೆಂ ಶಿಷ್ಯ ನಾದರೂ 
ಕೂಡ ಮಹಾಮಹಿಮನು, ಭುವಿಗೆ ಇಳಿದುಬಂದ ಪರಂಜೊ m enc. 
ಎಂಬುದನ್ನು ಕಂಡುಕೊಳ್ಳಲು ಗಜದೆಂಡಸಾ ಮಿಗಳಿಗೇನೊ ತೆಡವಾ 
ಕಷ್ಟವಾಗಲಿಲ್ಲ. ಸಿದ್ದ ನ 'ಅಂತರಂಗದ ಅಳವಿಸಾ ರಗಳೆ ಯೋಗ ತೆಯನ್ನು. 
ಪರಿಶೀಲಿಸಿ 'ಸುಪ್ರಸನ್ನರಾದ ಶ್ರೀ ಗಜದಂಡಸಾ ನಿ ಮಿಗಳು ಸಿದ್ದನನ್ನು ಬಳಿ 
ಸೇರಿಸಿ ಒಂದು ಶುಭಮುಹೂರ್ತದಲ್ಲಿ ಗುರುಮಾತೊ ಪ್ರೀಪದೇಶ- ನೀಡಿದರು. 
ವಿಧಿವತ್ತಾಗಿ ಸನ್ಯಾಸದೀಕ್ಷೆಯಿತ್ತು “AD ಸಿದ್ಧಾ Days’ ಎಂಬುದಾಗಿ 
ನೂತನ ಸನಾ ;ಸನಾಮವಿತ್ತು ಹರಸಿದರು. 
ಗುರುಕೃಪಾಭಾಗ್ಯಸಂಪನ್ನರಾಗಿ ಸ್ವಾಮಿ ಸಿದ್ಧಾರೂಢರು ಭಗವಂತನ 
ದಿವ್ಯಶಕ್ತಿಯ ಪ foo ಅಂತರುಗದಲ್ಲಿ ಕಂಡರು. ಎಲ್ಲೆಲ್ಲೂ ಪರಮಾತ್ಮ 
ವ್ಯಾಪಕವಾಗಿರುವುದನ್ನು ಅಂತರ್ಯದ ಶಕ $ ಯಿಂದ ಅರಿತುಕೊಂಡರು. ಅದನ್ನು. 


CC-0. Jangamwadi Math Collection. Digitized by eGangotri 


ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳು 15 


ವ್ಯಾವಹಾರಿಕವಾಗಿ ಗ್ರಹಿಸಿ ಆ ಮೂಲಕ ಇಳೆಯಲ್ಲಿ ದಿವ್ಯತೆಯ ವೈಭವವನ್ನು 
ಅನುಭವಿಸಲು ಸ್ವಾಮಿಗಳೆ ಹೃದಯ ಹಂಬಲಿಸಿತು. ಅದರಂತೆ ಅವರು 
ತೀರ್ಥಾಟನೆಗೆ ಉದ್ಯುಕ್ತರಾದರು. 

ಸದ್ಗುರು ಶ್ರೀ ಸಿದ್ಧಾರೂಢರು ಶ್ರೀಶೈಲದಿಂದ ಇತಿಹಾಸಪ್ರಸಿದ್ಧವಾದ 
ವಿಜಯನಗರದ ಶ್ರೀಪಂಪಾಕ್ಷೇತ್ರಕ್ಕೆ ಯಾತ್ರೆಮಾಡುತ್ತಾ ಬಂದು ತಲಪಿ 
ದರು. ಹೇಮಕೂಟ ಪರ್ವತದಲ್ಲಿನ ನಾಗಲಿಂಗನ ಗುಹೆಯಲ್ಲಿ ಮೂರು ಮಾಸೆ 
ಗಳ ಪರ್ಯಂತ ತಪೋನಿರತರಾದರು. ಪಂಪಾಸರೋವರ. ಗಂಧಮಾದನ 
ಪರ್ವತ, ಮಾತಂಗಮುನಿಗಳ ಆಶ್ರಮ, ಯಂತ್ರಾರೂಢ ಆಂಜನೇಯಸ್ವಾಮಿ 
ಮಂದಿರ ಇಲ್ಲೆಲ್ಲಾ ಅಡ್ಡಾಡಿದರು. 'ಪಾವನೆ ತುಂಗಭದ್ರಾ ನದಿಯಲ್ಲಿ ಮಿಂದರು. 
ಪ್ರಾತಃಸ್ಮರಣೀಯರಾದ ಶ್ರೀ ಪುರಂದರದಾಸರ ಮಂಟಪದಲ್ಲಿ ಕುಳಿತು 
ಹೃದಯಾಂತರಾಳದಲ್ಲಿ ಭಗವಂತನ ಧ್ಯಾನ ಮಾಡಿದರು. ಪರಮಪಾವನ 
ಶ್ರೀಪಂಪಾಪತಿ ವಿರೂಪಾಕ್ಷ ದೇವಾಲಯಕ್ಕೆ ತೆರಳಿ ಶಿವಪರಮಾತ್ಮನ ದರ್ಶನ 
ಪಡೆದರು. 

ಗತಕಾಲದ ವೈಭವದ ಪ್ರಣ್ಯಪ್ಪಸಿದ್ಧಿಯ ಹಂಪೆ ಶಿ ಪ್ರೀ ಸಿದ್ಧಾ )ರೊಢಸ್ವಾಮಿ 
ಗಳೆ ಪಾಲಿಗೆ "ಹಾಳು ಹಂಪೆ' ಎಂಬುದಾಗಿ ತೋರಲಿಲ್ಲ. ಪರಮಕರುಣಾಳು 
ಚೈತನ್ಯಮಯ ಭಗವಂತನ ಸಾನ್ನಿಧ್ಯವನ್ನು ನೆಲದುದ್ದ ಗಲಕ್ಕೂ ಅಲ್ಲಿಲ್ಲ ಹರ 
ಡಿದ್ದ ಗುಡಿಗೋಪುರಗಳಲ್ಲಿ ಕಂಡರು. ಮುರಿದು ತುಂಡಾಗಿ ವಿರೂಪವಾಗಿದ್ದ 
ಸ್ತಂಭ-ಕಂಬಗಳಲ್ಲಿ, ವಸತಿಗಳಲ್ಲಿ, ದೇವಾಲಯಗಳಲ್ಲಿ ಶ್ರೀ ಸಿದ್ಧಾರೂಢರು 
ಪೆರಶಿವನೆ ದರ್ಶನಹೊಂದಿದರು. ಹೀಗೆ ದಿನದಿನವೂ ಹಂಪೆಯಲ್ಲಿ ನೆಲಸಿ ಶ್ರೀ 
ಸಿದ್ಧಾರೂಢರು ಪಂಪಾಪತಿ ಶ್ರೀ ವಿರೂಪಾಕ್ಷನ ಪುಣ್ಯದೇಗುಲಕ್ಕೆ ತೆರಳಿ ಅಲ್ಲಿ 
ಶಿವಪರಮಾತ್ಮನ ಸಾಕ್ಷಾತ್‌ ಸಾನ್ನಿಧ್ಯವನ್ನು ಆಧ್ಯಾತ್ಮಿಕವಾಗಿ ಅನುಭವಿಸು 
ತ್ತಿದ್ದರು. 

ಕೆಲಸಮಯದನಂತರ ಶ್ರೀ ಸಿದ್ಧಾರೂಢರು ಆಲ್ಲಿಂದ ಯಾತ್ರೆ ಮುಂದು 
ವರಿಸಿದರು. ಆನೆಗುಂದಿ ಸಂಸಾ ನದ “ಅರಸನ ಆಸಾ ನದಲ್ಲಿ ರಾಜಪೂಜಿತರಾಗಿ . 
ಕೆಲವು ದಿವಸ ತಂಗಿದರು. 'ರಾಜಸಭೆಯ ವಿದ್ದಾಂಸೆರನ್ನು, ಪಂಡಿತರನ್ನು 
ವೇದಾದಿಶಾಸ್ತ್ರಮಧಿತಾರ್ಥ, ವಾದವಿವಾದಗಳಲ್ಲಿ ಎದುರಿಸಿದರು. ಆ ಸಂದರ್ಭ 
ದಲ್ಲಿ ಶ್ರೀ ಸ್ವಾವಿಂಗಳು ಅಲ್ಲಿನ ಚಿಂತಾಮಣಿ ಆಶ್ರಮದಲ್ಲಿ ಇಳಿದು 
ಕೊಂಡಿದ್ದರು. ಹೀಗೆ ಆನೆಗುಂದಿ ರಾಜಾಸ್ಥಾನದಲ್ಲಿ ಶ್ರೀ ಸಿದ್ಧಾರೂಢರು 
ವೇದಾಂತದ ಜಯಭೇರಿಯನ್ನು ಬಾರಿಸಿದರು. ಆನೆಗೊಂದಿ ಅರಸನಿಗೆ ದಿವ್ಯ: 


CC-0. Jangamwadi Math Collection. Digitized by eGangotri 


16 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 
ಜ್ಞಾನೋಪದೇಶವನ್ನು ನೀಡಿದರು. ಅಲ್ಲಿಂದ ಮುಂದಕ್ಕೆ ಯಾತ್ರೆ ಬೆಳೆಸಲು 
ನಿರ್ಧರಿಸಿದರು. 
ಚಿಂತಾಮಣಿ ಆಶ್ರಮದಿಂದ ಶ್ರೀಶೈಲಕ್ಷೇಶ್ರಕ್ಕೆ ಶ್ರೀ ಸಿದ್ದಾ ) vote Oo 
"ತೆರಳಿದರು. ಶ್ರೀಶೈಲದಿಂದ ತಿರುಪತಿ, ಕಾಂಚಿ ಕ್ಷೇತ್ರಗಳಿಗೆ ಹೋದರು. ಕಾಂಚಿ 
ಯಲ್ಲಿ ಶಿವಕಾಂಚಿ, “ಎಷ್ಟು ಕಾಂಚಿ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ದೇವರ ದರ್ಶನ 
ಮಾಡಿದರು. ಜಗತ್ಪಾಲಕ ಜನಾರ್ದನ ಶ್ರೀಮಹಾವಿಷ್ಣು 'ವರದರಾಜಸಾ ಮಿ 
ಯಾಗಿ ವಿರಾಜಮಾನನಾಗಿರುವುದನ್ನು ವಿಷ್ಣು ಸಕಾಂಚಿಯಲ್ಲಿ ನೋಡಿ Sus 
ಪುಳಕಿತರಾದರು. ಅಸಂಖ್ಯಾತ ಭಕ್ತರು, ಅದೆಷೊ De ಸಾಧುಸಂತರು Bel 
“ಭಗವಂತನ ದಿವ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಪುನೀತರಾದ ಆ ವೈಭವೋಪೇ 
ವಾದ ದಿವೃಶಾಂತಿಧಾಮದಲ್ಲಿ ಶ್ರೀ ಸಿದ್ಧಾರೂಢರು ಇಹದ ಪರಿವ = 
ದಿವ್ಯಾನಂದವನ್ನು ಅನುಭವಿಸಿದರು. ಅಲ್ಲಿಂದ ಶಿವಕಾಂಚಿಗೆ ಬಂದರು. ಶಿವ 
ಕಾಂಚಿಯಲ್ಲಿ ಶ್ರೀ ಏಕಾಂಬರೇಶ್ವರಸ್ವಾಮಿ, ಶ್ರೀ ಕಾಮಾಕ್ಷಿಯಮ್ಮನ ಪಾವನ 
ದೇಗುಲಗಳಿಗೆ ತೆರಳಿ ದೇವದೇವಿಯರೆ ದರ್ಶನಪಡೆದರು. ಜಗನ್ಮಾತೆ ಶ್ರೀ 
ಕಾಮಾಕ್ಷಿದೇವಿಯ ಸನ್ನಿ 0339 ನಿಂತು ಪರಾಶಕ್ತಿಯ ಲೀಲಾವಿ ೃಭವವನ್ನು 
ಗ್ರಹಿಸಿ ಮೂಕವಿಸ್ಮಿತರಾದರು. ಮಹಾತಾಯಿಯ ಪದತಲದಲ್ಲಿ. ಮಣಿದು 
ಮಾತೆಯ ಕೃಪಾಶೀರ್ವಾದಗಳನ್ನು ಬೇಡಿದರು. ಶ್ರೀ ಶಿವಪ ಪರಮಾತ್ಮನ 
ಪವಿಶ್ರಸಾನ್ನಿಧ್ಯದ ಪ್ರೀ ಏಕಾಂಬರೇಶ್ವ ರ ದೇಗುಲದಲ್ಲಿ ಶಿವನ Oui ರೂಪ 
ವನ್ನು ತಮ್ಮ ಅಂತರಂಗದ ಕಣ್ಣು ಗಳಿಂದ ಕಂಡು ಸಂತುಷ ರಾದರು. ಕಾಂಚಿ 
ಕ್ಷೇತ್ರ ದ ಪೆವಿತ್ರ ಹಾಗೂ ಪ್ಪ ಪ್ರಶಾಂತಪರಿಸರಕ್ಕಿ ಮಾರುಹೋದ ಸ್ವಾಮಿಗಳು 
ಅಲ್ಲಿ ಆಧ್ಯಾತ್ಮಿಕೆ ಚಿಂತನೆಯಲ್ಲಿ, ಆತ್ಮಾನುಸಂಧಾನದಲ್ಲಿ ಕೆಲಕಾಲ ಕಳೆಯ 
ಬೇಕೆಂದು ಬಯಸಿದರು. ಅದರಂತೆ ಸುಮಾರು ಒಂಬತ್ತು ತಿಂಗಳ ಕಾಲ 
ಸ್ವಾಮಿಗಳು ಕಾಂಚಿ ಮಹಾಕ್ಷೇತ್ರದಲ್ಲಿ ತಪೋನಿರತರಾಗಿ ತಂಗಿದರು. 
ಕಾಂಚೆಯಿಂದ ಶ್ರೀ ಸಿದ್ಧಾರೂಢರು ಚಿದಂಬರಕ್ಷೇತ್ರಕ್ಕೆ ಯಾತ್ರೆ ಮುಂದು 
ವರಿಸಿದರು. ಚಿದಂಬರದಲ್ಲಿ ತ ತಾಂಡವನೃತ್ಕ ಧಾರಿ ನಟರಾಜ ಶಿವಪರಮಾತ್ಮನ 
ದರ್ಶನಮಾಡಿದರು. ಚಿದಂಬರದಿಂದ ಕಂಭಕೋಣ ಕ್ಷೇತ್ರಕ್ಕೆ ಬಂದರು. 
ಕುಂಭಕೋಣಕ್ಷೇತ್ರವು ಲೋಕಪಾವನೆ ಕಾವೇರಿ ನದಿಯ ತೀರದಲ್ಲಿ ಇರುವ 
ಪುಣ್ಯಪ್ರಸಿದ್ಧಿಯ ಕ್ಷೇತ್ರ. ಹರಿಹರರ ಹಲವಾರು ದೇಗುಲಗಳು ಅಲ್ಲಿವೆ. 
ವಿಭಿನ್ನ ಸಂಪ್ರದಾಯಕ್ಕೆ ಸೇರಿದ ಹಿಂದೂ ಮಠಸಂಸ್ಥೆ ಗಳಿವೆ. ಪಾ ್ರಚೀನೆ 
ಪ್ರಸಿದ್ಧಿಯ ಮಹಾಮಘ ಸರೋವರ ಅಲ್ಲಿದೆ. ಸಾ ANVI ಪವಿತ್ರ ಕಾವೇರಿ 


CC-0. Jangamwadi Math Collection. Digitized by eGangotri 


ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳು 17 


ನದಿಯಲ್ಲಿ ವಿಂದರು. ದೇವರ ದರ್ಶನ ಮಾಡಿದರು. ಒಮ್ಮೆ ಮಹಾಮಘ 
ಸರೋವರದಲ್ಲೂ ಸ್ನಾನಮಾಡಿದರು. ಕುಂಭಕೋಣದಿಂದ ಯಾತ್ರೆ ಮುಂದು 
ವರಿಸಿ ತಂಜಾವೂರಿಗೆ ತಲಪಿದರು. ಅಲ್ಲಿ ಲೋಕಪ್ರಸಿದ್ಧ ಶ್ರೀ ಬೃಹದೀಶ್ವರ 
ದೇಗುಲಕ್ಕೆ ತೆರಳಿ ಒಂಬತ್ತೂ ಆಡಿ ಎತ್ತರದ ಬೃಹದೀಶ್ಪ ಸರಲಿಂಗರೂಪಿ ಶಿವ 
ಪರಮಾತ್ಮನ ದರ್ಶನೆಮಾಡಿದರು. ಮುಂದೆ ಯಾತ್ರೆಮಾಡುತ್ತಾ ಸುಪ್ರಸಿದ್ಧ 
ವಾದ ಶ್ರೀರಂಗಂ ಮಹಾಕ್ಷೇತ್ರಕ್ಕೆ ಬಂದು ತಲಪಿದರು. 


ಶ್ರೀರಂಗಂ ಕ್ಷೇತ್ರವು sod, ಕಾವೇರಿಯಿಂದ ಸುತ್ತುವರಿಯಲ್ಪಟ್ಟು 
ನಿರ್ಮಾಣವಾಗಿರುವ ದ್ವೀಪಕ್ಷೇತ್ರ. ಪಕ್ಕದಲ್ಲಿ ತಿರುಚಿನಾಪಳ್ಳಿ ನಗರವಿದೆ. : 
ಅಲ್ಲಿ ಬೃಹದಾಕಾರದ ಶಿಲಾಶೈಲದಲ್ಲಿ ಶ್ರೀ ಮಾತೃಭೂತೇಶ್ವರ ದೇವರ 
ಸನ್ನಿಧಿ ಇದೆ. ಇನ್ನೂ ಈಚೆಗೆ ಶ್ರೀರಂಗಂಗೆ ಸಮಾಪದಲ್ಲಿ ತಿರುವಾಣೆಕಾವಲ್‌ 
ಕ್ಷೇತ್ರವಿದೆ. ಅಲ್ಲಿ ಶ್ರೀ ಜಂಬುಕೇಶ್ವರಸ್ವಾಮಿ, ಶ್ರೀ ಅಖಿಲಾಂಡೇಶ್ವರಿತಾಯಿ 
ಸನ್ನಿಧಿಗಳಿವೆ. ಇಲ್ಲೆಲ್ಲಾ ಸ್ವಾಮಿಗಳು ಸಂಚರಿಸಿದರು. ಪರಮಾತ್ಮನ ಪವಿತ್ರತೆಯ 
ಪ್ರಭಾವಕ್ಕೆ ಶಿರಬಾಗಿ ನವಿಂಸಿದರು. 

ಶ್ರೀರಂಗಂ ಕ್ಷೇತ್ರದಲ್ಲಿ ಏಳು ಸುತ್ತಿನ ಪ್ರಾಕಾರಗಳನ್ನು ಒಳಗೊಂಡ ಶ್ರೀರಂಗ 
ನಾಥಸ್ವಾಮಿ ದೇಗುಲದ ಚೆಲುವು-ಭವ್ಯತೆಗಳನ್ನು ಸ್ವಾಮಿಗಳು ಕಂಡರು. 
ಶೇಷಶಾಯಿಯಾಗಿರುವ ಶ್ರೀಮನ್ನಾರಾಯಣನ ಭಕ್ತರಿಂದ ಶ್ರೀರಂಗಶಾಯಿ, 
ಶ್ರೀರಂಗನಾಥೆ, ಕಾವೇರಿರಂಗ ಎಂದೆಲ್ಲ ಕರೆಸಿಕೊಳ್ಳುತ್ತಿದ್ದಂತೆ ಸ್ವಾಮಿಗಳು 
ಆ ಹೆಸರಿನಿಂದೆಲ್ಲ ಅಲ್ಲಿ ಪರಮಾತ್ಮನನ್ನು ವಿಧವಿಧವಾಗಿ ನೆನೆದು ಹಾಡಿ 
ಹೊಗಳಿ ಕೊಂಡಾಡಿದರು. ಅಗಣಿತಮಂದಿ ಸಾಧುಸಂತರು, ಭಕ್ತರು ದಿನ 
ದಿನವೂ ಬರುತ್ತಿದ್ದ ಶ್ರೀರಂಗಂ ಕ್ಷೇತ್ರದಲ್ಲಿ ಸ್ವಾಮಿಗಳು ಭಗವಂತನ ವಿಶೇಷ 
ಪ್ರಕಾಶವನ್ನು ಸ್ಪಷ್ಟವಾಗಿ ಕಂಡರು. ಪಾವನಕ್ಷೇತ್ರದ ಪವಿತ್ರತೆಯ ಬಗ್ಗೆ 
ಇನ್ನೊಂದು ಕಾರಣವೆಂಬಂತೆ ಶಾಂತ, ಗಂಭೀರವಾಗಿ ಅಲ್ಲಿ ಹರಿದು ಸಾಗು 
ತ್ತಿದ್ದ ಶ್ರೀ ಕಾವೇರಿನದಿಯ ವೈಶಾಲ್ಯ, ಜಲರೂಪದ ವೈಭವ, ಭವ್ಯತೆಗಳನ್ನು 
ಕಂಡು ಸ್ವಾಮಿಗಳು ತುಂಬ ಸಂತುಷ್ಟರಾದರು. ಭಕ್ತಿಯಿಂದ ಶ್ರೀಕಾವೇರಿ 
ಯಲ್ಲಿ ಮಿಂದು ಶ್ರೀರಂಗನಾಥ, ಶ್ರೀ ಅಖಿಲಾಂಡೇಶ್ವರಿ, ಶ್ರೀ ಜಂಬುಕೇಶ್ವರ 
ಸ್ವಾಮಿ ಮಂದಿರಗಳಲ್ಲಿ ದೇವರ ಸೇವೆಮಾಡುತ್ತಾ ಕೆಲವು ದಿವಸ ಕಳೆದರು. 
ಶ್ರೀರಂಗಂನಲ್ಲಿ ಎಲ್ಲರಿಂದ ಅಖಂಡಕಾವೇರಿ ಎಂದು ಕೊಂಡಾಡಲ್ಪಡುತ್ತಿದ್ದ 
ಶ್ರೀ ಕಾವೇರಿ ನದಿಯಲ್ಲಿ ನಿತ್ಯಪುಣ್ಯಸ್ನಾನ, ಶ್ರೀಕ್ಷೇತ್ರದಲ್ಲಿ ದೇವರ, ಭಕ್ತರ 


2 CC-0. Jangamwadi Math Collection. Digitized by eGangotri 


18 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 
ದರ್ಶನ ಇವುಗಳು ಸ್ವಾಮಿಗಳ ಹೃದಯದಲ್ಲಿ ಆಧ್ಯಾತ್ಮಿಕ ಆನಂದ, ತೃಪ್ತಿ 


ಗಳನ್ನು ವರ್ಧಿಸುತ್ತಿದ್ದವು. 

ಶ್ರೀರಂಗಂ ಕ್ಷೇತ್ರದಿಂದ ಸ್ವಾಮಿಗಳು ಹೊರಟು ಮಧುರೆ, ರಾಮನಾಥ 
ಪ್ರರ, ರಾಮೇಶ್ವರ ಕ್ಷೇತ್ರಗಳಿಗೆ ಬಂದರು. ಅಲ್ಲಿಂದ ಕನ್ಯಾಕುಮಾರಿ ಕ್ಷೇತ್ರಕ್ಕೆ 
ತೆರಳಿದರು. ಪ್ರಣ್ಯಭೂಮಿ ಭಾರತದ ದಕ್ಷಿಣ ಕೊನೆಯಲ್ಲಿ ನಿಂತು ಅಲ್ಲಿ ಮೂರು 
ಸಮುದ್ರಗಳ ಸಂಗಮದಲ್ಲಿ ಸ್ವಾಮಿಗಳು ಸಮುದ್ರತೀರ್ಥಸ್ನಾನಮಾಡಿದರು. 
ಅಲ್ಲಿ ದೇವಿ ಕನ್ಯಾಕುಮಾರಿಯ ದಿವ್ಯದರ್ಶನ ಮಾಡಿ ಸಂತೃಪ್ತರಾದರು. 

. ಕನ್ಯಾಕುಮಾರಿಯಿಂದ ಯಾತ್ರೆ ಮುಂದುವರಿಸಿ ತಿರುವನಂತಪುರಕ್ಕೆ 
ಬಂದರು. ಆಲ್ಲಿ ಶ್ರೀ ಪದ್ಮನಾಭಸ್ವಾಮಿಯ ದರ್ಶನ ಮಾಡಿ ಮುಂದಕ್ಕೆ 
ಪ್ರಯಾಣ ಬೆಳೆಸಿದರು. ಹಾಗೆ ಸಾಗುತ್ತಾ ಶ್ರೀ ಗುರುವಾಯೂರು ಕ್ಷೇತ್ರಕ್ಕೆ 
ತಲಪಿದರು. ಅಲ್ಲಿಂದ ಉಡುಪಿ ಕ್ಷೇತ್ರಕ್ಕೆ ಯಾತ್ರೆ ಮುಂದುವರಿಸಿದರು. 
ಉಡುಪಿಯಿಂದ ಸ್ವಾಮಿಗಳು ಗೋಕರ್ಣ ಕ್ಷೇತ್ರಕ್ಕೆ ತೆರಳಿ ಶ್ರೀಮಹಾಬಲೆಃ 
ಶ್ವರ ಸ್ವಾಮಿಯ ದರ್ಶನ ಮಾಡಿದರು. ಗೋಕರ್ಣದಿಂದ ಸಾ ರಮಿಗಳು ತಮ್ಮ 
ತೀರ್ಥಯಾತ್ರೆಯನ್ನು ಭಾರತದ ಉತ್ತರ ಭಾಗದೆಡೆಗೆ ಮುಂದುವರಿಸಿದರು. 

ಅವಧೊೂತರಾಗಿ, ಗಗನವೇ ಮಾಡು, ನೆಲವೇ ಹಾಸಿಗೆ, ದೊರೆತುದೇ 
ದೇವಪ್ರಸಾದ, ಆಗುವುದೆಲ್ಲ ಶಿವನ ಇಚ್ಛೆಯಂತೆ ಎಂಬುದಾಗಿ ಭಾವಿಸಿ ಅದ 
ರಂತೆ ಬಾಳುತ್ತಾ ಶ್ರೀ ಸಿದ್ಧಾರೂಢರು ಊರಿಂದೂರಿಗೆ ಸಾಗಿದರು. ತೆರಳಿದ 

SP ತಮ್ಮ ನಡೆನುಡಿಗಳ ಮೂಲಕ ಪ್ರೇಮ, ಕರುಣೆ. ಭಕ್ತಿ. ಶ್ರದ್ಧೆಗಳ 
ಸಂದೇಶವನ್ನು ಬೀರಿದರು. 

ಗೋಕರ್ಣದಿಂದ ಹೊರಟ ಸ್ಥಾಮಿಗಳು ಚಂದ್ರಭಾಗಾನದೀತೀರದ ಪುಣ್ಯ 
ಕ್ಷೇತ್ರ ಪಂಡರಾಪುರಕ್ಕೆ ತೆರಳಿ ಅಲ್ಲಿ ಶ್ರೀ ಪಾಂಡುರಂಗವಿಠ್ಕಲಸ್ವಾಮಿಯ 
ದರ್ಶನ ಮಾಡಿದರು. ಅಲ್ಲಿಂದ ನಾಸಿಕ ಕ್ಷೇತ್ರ, ನಾಸಿಕದಿಂದ ದ್ವಾರಕೆಗೆ 
ಹೋದರು. ದ್ವಾರಕೆಯಿಂದ ಮಧುರೆ, ಬೃಂದಾವನಗಳಿಗೆ ತೆರಳಿದರು. 
ಮುಂದಕ್ಕೆ ಸಾಗಿ ಕಾಶ್ಮೀರಕ್ಕೆ ಹೋದರು. ಅಲ್ಲಿ ಅನೇಕ ಪುಣ್ಯಕ್ಷೇತ್ರಗಳನ್ನು 
ಸಂದರ್ಶಿಸಿದರು. ಕಾಶ್ಮೀರದಿಂದ ಪಂಜಾಬಿನ ಅಮೃತಸರ ಕ್ಷೇತ್ರಕ್ಕೆ ಬಂದರು, 
ಸಿಖ್‌ ಮತದವರ ಪ್ರಣ್ಯಪ್ರಸಿದ್ಧಿಯ ಮಹಾನ್‌ ಕ್ಷೇತ್ರದಲ್ಲಿ ಸ್ವಾಮಿಗಳು 
ಕೆಲವು ದಿವಸೆ ತಂಗಿದರು. ಅಲ್ಲಿನ ಸುವರ್ಣಮಂದಿರದಲ್ಲಿ ಸಿಖ್‌ ಪಂಥವವರ 
ಶ್ರೀ ಗುರುಗ್ರಂಥ ಸಾಹೇಬ್‌ನ್ನು ದರ್ಶನ ಮಾಡಿದರು. ಸಿಖ್‌ ಗುರುಗಳು 
ಮತ್ತು ಭಕ್ತರೊಡನೆ ಸತ್ಸಂಗ ನಡೆಸಿದರು. 


CC-0. Jangamwadi Math Collection. Digitized by eGangotri 


3,09 ಫ್ರೀ ಸಿದ್ಧಾರೂಢ ಸ್ವಾಮಿಗಳು 19 


ಅಲ್ಲಿಂದ ಮುಂದೆ ಯಾತ್ರೆ ಮಾಡುತ್ತಾ ಹರಿದ್ವಾರೆ, ಬದರಿ, ಕೇದಾರೆ 
ಕ್ಷೇಶ್ರಗಳಿಗೆ ತೆರಳಿದೆರು. ಹಿಮಗಿರಿಯ ವಿಹಾರಿಯಾಗಿ, “ಶಿವನೆ ಮನೆಯ' 
ವಾಸಿಯಾಗಿ ಆಲ್ಲಿ ಕೆಲಕಾಲ ತಪೋನಿರತರಾಗಿ ಕಳೆದರು. ಮುಂದೆ ಜಗದ 
ಏಳಿಗೆಗಾಗಿ ಅವತಾರದ ಲೀಲಾನಾಟಕೆ ಸಾಗಿಸಲು ಹಿಮಗಿರಿಯ ಔನ್ನತ್ಯ 
ದಿಂದ ಕೆಳಗಿಳಿದು ಬಂದರು. ಬಂದವರು ಅಲಾಹಬಾದ್‌ಗೆ (ಪ್ರ ಯಾಗ) 


ಬಂದು ಶಲಪಿದರು. ಪವಿತ್ರ ಗಂಗಾ, ಯಮುನಾ, NOS ೈತಿ ನದಿಗಳ ಪಾವನ - 


ಶ್ರಿವೇಣೀಸಂಗಮದಲ್ಲಿ ಸ್ನಾನಮಾಡಿದರು. 

ಪ್ರಯಾಗದಿಂದೆ ಹೊರಟ ಸ್ವಾಮಿಗಳು ಸೆಂಚರಿಸುತ್ತಾ ಕಾಶಿ ಮಹಾ 
ಕ್ಷೇತ್ರಕ್ಕೆ ಬಂದರು. ಕಾಶಿ ಪರಶಿವನ ಮಂಗಳಧಾಮ. ವಿಶ್ವನಾಥನಾಗಿ, ಜೀವಿ 
ಗಳಿಗೆ ಮುಕ್ತಿದಾಯಕನಾಗಿ, ಯೋಗಿಗಳ ಗುರುರಾಜನಾಗಿ 'ಶಿವಪರಮೇಶ್ವ ರನು 
ಅಲ್ಲಿ ವಿರಾಜಮಾನನಾಗಿದ್ದಾನೆ. ಅವನ ಪದತಲದಲ್ಲಿ ಪಾಪನಾಶಿನಿ ಗಂಗಾ 
ದೇವಿ ನದಿಯಾಗಿ ಹರಿಯುತ್ತಿ ದ್ದಾಳೆ. ಅತ್ಯಂತ ವೈ ಶಿಷ ಪೂರ್ಣವಾದ ರೀತಿ 
ಯಲ್ಲಿ ಪರಮಾತ್ಮನ ಶಕ್ತಿ ಪ್ರಕಟಗೊಂಡು ಅಶಿ ಪ್ರಾಚೀನೆ ಕಾಲದಿಂದ 
ಅಸಂಖ್ಯಾತ ಮಂದಿ ಸಾಧುಸಂತರು, ಕೋಟ ್ಯನುಕೋಟಿ ಭಕ್ತರು ಎಲ್ಲರನ್ನೂ 
ಆಕರ್ಷಿಸುತ್ತಾ ಬಂದಿರುವ ಕಾಶೀಕ್ಷೇತ್ರ ಶ್ರೀ ಸಿದ್ಧಾರೂಢರ ಪಾಲಿಗೆ ಪಾವ 
ನತೆಯ ಜ್ವಲಂತ ಪ್ರತೀಕವೆಂದು ತೋರಿತು. ಭಾರತದ ಹೃದಯಕ್ಷೇತ್ರ 
ದಂತಿದ್ದ ಕಾಶೀಕ್ಷೇತ್ರಕ್ಕೆ ಹಿಂದೂಧರ್ಮದ ವಿಭಿನ್ನ ಪಂಥದವರು, ಭಕ್ತರು, 
ಗುರುಗಳು, ಎಲ್ಲರೂ ಬರುತ್ತಿ ದ್ಹುದು ಕೇವಲ ಭೌತಿಕ ಆಕರ್ಷಣೆಯಿಂದಲ್ಲ, 
ಆಧ್ಯಾತ್ಮಿಕ ಪ ಭಾವದಿಂದ. ಪರಮಾತ ನ ವಿಶೇಷ ಸಾನ್ನಿಧ್ಯದ ಪ್ಲೆ ಕ್ರಭಾವದಿಂದ 
ಎಂಬುದನ್ನು ಫ್ರೀ ಸಿದ್ಧಾರೂಢರು ಕಾಶಿಗೆ ತಲಪಿ ಭೂಸ್ಪ ರ್ಶಮಾಡಿದಂತೆ 
ಮನಗಂಡರು. 

ಅದೆಷ್ಟೋ ಮಂದಿರಗಳು, ಅಗಣಿತ ಧರ್ಮಶಾಲೆಗಳು, ಅರುವತ್ತಕ್ಕೂ 
ಹೆಚ್ಚು ಮುಖ್ಯ ವಾದ ಸ್ನಾನಘಟ್ಟಗಳು, ಅನೇಕ ಮಠಗಳು, ಸತ್ಯ ಂಗಸಭೆಗಳು 
ಇವನ್ನೆ © ಕಾಶಿಯಲ್ಲಿ ಸ್ವಾಮಿಗಳು ಕಂಡರು. ಯಥೋಚಿತವಾಗಿ ಅವುಗಳ 
ಸಂಪರ್ಕ ಬೆಳೆಸಿದರು. ಎಲ್ಲಕ್ಕೂ ಮುಖ್ಯವಾದ ಪರಶಿವ ಶ್ರೀ ಕಾಶೀ ವಿಶ್ವನಾಥ 
ಸ್ವಾಮಿ ಮಂದಿರಕ್ಕೆ ಮತ್ತು ಶ್ರೀ ಅನ್ನಪೂರ್ಣೇಶ್ವರಿ ಹಾಗೂ ಶ್ರೀ ಕಾಲಭೈರವ 
ಮಂದಿರಗಳಿಗೆ ದಿನದಿನವೂ ತೆರಳುತ್ತ ಭಗವದಾನಂದದ ಅನುಭವಹೊಂದು 
ತ್ತಿದ್ದರು. ಶ್ರೀ ಕಾಶಿ ವಿಶಾಲಾಕ್ಷಿ, ಶ್ರೀ ಕಾಲಭೈರವ, ಶ್ರೀ ದುಂಡಿ ಗಣಪತಿ, 
ಶ್ರೀ ಬಿಂದುಮಾಧವ ಸನ್ನಿಧಿಗಳಲ್ಲಿ ಸ್ವಾಮಿಗಳು ಭಕ್ತಿಪರವಶರಾದರು. 


CC-0. Jangamwadi Math Collection. Digitized by eGangotri 


20 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 
ಪ್ರಶಾಂತ ಸುಂದರವಾಗಿ, ಗಂಭೀರಸ್ವಭಾವಯುಕ್ತವಾಗಿ ಕಾಶಿಯಲ್ಲಿ 
ಹರಿದು ಸಾಗುತ್ತಿದ್ದ ಪಾವನ ಗಂಗಾನದಿಯಲ್ಲಿ ದಿನದಿನವೂ ಸಹಸ್ರಾರು 
ಮಂದಿ ಸ್ನಾನಮಾಡುತ್ತಿದ್ದರು. ಒಂದೆಡೆ ಜನರು ಹಿರಿಯರು, ಕಿರಿಯರು 
ಎಂಬ ಭೇದವಎಲ್ಲದೆ ಸ್ನಾನಮಾಡುತ್ತಿದ್ದರು. ದೇವರನ್ನು ಪ್ರಾರ್ಥಿಸುತ್ತಿದ್ದರು. 
ಪಂಡರ ನೆರಎಂದ ಕ್ಷೇತ್ರವಿಧಿಗಳನ್ನು ನಿರ್ವಹಿಸುತ್ತಿದ್ದರು. ಇನ್ನೊಂದೆಡೆ 
ಸತ್ತವರ ಶವಗಳಿಗೆ ಅಗ್ನಿಸಂಸ್ಕಾರ ಮಾಡುತ್ತಿದ್ದರು. ಜೀವನದ ಉತ್ಸಾಹ, 
ಅಸ್ತಿತ್ವದ ಸ್ಪಂದನೆ ಒಂದೆಡೆ ಕಂಡರೆ ಇನ್ನೊಂದೆಡೆ ಜೀವನಯಾತ್ರೆ 
ಮುಕ್ತಾಯವಾದನಂತರದ ವಿಚಾರದ ಚಟುವಟಿಕೆಗಳನ್ನೂ ಕಂಡರು. ಜೀವನದ 
ಬಗ್ಗೆ ತನ್ನೆ ಆಂತರಂಗದಲ್ಲಿ ಯೋಗಸಾಧನೆಯಿಂದ ಸ್ಪಷ್ಟವಾದ ಆರಿವನ್ನು 
ಹೊಂದಿದ್ದು ಸ್ಥಿತಪ್ರಜ್ಞರಾಗಿದ್ದ ಸ್ವಾಮಿಗಳು ಜೀವನವಿಡೀ ಶಿವನ ಲೀಲೆ 
ಎಂಬುದಾಗಿ ಎಂದೋ ಪರಿಗಣಿಸಿದ್ದರು. ಅದರಂತೆ ಕಾಶೀಕ್ಷೇತ್ರ ದಲ್ಲಿ ಶಿವನ 
ವಿಶೇಷಲೀಲಾವೈಭವವನ್ನು ದರ್ಶಿಸಿ ಆನಂದಪುಳಕಿತರಾದರು. 
ಕಾಶಿಯಲ್ಲಿ ಇಳಿದುಕೊಂಡಿದ್ದಾಗ ಸ್ಟಾವಿಗಳು ಅನೇಕ ಸತ್ಸಂಗಗಳಲ್ಲಿ ಸೇರಿ 
ದರು. ಅದೆಷ್ಟೋ ಸಾಧು-ಸಂತರನ್ನು ಭೇಟಿಯಾದರು. ಪಂಡಿತರನ್ನು ನೋಡಿ 
ದರು. ಅವರೆಲ್ಲರೊಡನೆ ಮಾತನಾಡಿದರು. ಮಹಾದೇವ ಕಾಶೀವಿಶ್ವನಾಥನ 
ದಿವ್ಯಸಾನ್ನಿಧ್ಯದಲ್ಲಿ ತಿಂಗಳುಗಟ್ಟಲೆ ತಂಗಿ ತಪೋನಿರತರಾದ ಶ್ರೀಸಿದ್ದಾರೂಢರಂ 
ಆಧ್ಯಾತ್ಮಿಕ ಸಂಪತ್ತಿನ ಆಗರ ಎಂಬಂತಾದರು. ಅಲ್ಲಿಂದ ಮುಂದೆ ಗಯಾಕ್ಷೇಶ್ರಕ್ಕೆ 
ತೆರಳಿ ಶ್ರೀ ವಿಷ್ಣುಪಾದ ದರ್ಶನ ಮಾಡಿ, ಮತ್ತೆ ಪಯಣ ಮುಂದುವರಿಸಿ, 
SO Si ಬಂದರು. ಕಲ್ಕತ್ತಾ ಮಹಾನಗರದಲ್ಲಿ ಮಹಾಕಾಳಿ ಮಂದಿರಕ್ಕೆ 
ತೆರಳಿ ಜಗನ್ಮಾತೆಯ ದರ್ಶನಮಾಡಿದರು. ಹಾಗೆಯೇ ಆ ಕಾಲದಲ್ಲಿ ಪ್ರಸಿದ್ದಿಗೆ 
ಬಂದಿದ್ದ ಶ್ರೀ ದಕ್ಷಿಣೇಶ್ವರದ ಮಹಾತಾಯಿ ಶ್ರೀ ಭವತಾರಿಣಿ' ಮಂದಿರ 
ಹೋಗಿ ದೇವೀದರ್ಶನ ಮಾಡಿದರು. ಅಲ್ಲಿನ ದ್ವಾದಶ ಶಿವಾಲಯಗಳಲ್ಲಿ ಶಿವನ. 
ದರ್ಶನ ಮಾಡಿದರು. | 
ಕಲ್ಕತ್ತೆಯಿಂದ ಹೊರಟು ಒರಿಸ್ಸ ಪ್ರಾಂತಕ್ಕೆ ಬಂದು ಶ್ರೀ ಜಗನ್ನಾಥಪುರಿ 
ಕ್ಷೇತ್ರಕ್ಕೆ ಬಂದು ಸ್ವಾಮಿದರ್ಶನಮಾಡಿ ಅಲ್ಲಿ ಕೆಲಕಾಲ ತಂಗಿದರು. ಅಲ್ಲಿಂದ 
ಮುಂದೆ ಸಂಚರಿಸುತ್ತಾ ಆಂಧ್ರಪ್ರದೇಶಕ್ಕೆ ಬಂದರು. ಆಂಧ್ರಪ್ರದೇಶದಲ್ಲಿ 
ಭದ್ರಾಚಲ ಪುಣ್ಯಕ್ಷೇತ್ರಕ್ಕೆ ತೆರಳಿದರು. ಆಮೇಲೆ ತಿರುಪತಿ, ಕಾಳಹಸ್ತಿ ಕ್ಷೇತ್ರ 
. ಗಳಿಗೆ ಹೋದರು. ಆಂಧ್ರದಲ್ಲಿ ಕೃಷ್ಣ, ಗೋದಾವರಿ ನದಿಗಳಲ್ಲಿ ತೀರ್ಥಸ್ನಾನ. 


CC-0. Jangamwadi Math Collection. Digitized by eGangotri 


ಗುರುವಿನ ಪಾವನ ಸಂಗದಲ್ಲಿ , "21 
ಮಾಡಿದರು. ಆಮೇಲೆ ಕರ್ನಾಟಕದ ಎಡೆಗೆ ಷಯಣ ಮುಂದುವರಿಸಿ 
ಬಿಜಾಪುರಕ್ಕೆ ಬಂದು ತಲಹಿದರು. 

ಬಿಜಾಪುರದಲ್ಲಿ ಕೆಲಕಾಲ ಕೆಲವು ಭಗವದ್ಭಕ್ತರ ಮನೆಗಳಲ್ಲಿ ತಂಗಿದ್ದರು. 
ಆಲ್ಲೆಲ್ಲಾ ತಮ್ಮ ಅವತಾರದ ವಿಶೇಷಗಳನ್ನು ಅಷ್ಟಿಷ್ಟು ಪ್ರಕಟಪಡಿಸಿದರು. 
ಬಿಜಾಪುರದಿಂದ ಜಮಖಂಡಿಗೆ ಬಂದು ಅಲ್ಲಿಂದ ಗೋಕಾವಿಗೆ ಬಂದರು. ಹೀಗೆ 
ಸಂಚಾರವನ್ನು ಮುಂದುವರಿಸುತ್ತಾ ಕೊನೆಗೆ ಹಂಬ್ಬಳ್ಳಿಗೆ ಬಂದು ಸೇರಿದರು. 
ಸ್ವಾಮಿ ಸಿದ್ದಾ ರೂಢರು ಹುಬ್ಬಳ್ಳಿಗೆ ಬಂದು ಸೇರಿದ ಕಥೆ ಎಷ್ಟು ರೋಮಾಂಚ 
ಕಾರಿಯಾದುದೋ, ಹುಬ್ಬಳ್ಳಿಯಲ್ಲಿ ಸ್ವಾವಿಂಗಳು ನೆಲೆನಿಂತು, ತಮ್ಮ ಪ್ರಭಾವ 
ಬೀರಿದ ಲೀಲಾಚರಿತೆ ಅದಕ್ಕಿಂತಲೂ ಅದ್ಭುತವಾದುದು. ಸ್ವಾಮಿಗಳು 
ಪವಾಡಪುರುಷರು. ಪಾವನಸ್ಮರಣೀಯರು. ಕಬ್ಬಿಣ ಅವರ ಪಕ್ಕಕ್ಕೆ ಬಂದರೆ 
ಅದು ಬಂಗಾರವಾಗುತ್ತದೆ ಎಂಬಂತಹ ಭವ್ಯ, ದಿವ್ಯ ಸಾಮರ್ಥ್ಯ ಸದ್ಗು ರು 
ಶ್ರೀ ಸಿದ್ಧಾರೂಢರದು. ರಾಜ, ಮಹಾರಾಜರು, ಧನಿಕರು, ವೈಣಿಕರು, 
ಬಡವರು, ಊಳಿಗದವರು ಹೀಗೆ ವೃತ್ತಿ, ಅಂತಸ್ತು, ಜಾತಿ, ಮತ, ಲಿಂಗಗಳ 
ಭೇದಭಾವವಿಲ್ಲದೆ ಜನರು ಇಲ್ಲಿಗೆ ಬಂದಿದ್ದಾರೆ, ಬರುತ್ತಿರುತ್ತಾರೆ. ಬಂದವರು 
ಅವರವರ ಯೋಗ್ಯತೆಗೆ ತಕ್ಕಂತೆ ವಿಕಾಸವಾಗಿದ್ದಾರೆ. ಬೆಳಕು-ಅನುಗ್ರಹಗಳನ್ನು 
ಪಡೆದಿದ್ದಾರೆ. ಅದೆಲ್ಲ ಒಂದು ದಿವಸದಲ್ಲಿ ಹೇಳಿ ಮುಗಿಸುವ ಕಥೆಯಲ್ಲ. ಒಟ್ಟಿ 
ನಲ್ಲಿ ನೀನು ಶ್ರೀಸಿದ್ಧಾ ರೊಢಗುರುಗಳ ಪಾದದಲ್ಲಿ ಆಶ್ರಯಪಡೆದು ನಿಜಕ್ಕೂ 
ಧನ್ಯನಾಗಿದ್ದಿ. ನೀನು ನಿಜಕ್ಕೂ ಭಾಗ್ಯಶಾಲಿ, ಪ್ರಣ್ಯಶಾಲಿ. ಇನ್ನೊಮ್ಮೆ ಉಳಿದ 
ವಿಚಾರಗಳನ್ನು ಹೇಳುತ್ತಾ ನಮ್ಮ ಪೂಜ್ಯ ಗುರು ಶ್ರೀ ಸಿದ್ಧಾರೂಢರ ಲೀಲಾ 
ವೃತ್ತಾಂತವನ್ನು ತಿಳಿಸುವೆ' ಎಂದು ಗುರುಭಾಯಿ ತಿಳಿಸಿದರು. ಇಬ್ಬರೂ 
ಅಲ್ಲಿಂದ ಎದ್ದು ಗುರುಸ್ಮರಣೆಮಾಡುತ್ತಾ ಪಾವನಪಂಜಾಕ್ಷರಿ ಮಂತ್ರವನ್ನು 
ಜಪಿಸುತ್ತಾ ಮಠದ ಎಡೆಗೆ ನಡೆದರು. 


ಅಧ್ಯಾಯ ೫ 
ಗುರುವಿನ ಪಾನನ ಸಂಗದಲ್ಲಿ. 


ಸ್ವಾಮಿ ಮಾಧವಾನಂದರು ಶ್ರೀ ಸಿದ್ಧಾರೂಢ ಆಶ್ಚಮದಲ್ಲಿನ ಶಿಷ್ಯವೃಂದ 

ದಲ್ಲಿ ಒಬ್ಬರಾಗಿ ಬಾಳುವೆಯನ್ನು ಪ್ರಾರಂಭಿಸಿದರು. ಶಿಷ್ಯರಲ್ಲಿ ಒಬ್ಬರಾದರೂ 

ಹತ್ತರಲ್ಲಿ ಒಬ್ಬರಂತೆ ಇರಲಿಲ್ಲ. ಲೆಕ್ಕಕ್ಕೆ ಕೊನೆಯವರಂತೆ ಬಾಳಲಿಲ್ಲ. ಗಂರರಿ 
CC- 


. Jangamwadi Math Collection. Digitized by eGangotri 


22 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಭಕ್ತಿಸಂಪನ್ನೆ ರಾಗಿದ್ದು ಅವರೆ ದಿನನಿತ್ಯದ cun ಆವರ ಸದ್ಗುರು 
ಗಳಾದ ಶ್ರೀ ಸಿದ್ದಾ ರೂಢರ ಪುಣ್ಯಚರಣಗಳಿಗೆ | ಪ್ರೀತಿಯ ಪ್ರಷ ಕಾಣಿಕೆಗಳಂತೆ 
ಅರ್ಪಿಶವಾಗುತ್ತಿ d Je). ಗುರುಗಳ ಮೆಚ್ಚು ೫ಿಗೆಯನ್ನು IU cac o3 
ಫ್ರೀ ಮಾಧವಾನಂದರು ಸಂಗಡಿಗರಿಗೆಲ್ಲ ಮಮತೆಯ ಸಹೋದರರಾಗಿದ್ದ. ರು. 
ಸದ್ವಿಚಾರ, ಸತ್ಸಂಗ, ದಿವ ಚಿಂತನೆಗಳಿಂದ ಕೂಡಿದ್ದ ಮಾಧವಾನಂದ ಸ್ಥಾ ವಿಂ 
ಗಳು ತಮ್ಮ ನಡೆನುಡಿಗಳಲ್ಲಿ, ಸತ್ಯ, ಧರ್ಮ, ಶಾಂತಿ, ಭಕ್ತಿ, ಶ್ರದ್ಧೆ ಗಳನ್ನು 
ಮೇಳವಿಸಿಕೊಂಡಿದ್ದರು. ಮಠದಲ್ಲಿ ಪೊರಕೆ ಹಿಡಿದು ಕ ಕಸಹೊಡೆದು ಕಟ್ಟಿ ಗೆ 
ಹೊರುವ ಕೆಲಸದಿಂದ ಶಿವಪೂಜೆಗೆ ಬಿಲ ಪತ್ರೆ ಕೊಯ್ದು ಅಣಿಮಾಡಿ ಪಾಕಶಾಲೆ 
ಯಲ್ಲಿ ಬೆಂಕಿ ಬೆಳಗಿಸಿ ಶಾಕಪಾಕಗಳನ್ನು ಸಿದ್ಧ ಮಾಡಿ ಭಕ್ತರಿಗೆ ಪ್ರಸಾದ 
ಬಡಿಸುವ ಕಾಯಕದ ತನಕ ಎಲ್ಲವನ್ನೂ ಕುಶಲಪೂರ್ಣವಾಗಿ ಮಾಡುತ್ತಿದ್ದರು. 
ಜೊತೆಗೆ ಮಠದಲ್ಲಿ ಗುರುಗಳಿಂದ ನಡೆಯುತ್ತಿ ದ್ದ ಶಾಸ್ತ್ರಪ್ರವಚನಗಳಲ್ಲಿ ತಪ್ಪದೆ 
ಭಾಗಿ ಆಗುತಿ ದ್ದ! ರು. ಶ್ರೀ ಸಿದ್ಧಾ ರೂಢ ಮಹಾಸಾ ಮಗಳ ಶ್ರಿ ಮುಖದಿಂದ 
ಹೊನ್ಮಿಬರುತ್ತಿ! ದ್ದ ಶಾಸ್ತ್ರಪ್ಪ ಕ್ರವಚನಗಳು, ಅವುಗಳಲ್ಲಿ ಆಡಕವಾಗಿ ಇರುತ್ತಿದ್ದ 
ಆತ್ಮ-ಪರಮಾತ್ಮ ವಿಜು] ಜೀವನ-ಮಾಯೆಗಳ ವಿವರಗಳು, ಧ್ಯಾ 3- 
ಜಪದ ವಿವರಣೆಗಳು ಮಾಧವಾನಂದ ಸಾ ಿಮಿಗಳ ಮನದಲ್ಲಿ ಮುಹತ್ತ 3 ರವಾದ 
ಪರಿಣಾಮವನ್ನು ಉಂಟುಮಾಡುತ್ತಿದ್ರ ವು. 3 ಶವಣಿಸಿದ : ಶಾಸ್ತ್ರವಿಜಾರಗಳು 
ಮನನವಾಗಿ ಅವರ ಅಂತರಂಗದಲ್ಲಿ ಬೇರುಬಿಡುತಿ ದ್ದವು. 
ಒಮ್ಮೊಮ್ಮೆ ಮಾಧವಾನಂದರೆ ಮನದಲ್ಲಿ ಬದುಕಿನ ವಿವರದ ಬಗೆಗೆ 
ಸಂಶಯಗಳು ತೋರುತ್ತಿದ ವು, ಆತ್ಮಸಾಕ್ಷಾತ್ಕಾ ರವೆಂದರೇನು ? ಗುರುಕಟಾಕ್ಷ 
ಹೇಗಾಗುತ್ತದೆ? ಜಗತ್ತು ಬ್ರಹ್ಮನ ಸೃಷ್ಟಿಯೇ ? ಮಾಯೆಯ ಪ್ರಭಾವವೇ ? 
ಜೀವನದಲ್ಲಿ ಸ್ಥಿ ತಪ್ಪಜ್ಞನಾಗಿರಲು ಸಾಧ್ಯವೇ? ಜೀವನ್ಮುಕ್ತಿ ಎನ್ನುವುದು 
ಕಟ್ಟುಕಥೆಯೇ ? ಇತ್ರ್ಯಾ ದಿ ಇತಾ ದಿ ಪ್ರಶ್ನೆಗಳು ಸ್ವಾವಿಗಳ ಮನದಾಳದಲ್ಲಿ 
ಹೊಮ್ಮುತ್ತಿದ್ದವು. ಅವನ್ನೆ ಲ ನಿರ್ಭಯದಿಂದ ಸ್ದಾ ಮಿ ಮಾಧವಾನಂದರು 
ಗುರುದೇವ ಶ್ರೀ ಸಿದ್ಧಾ ರೂಢರ ಬಳಿ ಹೇಳುತ್ತಿ ದ್ದರು. ex d ಸಿದ್ದಾ ್ಲಿರೂಢರಂ 
ಅವನ್ನೆ ಲ್ಲ soy ಯಿಂದ ಕೇಳಿ ತಮ್ಮ ಅನುಭವದ ವಾಣಿಯಲ್ಲಿ ಸರಳಸುಂದರ 
ವಾದ ನಿದರ್ಶನಗಳೊಡನೆ ವಿವರಿಸಿ ಮನವರಿಕೆ. ಮಾಡುತ್ತಿ! ದ್ದರು. ಶಿಷ್ಯನ 
ಸಂಶಯ ಹೀಗೆ ಸುಲಭವಾಗಿ ನಿವಾರಣೆಯಾಗುತಿ ತ ್ರಿತ್ತು. 
'ಗುರುದತ್ತವಾದ ಪವಿತ್ರ ಮಂತ್ರದ ಜಪದಿಂದ ಎಲ್ಲ ನ 
ಸಕಾಲದಲ್ಲಿ ನಿವೃತ್ತಿ ಆಗುತ್ತ ಶಿವೆ ಗುರುವಿತ್ತ ದೀಕ್ಷಾಮಂತ್ರಕ್ಕಿ ರುವ ಶಕ್ತಿ 


CC-0. ರ್‌ Math Collection. Digitized by eGangotri 


ಗುರುವಿನ ಪಾವನ ಸಂಗದಲ್ಲಿ 23 


ಅವರ್ಣನೀಯವಾದುದು' ಎಂಬುದಾಗಿ ಸದ್ಗುರು ಶ್ರೀ ಸಿದ್ಧಾರೂಢರು ಶಿಷ್ಯ 
ಬಳಗಕ್ಕೆ ಆಗಾಗ್ಗೆ ಹೇಳಿ ಅವರವರಿಗೆ ಅಗತ್ಯದ ಪ್ರತ್ಯೇಕವಾದ ಮಾರ್ಗದರ್ಶನ- 
ಉಪದೇಶಗಳನ್ನು ನೀಡುತ್ತಿದ್ದರು. ಹೀಗೆ ತಮ್ಮ ಗುರುಗಳೊಡನೆ ಸತ್ಸಂಗ, 
ಗುರುಪಾದಸೇವೆ. ಭಕ್ತರ ಒಡನಾಟ ಇವುಗಳಿಂದ ಮಾಧವಾನಂದರ ಜೀವನ 
ಪವಿತ್ರಸೆಂಸ್ಕಾರಕ್ಕೆ ಒಳಗಾಗಿ ಪರಿಪಕ್ಕವಾಯಿತು. 

ಹುಬ್ಬಳ್ಳಿಯ ಶ್ರೀ ಸಿದ್ಧಾ )ರೂಢಮಠ ಎಂದರೆ ಪ್ರತ್ಯಕ್ಷಪರಮೇಶ್ವರನ 
ಲೀಲಾಸ e) ಲಾಸ ಎಂಬ ಖ್ಯಾತಿ ದಿನದಿಂದ ದಿನಕ್ಕೆ ಹೆಚ್ಚಾ ) 1539, 33. 
ಸದ್ಗು ರು ಶ್ರೀ ಸಿದ್ದಾ ್ಲಿರೂಢರ os, ಜೀ ವನ-ಮಹಿಮೆಗಳಿಗೆ ಮನಸೆ ೋತು 
ದೂರದೂರದ ಊರುಗಳಿಂದ ಬಡವ-ಬಲ್ಲಿದ, ಜಾತಿ-ಮತ, ಬಾಲಕ-ವೃದ್ಧ 
ಎಂಬ ವ್ಯತ್ಯಾಸವಿಲ್ಲದೆ ' ಭಕ್ತರು, ಜಿಜ್ಞಾಸುಗಳು ತಂಡತಂಡವಾಗಿ ಮಠಕ್ಕೆ 
ಆಗಮಿಸಹತ್ತಿದರು. ಮಾಧವಾನಂದರಿಗೆ . ಇದರಿಂದಾಗಿ ಜೀವನದ ವಿವಿಧ 
ವರ್ಗದ ಜನರ ಅಂತರ್ವಡಿತದ ಅರಿವುಂಟಾಗಲು ಅವಕಾಶವಾಯಿತು. 
ಬದುಕಿನ ವೆ ವಿಧ್ಯಮಯವಾದ ಮುಖಗಳ ದರ್ಶನಕ್ಕೆ ಅನುಕೊಲವಾಯಿತು. 
ಇದರಿಂದಾಗಿ ದಿನದಿನಕ್ಕೂ ನೊತನ ಅನುಭವಗಳು ಪ್ರಾಪ್ತಿಯಾಗಲು ಸೌಕರ್ಯ 
ಉಂಟಾಯಿತು. 

ಶ್ರೀ ಸಿದ್ಧಾ ರೂಢ ಸ್ವಾಮಿಗಳಿಗೆ ತಮ್ಮ ಶಿಷ್ಯ ಮಾಧವಾನಂದರ ದೃಢಕಾಯ, 
ಅಚಲವಾದ Tice, ಸೇವಾನಿಷ್ಕೆ ಇವುಗಳನ್ನು ಕಂಡು ತುಂಬ 'ಸಂತೋಷ 
ವಾಗುತ್ತಿತ್ತು. ಆಶ್ರಮದಲ್ಲಿ ಹೆಚ್ಚು ಭಾರದ ಕೆಲಸಗಳಿದ್ದರೆ ತಮ್ಮ ಶಿಷ್ಯ 

ನೆ "ಆ ಕೊಡಗಿನ ಘಟ್ಟಿ ng ನನ್ನು ಕರೇರಪ್ಪ ಎಂದು “ಹೇಳುತ್ತಿ ದ್ದರು! 

ಕೊಡಗಿನ ಘಟ್ಟಿ ಹುಡುಗ ಶ್ರೀ ಸಿದ್ಧಾ ರೂಢರ ಪ್ರಣ್ಯಸ್ಪರ್ಶದಿಂದ ನಿಜಕ್ಕೂ 
“ಘಟ್ಟಿ ಹುಡುಗ'ನೇ ಆದ! 

ಒಂದು ದಿನ ಸಂಧ್ಯಾವೇಳೆ. ಸ್ವಾಮಿ ಮಾಧವಾನಂದರು ಹುಬ್ಬಳ್ಳಿಯ ಶ್ರೀ 
ಸಿದ್ಧಾ ರೂಢಮಠದಲ್ಲಿ ಎಂದಿನಂತೆ "ವಮಂತ್ರ ಜಪಿಸುತ್ತಾ ಮಠದ ಆವರಣ 
ದಲ್ಲಿ "ಓಂದೆಡೆ ಕುಳಿತಿ ದ್ದಾರೆ. ಎಂದಿಗಿಂತಲೂ ಹೆಚ್ಚಿನ ಪ್ರ ಶಾಂಶನೀರವತೆ ಅಲ್ಲಿ 
ತುಂಬಿತ್ತು. ಅದು ಶಿವರಾತ್ರಿ ಉತ್ಸವಕ್ಕೆ ಸಮಾಪದ ದಿವಸದ ಸಂದರ್ಭ 
ವಾಗಿತ್ತು. ಭಕ್ತಾದಿಗಳು ಸದ್ಗು ರುಗಳ ದರ್ಶನಕ್ಕೆ ಗುಂಪುಗುಂಪಾಗಿ ಬರುತ್ತಿ 
C) Od. ಸಹಸ್ತಗಟ್ಟ ಲೆ ರೂಪಾಯಿಗಳನ್ನು ಒಡಿಹಿಡಿಯಾಗಿ ಆರ್ಜಿಸಿ ಶೇಖರಿಸಿ 
ಟ್ಟಿದ್ದ ದೊಡ್ಡ ದೊಡ್ಡ ಶ್ರೀಮಂತರು, ವಿದ್ಯಾವಂತರು, ಪಂಡಿತರು. ಆಳರಸರು, 
ಹಿರಿಯರು. ಕೆರಿಯರು, ಬಡವರು ಇವರೆಲ್ಲ ಸದ್ಗುರುಗಳ ದರ್ಶನಕ್ಕೆ ಬಂದರ 


CC-0. Jangamwadi Math Collection. ಸಾ. by eGangotri 


24 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ wos, 


ಕೃಪಾಶೀರ್ವಾದಪಡೆದು ಧನ್ಯರಾಗಿ ತೆರಳುತ್ತಿದ್ದರು. ಇದೆಲ್ಲವನ್ನು adj A 
ಕಂಡು ಅನುಭವಿಸಿ ಮಾಧವಾನಂದರು ಗುರುಮಹಿಮೆಯ ಪ್ರ ಭಾವಕ್ಕೆ USER 
ಅಂತರಂಗದಲ್ಲಿ ಸಾಶ್ವಿಕ ಆನಂದವನ್ನು ಅನುಭವಿಸಿದರು. ಇಂತಹ "ಪ 
ಗಳು ಮಾಧವಾನಂದರಿಗೆ ಮಠದಲ್ಲಿ ವರ್ಷದುದ್ದಕ್ಕೂ ಆಗಿಂದಾಗ್ಗೆ ಆಗು 
ತ್ತಿದ್ದವು. ಹೀಗೆ ಬಾಳಿನಲ್ಲಿ ವಿಶೇಷ ಅನುಭವವನ್ನು ಪಡೆದು "ಸ್ವಾ ಮಿ 
ಮಾಧವಾನಂದರ ಜೀವನ ಹೆಚ್ಚು ಹೆಚ್ಚು ಪಕ್ಚವೂ ಪುನೀತವೂ ಆಗಹತ್ತಿ: ತು. 
ಜೊತೆಜೊತೆಗೆ ಸ್ವಾವಿ ಮಾಧವಾನಂದರಿಗೆ' ಭೌತಿಕ ಸುಖಸಂಪತ್ತುಗಳು 
ಎಷ್ಟೇ ಸುಖದಾಯಕ ಎಂದಾದರೂ ಆಧ್ಯಾತ್ಮಿಕ ಶಕ್ತಿ-ಸೆಂಪನ್ನತೆಯ ಮುಂದೆ 
ಎಷ್ಟು ಕಡಿಮೆ ಎಂಬುದು ದಿನದಿನವೂ ಶ್ರೀ ಸಿದ್ಧಾ ರೂಢಗುರುಗಳ ಸ ಸನ್ನಿಧಿ 
ಯಲ್ಲಿ ಸ್ಪಷ್ಟ j ವಾಗುಂತ್ತಿ ತ್ತು. ಲೌಕಿಕದ ಮತ್ತೇರಿ, "ಜೀವನದ ಗುರಿ ಏನು 
ಎಂಬುದನ್ನು : ಮರೆತು ಬಾಳನ್ನು ನಿರರ್ಥಕ ಮಾಡಿಕೊಳ್ಳುವ ಮಂದಿಗೆ ಶ್ರೀ 
ಸಿದ್ದಾ ್ಲಿರೂಢಮಠ ಒಂದು ಚಿಕಿತ್ಸೆ ಯ ಕೇಂದ್ರ, ಭರವಸೆಯ, ಭದ್ರತೆಯ 
ಮಹಾಧಾಮವಾಗಿತ್ತು. ಇದನ್ನೆಲ್ಲ ದಿನದಿನವೂ ಅನುಭವದ ಬೆಳಕಿನಲ್ಲಿ 
ಕಾಣುತ್ತಿದ್ದ ಮಾಧವಾನಂದರು . in ದಿವ್ಯಮಹಿಮೆ ತಮ್ಮ ಹುಟ್ಟೂರಿನ 
ಎಡೆಗೂ ಏಕೆ ಹಬ್ಬಬಾರದು ? ಎಂದುಕೊಂಡರು. ಅದರಂತೆ ಕೊಡಗಿನಲ್ಲಿ 
ಶ್ರೀ ಸಿದ್ದಾ ) ರೂಢರ ಹೆಸರಿನೆಲ್ಲಿ ಒಂದು ಆಶ್ರವಂ ಸ್ಥಾಪನೆ ಮಾಡಿ ಸದ್ದು ರು 
ಮಹಿಮೆ “ಬೆಳಗಿಸಬೇಕು, ಸೇವಾಕಾರ್ಯ ಪಾ ಮ್‌ ಫ್ರೀ ಕಾವೇರಿ 
ಮಾತೆ ಹುಟ್ಟಿ ಹರಸಿದ ನಾಡಿನಲ್ಲಿ ಶ್ರೀ ಸಿದ್ದಾ ಿರೊಢರ ಬೋಧನೆಯ ನಂದಾ 
ದೀವಿಗೆ ಬೆಳಗುವಂತಾಗಬೆ SEBO ಎಂಬ ಬಯಕೆ "ಅಂತರಂಗದಲ್ಲಿ ಅಲೆಅಲೆಯಾಗಿ 
ಮೂಡಿಬಂತು. ಆ ಬಗ್ಗೆ ಆಳವಾಗಿ ಚಿಂತಿಸಿದರು. ಆಗುಹೋಗುಗಳ ಬಗ್ಗೆ 
ಆಂತರ್ಯದಲ್ಲಿ ಮಂಥನ ನಡೆಸಿದರು. ಕೊಡಗಿನಲ್ಲಿ, ಅದೊ ತನ್ನೂ ರನಲ್ಲಿ 
ಆಶ್ರಮಸ್ಥಾ ಪಿಸಿ, ಆಧ್ಯಾತ್ಮಿಕ ಬೆಳಕನ್ನು ಬೆಳಗಿಸುವುದು ಎಂದರೆ ನಿಜಕ್ಕೂ 
'ಕಡಿದಾದ 2383, ಏರುವ ಸಾಹಸದಂತೆ' ಎಂಬುದಾಗಿ ಮನ ನುಡಿಯಿತು. 
ಆದರೆ ಗುರುಕ ra ಸಾಧ್ಯವಾಗದಿರುವುದು ಯಾವುದಿದೆ ? ಎಂಬುದಾಗಿ 
ಆಂತರ್ಯದಲ್ಲಿ ಭರವಸೆಯು ಮೂಡಿತು. ಸಾ 2,999 ಮಾಧವಾನಂದರು ಈ 
ರೀತಿ ಯೋಚನಾತರಂಗದಲ್ಲಿ ಸಿಲುಕಿ ಅನೇಕ "ದಿವಸಗಳನ್ನು ದೂಡಿದರು. 
ಸಕಾಲದಲ್ಲಿ ಸದ್ಗು ರುಗಳ ಬಳಿ ನಿವೇದಿಸಿಕೊಂಡು ಮಾರ್ಗದರ್ಶನ ಪಡೆಯು 
ಪುದು ಎಂದುಕೊಳು ತ್ತಿದ್ದರು. 


ಆತ್ಮಾನಂದಸಾಗರದಲ್ಲಿನ ಜಲವು ಭಗವಂತನ ಲೀಲಾಮಹಿಮೆಯಿಂದ' 


CC-0. Jangamwadi Math Collection. Digitized by eGangotri 


ಗುರುವಿನ ಪಾವನ ಸಂಗದಲ್ಲಿ 25 
ಒಂದಿಷ್ಟು ಘನರೂಪ ತಳೆದು ಮೂರ್ತಿಭವಿಸಿದಂತಿದ್ದ d ಶ್ರೀ ಸಿದಾ ) Uer d do 
ಕಾಣಲು ಸಾಮಾನ್ಯ ಜನರಂತೆ ವೇಷಧಾರಿಗಳಾಗಿದ್ದ ರು. ಕಾವಿ ಬಣ್ಣದ 
ಸಾಮಾನ್ಯ ವಸ್ತ್ರ, ಮೆ ಮೇಲೆ ಶಾಲು ಹೊದಿಕೆ, ತಲಿಗೆ ಪೇಟ, ಕೊರಳಲ್ಲಿ 
ರುದ್ರಾಕ್ಷ ಹಣೆಯಲ್ಲಿ 2 ಶ್ರಿಪುಂಡ್ರಭಸ್ಮ. ಆದರೆ ವದನದಲ್ಲಿ ಶಿವತೇಜಸ್ಸು 
ತುಂಬಿ ಬೆಳಗುತ್ತಿತ್ತು. ಕಣು ಗಳಲ್ಲಿ ಕರುಣೆ, ಅಭಯಗಳ ಮಿಂಚು ಹೊಮ್ಮು 
ತ್ತಿತ್ತು. ನುಡಿಗಳಲ್ಲಿ ಪಾವನತೆಯ ॥ ಜೆಲುವಿನೊಡನೆ ಅರ್ಥದ ಆಕರ್ಷಣೆಯಿತ್ತು. 
ತನ್ನ ಬಳಿ ಬಂದು ಶಿಷ್ಯರಾಗಿ ಕುಳಿತವರು, ತನಗೆ ಶರಣಾಗಿ ಬಂದವರು 
ಯಾರೂ ಬರಿ ಕೈಯಲ್ಲಿ ಆಶ ಶ್ರಮದಿಂದ ತೆರಳಬಾರದು ಎಂಬುದು ಸಿದ್ಧಾ ರೂಢ 
ಸ್ವಾಮಿಗಳ ನಿಲವು ಆಗಿತ್ತು. ಹಾಗಾಗಿ ಆಯಾ ಪಾತ್ರೆಗೆ ತಕ L038 ಅನುಗ್ರಹ- 
ಆಶೀರ್ವಾದಗಳನ್ನು ನೀಡಿ ಸರ್ವರೊ ಸುಖವಾಗಿರಲಿ ಎಂದು ಹಾರ್ಟ ಸುತ್ತಿದ್ದರು. 

ಸ್ವಾಮಿ ಮಾಧವಾನಂದರು ಮಠಕ್ಕೆ ಬಂದು 'ಸೇರುವ ವೇಳೆಗೆ D ಶ್ರೀ 
ಸಿದಾ ) ರೊಢರ ಜೀವನ ಲೀಲಾವೈಭವ 'ವಿವರಗಳು ದೂರದೂರದ ಪ್ರಾಂತ 
ಗಳಿಗೆಲ್ಲಾ ತಲಪಿತ್ತು. ಆಗಣಿತಮಂದಿ ಭಕ್ತರು, ಜಿಜಾ ಪ್ಲಸುಗಳು, ಶಿಷ್ಯವೃಂದ 
ಇವರು d ಶ್ರೀ ಸಿದ್ಧಾರೂಢರ ದಿವ್ಯವ್ಯಕ್ತಿತ್ವ್ತ ಮತ್ತು ಸಂದೇಶಗಳಿಗೆ ಮಾರು 
ಹೋಗಿ ಬಾಳಿನಲ್ಲಿ” ನೆಮ ದಿಯನ್ನು, 5 ಮೂಲಕ ಕಂಡುಕೊಂಡು ಬಾಳ 
ತೊಡಗಿದ್ದ ರು. 

ಗುರುದೇವರ ಬಾಳಿನ ಬೆಳವಣಿಗೆ-ಪ ಕ್ರಕಾಶಗಳ ವೃತ್ತಾಂತವನ್ನು ತಮ್ಮ 
ಗುರುಭಾಯಿಗಳ ಮೂಲಕ ಕೇಳಿ ಒಂದು ಹಂತದವರೆಗೆ ತಲಪಿದ ನ್ನು 
ಮುಂದುವರಿಸಲು ಮಾಧವಾನಂದರು ಗುರುಭಾಯಿಯವರಿಗೆ ಬಿನ್ನ ವಿಸಿದರು. 
ಅದರಂತೆ ಒಂದು ಸಂಜೆ ಯಥಾಪ್ರಕಾರ ಮಠದ ಮುಂದಿನ ಅಂಗಣದಲ್ಲಿನ 
ಮರದ ಬುಡದ ಕಟ್ಟೆಯಲ್ಲಿ ಕುಳಿತು ಗುರುಧ್ಯಾನೆ, ಶಿವಧ್ಯಾನ ಮಾಡಿ ಸದ್ದು ರು 
ವೃತ್ತಾಂತವನ್ನು ಲಾಲಿಸಲು ಸನ್ನದ್ಧ ರಾದರು. ಉತ್ಸಾ ಉತ್ಸಾಹ ಹಾಗೂ ಗುರುಭಕ್ತಿ 
ಯಿಂದ ತುಂಬಿ ಗುರುಭಾಯಿಯೊಬ್ಬ ರು ಸದ್ಗುರು ಶ್ರೀ ಸಿದ್ಧಾರೂಢರೆ 
ಲೀಲಾಕಥನವನ್ನು ಮುಂದುವರಿಸಿ ಹೇಳಿದರು. 


CC-0. Jangamwadi Math Collection. Digitized by eGangotri 


ಧ್ಯಾಯ ೩ 
ಆಶ್ರಮದಲ್ಲಿ ಬಾಳುವೆ 


ಸ್ವಾವಿಂ ಮಾಧವಾನಂದರು ಸಿದ್ದಾರೂಢ ಆಶ್ರಮದಲ್ಲಿ ಗುರುಗಳ ಸೇವೆ 
ಮಾಡುತ್ತಾ ವರ್ಷಗಟ್ಟಲೆ ಜೀವಿಸಿದರು. ಶ್ರೀ ಸಿದ್ಧಾರೂಢ ಸ್ವಾಮಿಗಳ Qui 
ಜೀವನವನ್ನು ಕಣ್ಣಾರೆ ಕಂಡರು. ಆ ಮಹಿಮಾಗಂಗೆಯಲ್ಲಿ ದಿನದಿನವೂ 
ಮಿಂದು ಧನ್ಯರಾಗುತ್ತಿ ದ್ದ ರು. 
- ದಿನದಿನವೂ ಸಂಜೆ ವೇಳೆ ಮಠದ ಅಂಗಳದಲ್ಲಿ ಭಕ್ತರ ತಂಡ ಸೇರುತ್ತಿತ್ತು. 
ಮರದ ಅಡಿಯಲ್ಲಿ ಕುಳಿತು ಶಿವಮಂತ್ರ ಜಪಿಸುತ್ತಿ ದ್ದರು. ಆಮೇಲೆ ಗುರು 
ಗಳ ಮಹಿಮೆ, ಆಶ್ರಮಕ್ಕೆ ಬಂದ ಭಕ್ತಿರ ಕಥೆಗಳನ್ನು ಒಬ್ಬರಿಗೊಬ್ಬರು 
ಹೇಳಿ, ಕೇಳಿ ತಿಳಿಯುತ್ತಿದ್ದರು. Ao, ಮಾಧವಾನೆಂದರು ಈ ಸತ್ಸಂಗದಲ್ಲಿ 
ಉತ್ಸಾಹದಿಂದ ಭಾಗಿಗಳಾಗುತ್ತಿದ್ದರು. ಇಂತಹ ಸತ್ಸಂಗದಲ್ಲಿ ಕೇಳಿಬರುತ್ತಿದ್ದ 
ಕಥೆಗಳು ಒಂದಕ್ಕಿಂತ ಒಂದು ರೋಮಾಂಚಕಾರಿಯಾಗಿದ್ದವು. ಅವುಗಳಲ್ಲಿ 
ಕೆಲವನ್ನು ಮತ್ತೆ ಮತ್ತೆ ಹೇಳಿಸಿ ಕೇಳುತ್ತಿದ್ದರು. ಆಂತಹ ಕಥೆಗಳಲ್ಲಿ 
ಶ್ರೀ ಸಿದ್ಧಾರೂಢರ ಪ್ರಿಯಶಿಷ್ಯ-ಗುರುಭಕ್ತ ಕಬೀರದಾಸರ ಕಥೆಯೂ 
ಒಂದಾಗಿತ್ತು. 


ಗುರುಭಕ್ತ ಕಬೀರದಾಸರು 

ಗುರುಭಕ್ತಿ ಕಬೀರದಾಸರು ಶ್ರೀ ಸಿದಾ ) BBA, ಮಿಗಳ ಪರಮಪ್ರಿಯ 
ಶಿಷ್ಯರಲ್ಲಿ ಗಣ್ಯರಾಗಿದ್ದರು. ರಾಜಠೀವಿಯಿಂದ ಕಂಗೊಳಿಸುತ್ತಿ ದ್ದ ಕಬೀರೆ 
ದಾಸರು. ಹೊರಗಣ್ಣಿ n ರಾಜಾಡಂಬರದ ಉಡುಪುಗಳಿಂದ ಕೂಡಿ ಪರಮ 
ಭೋಗಿ ಎಂದು ತೋರುತ್ತಿದ್ದರು. ಆದರೆ ಸದ್ಗುರು ಶ್ರೀ ಸಿದ್ಧಾ ರೂಢರ 
ಅಂತರಂಗದ ಶಿಷ್ಯರಾಗಿದ್ದರು ಎಂಬುದು ಅವರೆ ಆಂತರ್ಯದ ಯೋಗ್ಯತೆಯ 
ಬಗ್ಗೆ-ಯೋಗಶಕ್ತಿಯ ಬಗ್ಗೆ ನಿದರ್ಶನವಾಗಿತ್ತಾ. ಆಶ್ರಮದಲ್ಲಿ ಕಬೀರದಾಸರು 
'ಮಹಾರಾಜ್‌' ಎಂದು ಪ್ರಸಿದ್ಧರಾಗಿದ್ದರು. ಅವರು ಬಾಹ್ಯದಲ್ಲಿ ಮಹಾ 
ರಾಜ್‌' ಆಗಿದ್ದಂತೆ ಆಂತರ್ಯದಲ್ಲಿಯೂ "ಮಹಾರಾಜ'ರಾಗಿದ್ದರು. ಅವರ 
ಕಥೆಯೂ ಹಾಗೆಯೇ ಹಿರಿಯೋಗ್ಯತೆಯಿಂದ ಕೂಡಿತ್ತು. 

ಕಬೀರದಾಸರು ಬಾಲಕನಾಗಿ ಶ್ರೀ ಸಿದ್ಧಾರೂಢರ ಬಳಿಗೆ ಬಂದ ಮೊದಲ 


CC-0. Jangamwadi Math Collection. Digitized by eGangotri 


ಆಶ್ರಮದಲ್ಲಿ ಬಾಳುವೆ 27 
ದಿವಸ ಭಕ್ತಿಯಿಂದ ಅವರಿಗೆ ಮಣಿದರು. ಆಗ ಶ್ರೀ ಸಿದ್ಧಾರೂಢರು ಬಾಲಕ 
ನನ್ನು 'ನೀನಾರೆ'ಂದು ಪ್ರಶ್ನಿಸಿದರು. ಆಗ ಬಾಲಕನು "ನಾನು ಯಾರು ಎಂಡು 
ಆರಿಯೆ. ಅದನ್ನು ಅರಿಯಲು ತಮ್ಮ ಬಳಿಗೆ ಬಂದಿರುವೆ' ಎಂದು ಹೇಳಿದನು. 
ಶ್ರೀ ಸಿದ್ಧಾರೂಢರು ಬಾಲಕನ ಆಂತರ್ಯದ ಪಕ್ವತೆಯನ್ನು ಕ್ಷಣಮಾತ್ರ 
ದಲ್ಲಿ ಅರಿತುಕೊಂಡರು. ಆದರೂ ಬಾಲಕನ ದೃಢತೆಯನ್ನು ಪರೀಕ್ಷಿಸಬೇಕೆಂದು 
ಅವನನ್ನು ಆಶ್ರಮದಲ್ಲಿ ಉಪೇಕ್ಷೆಮಾಡಿದರು. ಆದರೆ ಬಾಲಕನು ಅದರಿಂದ 
ಎಹ್ವಲನಾಗಲಿಲ್ಲ. ಮಠದಲ್ಲಿಯೇ ಊಳಿಗವೃತ್ತಿ ಮಾಡುತ್ತಾ ನಿಂತನು. ಗುರು 
ಗಳ ಕೃಪೆ ತನಗೆ ಖಂಡಿತ ದೊರೆಯಲಿದೆ ಎಂದು ನಂಬಿ ಕಾರ್ಯಮಗ್ನನಾದನು. 

ಬಾಲಕ ಕಬೀರನು ಮಠದಲ್ಲಿ ಅನ್ನಪಾನಾದಿಗಳನ್ನು ತನಗೆ ಕೊಟ್ಟರೆ 
ಸ್ವೀಕರಿಸುತ್ತಿದ್ದನು; ಇಲ್ಲದಿದ್ದರೆ ಬೇಡುತ್ತಿರವಿಲ್ಲ. ಭಗವನ್ನಾಮಸ್ಮರಣೆ 
ಮಾಡುತ್ತಾ, ಅಂಗಳದಲ್ಲಿ ಕಸಗುಡಿಸುತ್ತಾ ಇರುತ್ತಿದ್ದನು. ಸರ್ವಜ್ಞರೂ, 
ತ್ರಿಕಾಲಜ್ಲಾನಿಗಳೂ ಆಗಿದ್ದ ಫ್ರೀ ಸಿದ್ಧಾರೂಢರಿಗೆ ಬಾಲಕನ ಯೋಗ್ಯತೆ 
ಆಗಲೇ ತಿಳಿದಿತ್ತು. ಗುರುವು ಶಿಷ್ಕನ ಪರೀಕ್ಷೆಮಾಡಿ ನಂತರ ಸಿ ಸೀಕರಿಸುವುದಕ್ಕೆ 
ನಿಶ್ಚಯಿಸಿದ್ದರು. ಅದರಂತೆ ಬಾಲಕನನ್ನು ಹತ್ತಿರ ಕರೆದು, “ಲೌಕಿಕಸುಖ ಪಡೆ 
ಯುವ ಯೋಗೋಪಾಯ ಬೇಕಾದರೆ ಹೇಳಿಕೊಡುವೆ. ಅವನ್ನು ಪಡೆದು 
ಧನ್ಯನಾಗು' ಎಂದರು. ಆಗ ಬಾಲಕನು "ಅಪ್ಪಾಜಿ, ಅವು ಯಾವುದರಿಂದಲೂ 
ಶಾಶ್ಚತಶಾಂತಿ ಲಭಿಸದು ಎಂಬುದು ನನ್ನ ಬುದ್ಧಿಗೆ ನಿಶ್ಚಯವಾಗಿ ಹೊಳೆದಿದೆ. 
ಹಾಗಾಗಿ ನನಗದು ಬೇಡ. ಆತ್ಮಸಿದ್ದಿಯಿಂದ ನಿಜವಾದ ಸುಖ ಪ್ರಾಪ್ತಿಯಾಗು 
ತ್ತದೆ ಎಂಬುದು ನನ್ನೆ ನಂಬಿಕೆ. ಹಾಗಾಗಿ ಆತ್ಮಸಾಕ್ಷಾತ್ಕಾರಕ್ಕೆ ಹಾದಿಯನ್ನು 
ತಿಳಿಸಿ ಅನುಗ್ರಹಿಸಿರಿ' ಎಂದು ಶ್ರೀ ಸಿದ್ಧಾರೂಢರ ಪಾದಗಳಿಗೆ ಎರಗಿದನು. 
ಪರಮಕರುಣಾಳು ಗುರು ಶ್ರೀ ಸಿದ್ಧಾರೂಢರು ಬಾಲಕನನ್ನು ಬಾಚಿ ತಬ್ಬಿ 
ಮೇಲೆತ್ತಿ "ಮಗೂ, ನೀನು ಅಧ್ಯಾತ್ಮವಿದೈೆಗೆ ಸರಿಯಾದ ಅಧಿಕಾರಿ. ನಿನ್ನ 
ಅಂತರಂಗದ ಬಯಕೆ ಈಡೇರುವಂತಾಗಲಿ. ನಿನಗೆ ಕಲ್ಯಾಣವುಂಟಾಗಲಿ' ಎಂದು 
ಹೇಳಿ ಅನುಗ್ರಹಿಸಿದರು. ಆಮೇಲೆ ಅದರಂತೆ ವಿಧಿಪೂರ್ವಕವಾಗಿ ಬಾಲಕ 
ಕಬೀರನಿಗೆ ಮಂತ್ರದೀಕ್ಷೆ ನೀಡಿ, ಆತನ ಗುರುಭಕ್ತಿ, ದಾಸಭಾವವನ್ನು ಮೆಚ್ಚಿ 
'ಕಬೀರದಾಸೆ' ಎಂದು ಸದ್ಗುರು ಫ್ರೀ ಸಿದ್ಧಾರೂಢರು ಹೆಸರಿಟ್ಟು ಹರಸಿದರು. ` 

ಕಬೀರದಾಸರು ಆಶ್ರಮದಲ್ಲಿ ಬಾಳುವೆ ನಡೆಸುತ್ತಾ ತಮ್ಮ ನಡೆನುಡಿ 
ಗಳಿಂದ ಪ್ರಭಾವ ಬೀರಿ ಎಲ್ಲರ ಪ್ರೀತಿಗೌರವಗಳಿಗೆ ಪಾತ್ರರಾದರು. ಅವರು 
ಒಳ್ಳೆಯ ಸಂಸ್ಕೃತ ಪಂಡಿತರಾಗಿ ಆಶ್ರಮದಲ್ಲಿ ಅರಳಿ ಬೆಳಗಿದರು. ಹಾಗೆಯೇ 


CC-0. Jangamwadi Math Collection. Digitized by eGangotri 


28 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಸಂಗೀತಕಲಾಕೋವಿದರೂ ಆಗಿದ್ದರು. ಅನೇಕರಿಗೆ ಸಂಸ್ಕೃತ ಪಾಠ ಹೇಳಿ 
ಆರ್ಷೇಯ ಸಂಸ್ಕೃತಿಯ ಪ್ರಸಾರಮಾಡಿದರು. ವೇದಾದಿಶಾಸ್ತ್ರವಿದ್ಯೆಯಲ್ಲಿ 
ಒಳ್ಳೆಯ ಪರಿಣತಿ ಇದ್ದ ಕಬೀರದಾಸರು ಗುರುಕೃಪೆಯಿಂದ ಆತ್ಮಾನುಭವಿ 


ಗಳಾದರರ. 

ಬಾಹ್ಯಕ್ಕೆ ಕಾಣುವಂತೆ ಕಬೀರದಾಸರು ರಾಜಠೀವಿಯಿಂದ ಇದ್ದುದನ್ನು 
ಕಾಲಕ್ಟಮೇಣ ಅನೇಕರು ತಪ್ಪಾಗಿ ತಿಳಿದುಕೊಳ್ಳುವುದಕ್ಕೆ ಅವಕಾಶವಾಯಿತು. 
ಸಂಗೀತಶಾಸ್ತ್ರಜ್ಞರಾಗಿದ್ದ ಕಬೀರರು ಉತ್ತರಾದಿ-ದಕ್ಷಿಣಾದಿ ಶೈಲಿಗಳಲ್ಲಿ ವಾದ್ಯ 
ನುಡಿಸುತ್ತಿದ್ದರು. ಹಾಡನ್ನು ಹೇಳುತ್ತಿದ್ದರು. ಹುಬ್ಬಳ್ಳಿಗೆ ಬಂದ xo) AO. 
ಸೆಂಗೀತಗಾರರು ಹೆಚ್ಚಾಗಿ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ದರ್ಶನಕ್ಕೆ ಬರು 
ತ್ತಿದ್ದರು. ಅವರ ಸನ್ನಿಧಿಯಲ್ಲಿ ಸಂಗೀತಕಛೇರಿ ನಡೆಸುತ್ತಿದ್ದರು. ಅವರೆಲ್ಲ 
ಶ್ರೀ ಸಿದ್ಧಾರೂಢರ ಆಶೀರ್ವಾದ, ಕಬೀರದಾಸರ ಮೆಚ್ಚುಗೆಗಾಗಿ ಹಾತೊರೆ 
ಯುತ್ತಿದ್ದರು. | 
 ಕೆಬೀರದಾಸರು: ಆದವಾನಿಯ ಜಹಗೀರುದಾರರ ಪುತ್ರರು. ಹೈದರಾ 
ಬಾದಿನ ನಿಜಾಮನ ಹತ್ತಿರದ ನೆಂಟರೂ ಆಗಿದ್ದರು. ಹಾಗಾಗಿ ಅವರು ವೇಷ 
ಭೂಷಣಗಳಲ್ಲಿ ರಾಜಠೀವಿಯಿಂದ ಇರುತ್ತಿದ್ದರು. ಅದನ್ನು ತಪ್ಪಾಗಿ ತಿಳಕೊಂಡ 
ವರು ಅನೇಕರು ಅವರನ್ನು "ವಿಲಾಸಿಸಾಧು' ಎಂದು ಕರೆಯುತ್ತಿದ್ದರು. ಆದರೆ 
ನಿಜವಾದ ಸಂಗತಿ ಎಂದರೆ ಕಬೀರದಾಸರು ನಿರ್ಲಿಪ್ತರಾಗಿದ್ದು ಯೋಗ್ಯ 
ಸನ್ಯಾಸಿಯೇ ಆಗಿದ್ದರು. 

ಒಮ್ಮೆ ಕಬೀರದಾಸರು ಸ್ನಾನಮಾಡುತ್ತಿರುವಾಗ ಎಂದಿನಂತೆ ಸುಗಂಧ 
- ದ್ರವ್ಯಗಳ ಮಿಶ್ರಣದ ಕೊಡಗಟ್ಟಲೆ ನೀರನ್ನು ಬಳಸುತ್ತಿದ್ದುದನ್ನು ಗುರು 
ಶ್ರೀ ಸಿದ್ಧಾ ರೂಢರು ಗಮನಿಸಿದರು. “Woo, ಇದೇನು ? ತತ್ತ «ನಾದ 
ನೀನು ಈ ತೊಗಲ ತೊಳೆಯುವುದಕ್ಕೆ ಇಷ್ಟೊಂದು ನೀರನ್ನು ಚೆಲ್ಲಬೇಕೇ? 
ಈ ನೀರು ಉಳಿದರೆ ಅದೆಷ್ಟೋ ಹಕ್ಕಿ, ಪಕ್ಷಿಗಳಿಗೆ, ಗಿಡಮರಗಳಿಗೆ 
ಉಪಯೋಗಕ್ಕೆ ಬಂದೀತಲ್ಲ' ಎಂದರು. ಗುರುಗಳ ಮಾತಿನ ಇಂಗಿತಾರ್ಥವನ್ನು 
ಗ್ರಹಿಸಿದ ಕಬೀರರು "ಇನ್ನು ಸ್ನಾನವೇ ಸಾಕೆನಗೆ' ಎಂದು ಸ್ನಾನದ ಗುಳಿಯಿಂದ 
ಮೇಲೆ ಬಂದರಂತೆ. ಆಮೇಲೆ ಅವರಾಗಿ ಕೊನೇ ತನಕ ಸ್ನಾನಕ್ಕೆಂದು ಒಂದೇ 
ಒಂದು ತಂಬಿಗೆ ನೀರು ಬಳಸುತ್ತಿರಲಿಲ್ಲವಂತೆ. ಶಿಷ್ಕರು, ಭಕ್ತರು ಬಲವಂತ 
ದಿಂದ ಸ್ನಾನ ಮಾಡಿಸಿದರೆ ಭಕ್ತರೆ ಪ್ರೀತಿ ಎಂದು ಅದಕ್ಕೆ ಒಪ್ಪಿ ಕುಳಿತು 
ಕೊಳ್ಳುತ್ತಿದ್ದರಂತೆ. 


CC-0. Jangamwadi Math Collection. Digitized by eGangotri 


ಆಶ್ರಮದಲ್ಲಿ ಬಾಳುವೆ 29 


ಕಬೀರದಾಸರು ಸಿದಾ ರೂಢ ಮಠದಲ್ಲಿ ಒಂದು ಬಲವಾದ.ತೊಲೆಗಂಬ 
ದಂತೆ ಇದ್ದರು. ಸಾ Dare ಪರಮಪಿ ಯ ಶಿಷ್ಯರಾಗಿ ಅವರಿಗೆ ಎಲ್ಲ ರೀತಿ 
ಯಲ್ಲೂ ಚಿಂಗಾವಲಾಗಿದ್ದ ರು. ಮಠದ ಉತ್ಸ ವ-ಸೆ ಸಮಾರಂಭಗಳಲ್ಲಿ, ಶಾಸ್ತ್ರ 
ಪ್ರ ವಚನ ಸಂದರ್ಭ ಗಳಲ್ಲಿ ಕಬೀರದಾಸರು ils ಮಾನ್ಯ ರಾಗಿ ಕಂಗೊಳಿಸು 
ತ್ತಿದ್ದರು. 

ಕಾಲ ಸರಿದಂತೆ ಕಬೀರರ ದೇಹಕೆ | ಆಯಾಸ, ಅನಾರೋಗ್ಯ ಸೇರಿಕೊಂಡಿತು. 
ಸೂಕ್ತ ವೈದ್ಯರು ಪರೀಕ್ಷೆಮಾಡಿ ಕಬೀರರಿಗೆ ದಮು ರೋಗ. ಬಂದಿದೆ, ಆದಕ್ಕೆ 
ಸಮು ದ ಬಳಿಯ ವಾಸ ಹಿತಕಾರಿ a ಸಲಹೆ ನೀಡಿದರು. ಶ್ರೀ ಸಿದ್ಧಾ 
ರೂಢ ಗುರುಗಳ ಪಾವನಸನ್ನಿಧಿಯಲ್ಲಿ ವ್ಯಾನಂದವನ್ನು ಅನುಭವಿಸುತ್ತಾ. 
ಇದ್ದ ಕಬೀರದಾಸರು "ವಾಸಕ್ಕೆ ಸ 'ಎಲ್ಲಿಗೂ ಹೊರಹೋಗಲಾರೆ. 
ಫ್ರೀ ಗುರುದೇವರ ಬಳಿಯ ವಾಸವೇ ಸಮುದ್ರತೀರದ ವಾಸೆ. ಪಾಂಚಭೌತಿಕ 
ವಾದ ಈ ದೇಹ ಎಂದಿದ್ದರೂ ಒಂದು ದಿನ ನಶಿಸಿಹೋಗಲೇಬೇಕು. ಅಳಿವು 
ದೇಹಕ್ಕೆ ವಿನಹ ಆತ್ಮಕ ಕ್ಕಲ್ಲ. ಅವಿನಾಶಿಯಾದ ಆತ್ಮ ನಾನಾಗಿರುವಾಗ ನಾನೇಕೆ 

ಈ ಆತ್ಮ ದ ಮನೆಗೆ ಬಂದ ಕುತ್ತಿಗಾಗಿ ದುಃಖಿಸ i6 ? ಆತ್ಮಾನಂದದ ಕಡಲ 
ತೀರದ ಈ ಸುಖದ ತಾಣದಿಂದ ಇನ್ನೆಲ್ಲಿಗೆ ದೂರ ಹೋಗಲಿ ?' ಎಂದರು. 

ಕಾಲನ ನಿಯತಿಯಂತೆ ಕಬೀರದಾಸರ ದೇಹ ನಿರ್ಬಲವಾಯಿತು. ಆದರೆ 
ಆದರ ಆಂತರ್ಯದ ಪ್ರಭೆ ಏನೂ ಕುಗ್ಗಲಿಲ್ಲ. ಹಳೆಯ ಬಟ್ಟೆಯನ್ನು ಕಳಚಿಬಿಡು 
ವುದು ಉಚಿತ ಎಂದಂ ಪರಿಗಣಿಸಿದರು. ಆದರಂತೆ ಸಾಧು ಕಬೀರದಾಸರು 
ಒಂದು ದಿವಸ ಅಂದರೆ 1915ನೇ AD ದೆಶಂಬರೆ ತಾರೀಖು 1ರಂದು 
ಗುರುಪಾದಸ್ಮರಣೆ ಮಾಡುತ್ತಾ ದೇಹತ್ಯಾಗ ಮಾಡಿದರು. ಅವರ ಪಾಂಚೆ 
ಭೌತಿಕ ದೇಹವನ್ನು ವಿಧಿಯುಕ್ತವಾಗಿ ಮಠದ ಹಿಂಬದಿಯಲ್ಲಿ ಸಂಸ್ಕಾರ 
ಮಾಡಲಾಯಿತು. ಗುರು ಸಿದ್ಧಾರೂಢರು ಶಿಷ್ಯನ ಆತ್ಮಕ್ಕೆ ಚಿರಶಾಂತಿಯನ್ನು 
ಕೋರಿದರು. 


CC-0. Jangamwadi Math Collection. Digitized by eGangotri 


ಅಧ್ಯಾಯ ೭ 
ತಿನರಾತ್ರಿ ಉತ್ಸವ 


ಶ್ರೀ ಸಿದ್ಧಾರೂಢ ಮಠದಲ್ಲಿ ಶಿವರಾತ್ರಿ ಉತ್ಸವ ಎಂದರೆ ಮಾಧವಾನಂದ 

ಸಾ ್ರಿಮಿಗಳಿಗೆ ಎಲ್ಲಿಲ್ಲದ ಸಂತಸ, ಆಸಕ್ತಿ. ಆ ಸಂದರ್ಭದಲ್ಲಿ ಭಕ್ತರ ಸೇವೆಗೆ, 

ಗುರುಗಳ ಸೇವೆಗೆ ವಿಶೇಷ ಅವಕಾಶ ಸಿಗುತ್ತೆ ಎಂಬುದು ಅವರ ಆಂತರಂಗದ 

ಎಣಿಕೆಯಾಗಿತ್ತು. ಒಂದು ಶಿವರಾತ್ರಿ ಉತ್ಸವದ ಸಂದರ್ಭದಲ್ಲಿ ಸ್ವಾಮಿಗಳು 

ಎಂದಿನಂತೆ ಬ್ರಾಹ್ಮೀಮುಹೂರ್ಶದಲ್ಲಿ ಎದ್ದು ಗುರುಪಾದಸ್ಮರಣೆ ಮಾಡಿ 

ಶಿವಮಂತ್ರ ಜಪಿಸಿ ನಿತ್ಯ ಅನುಷ್ಠಾನವನ್ನು ತೀರಿಸಿದರು. ಉತ್ಸವದ ಅಂಗ 

ವಾಗಿ ನಡೆಯುವ ಏಳು ದಿವಸೆಗಳ "ಸಪ್ತಾಹ' ಕಾರ್ಯಕ್ರಮದಲ್ಲಿ ಸೇವಿ 

ಸೆಲ್ಲಿಸಿದರು. ಮಠದಲ್ಲಿ ಪಂಚಾಕ್ಷರಿ ಮಂಶ್ರಜಪ, ಶಾಸ್ತ್ರಪ್ರವಚನಗಳು ನಡೆ 

ದುವು. ಪಾಕಶಾಲೆಯಲ್ಲಿ ಸಹಸ್ರಾರು ಮಂದಿಗೆ ಭೋಜನದ ವ್ಯವಸ್ಥೆ ದಿನ 

ದಿನವೂ ಆಗುತ್ತಿತ್ತು. ಸ್ವಾಮಿಗಳು ನೀರನ್ನು ಹೊತ್ತು ತಂದರು. ಅಡಿಗೆಮನೆ 
ಯಲ್ಲಿ ಅಡಿಗೆಯವರಿಗೆ ನೆರೆವಾದರು. ಕಾಯಿಪಲ್ಲೆಗಳನ್ನು ಹೆಚ್ಚಿದರು. ಆ 
ಕೆಲಸ, ಈ ಕೆಲಸೆ ಎಂಬ ಭೇದವಿಲ್ಲದೆ ಓಡಾಡಿ ಕಾಯಕವೆಸಗಿದರು. ಎಲ್ಲವೂ 
ಸದ್ಗುರುಸೇವೆ. ಶಿವಸೇವೆ ಎಂದು ಹೇಳಿಕೊಳ್ಳುತ್ತಾ ಸೇವೆಮಾಡಿದರು. 
ಸಹಸ್ತಾರುಮಂದಿಗೆ ಅನ್ನಸಂತರ್ಪಣೆ ಆಯಿತು. ಆಗ ಸ್ವಾಮಿಗಳು ಕೈಯಲ್ಲಿ 
ಕೆವಂಗ ಹಿಡಿದು ಓಡಾಡಿ ಬಡಿಸಿದರು. ಶಿವರಾತ್ರಿಯೆ ಉತ್ಸವ ಸಂದರ್ಭದಲ್ಲಿ 
ಮಠದಲ್ಲಿ ಸಹಸ್ರಗಟ್ಟಲೆ ಭಕ್ತರಿಗೆ ಅನ್ನಸಂತರ್ಪಣೆ ಆಗುತ್ತಿತ್ತು. ಭಕ್ತಾದಿ 
ಗಳು ಅಕ್ಕಿ, ಪಲ್ಲೆ, ಹಣ, ಇವನ್ನು ಯಥೇಚ್ಛವಾಗಿ ತಂದು ಸಿದ್ಧಾರೂಢ 
ಆಶ್ರಮಕ್ಕೆ ಒಪ್ಪಿಸುತ್ತಿದ್ದರು. ಗುರುಮಹಿಮೆ, ಶಿವಕೃಪೆಯಿಂದ ಸಿದ್ಧಾರೂಢ 
ಮಠದಲ್ಲಿ ಶಿವರಾತ್ರಿ ಉತ್ಸವವು ಅತಿವೈಭವದಿಂದ ಯಶಸ್ವಿಯಾಗಿ ನಡೆಯು 
ತ್ತಿತ್ತು, 

ರಥೋತ್ಸವದ ಸಂದರ್ಭದಲ್ಲಿ ಗುರು ಸಿದ್ಧಾ ರೂಢರನ್ನು ಕೂರಿಸಿ ರಥವನ್ನು 

ಎಳೆಯಲು ಸಹಸ್ರಾರು ಕೈಗಳು ಸಿದ್ಧವಾದವು. ಸ್ವಾಮಿಗಳು ತಮ್ಮ ಪುಷ್ಟಿ 
ಯಾದ ತೋಳಗಗಳಿಂದ ರಥದ ಹಗ್ಗವನ್ನು ಹಿಡಿದು ಭಕ್ತರೊಡನೆ ಒಂದಾಗಿ 
ಎಳೆದರು. ಗುರುಪಾದಕ್ಕೆ ಎರಗಿ ಇಂತಹ ಪುಣ್ಯಸಂದರ್ಭ ಬದುಕಿನಲ್ಲಿ ಮತ್ತೆ 
ಮತ್ತೆ ಬರಲಿ ಎಂದು ಪ್ರಾರ್ಥಿಸಿದರು. 


CC-0. Jangamwadi Math Collection. Digitized by eGangotri 


ಶಿವರಾತ್ರಿ ಉತ್ಸವ ad 


ಶಿವರಾತ್ರಿಗೆ ಬಂದ ಭಕ್ತರ ಸಂಖ್ಯೆ ಅದೆಷ್ಟೋ ಸಹಸ್ರ. ಹುಬ್ಬಳ್ಳಿ grid 
ದಿಂದ, ಹತ್ತಿರದ ಹಳ್ಳಿಗಳಿಂದ ಹಲವರು ಬಂದಿದ್ದರೆ, ದೂರದೂರದ grid, 
ಊರುಗಳಿಂದ ಗಂಡಸರು, ಹೆಂಗಸರು, ಮಕ್ಕಳು ಎಂದು ಅಸಂಖ್ಯಾತ ಮಂದಿ 
ಬಂದಿದ್ದರು. ಬಳ್ಳಾರಿ, ಹಾವೇರಿ, ಹರಿಹರ, ದಾವಣಗೆರೆ, ಬೆಳಗಾವಿ, ಬೀದರೆ, 
ಬಿಜಾಪುರ, ರಾಯಚೂರು, ಮೈಸೂರು, ಬೆಂಗಳೂರು, ಕೊಡಗು, ಪುಣೆ, 
ಮುಂಬಯಿ--ಹೀಗೆ ಬೇರೆ ಬೇರೆ ಸ್ಥ ಳಗಳಿಂದ ಜನರು ಬಂದಿದ್ದರು. ಅವರಲ್ಲಿ 
ಸಾಧುಗಳು, ಆಳರಸರು, ಆಧಿಕಾರಿಗಳು, ಶ್ರೀಮಂತರು, ವಿದ್ವಾಂಸರು, 
'ಬಡವರು ಎಂಬುದಾಗಿ ಸಮಾಜದ ವಿವಿಧ ವರ್ಗದ ಮಂದಿ ಬಹುಸಂಖ್ಯೆ 
ಯಲ್ಲಿದ್ದರು. 

ಭಕ್ತರಿಗೆಲ್ಲ ಶ್ರೀ ಸಿದ್ಧಾ ರೂಢರು ಪ್ರತ್ಯಕ್ಷ ಗುರುದೇವರು ಆಗಿದ್ದರು. 
ಉತ್ಸವದ ಸಂದರ್ಭದಲ್ಲಿ ಆಶ್ರಮದಲ್ಲಿನ ಕೆ ಓಲಾಸಮಂಟಪದಲ್ಲಿ ನಡೆಯುತ್ತಿದ್ದ 
ಗುರುಪೂಜೆ, ಶಿವಪೂಜೆಗಳ ವೆ )ಭವವನ್ನು ಕಂಡು ಭಕ್ತರು ಆನಂದತುಂದಿಲ 
ರಾಗುತ್ತಿದ್ದರು. 

ತುಂಬ ಸುಂದರವೂ ವಿಶಾಲವೂ ಆದ ಎತ್ತರದ ವೇದಿಕೆಯಲ್ಲಿ ಸದ್ಗುರು 
ಶ್ರೀ ಸಿದ್ಧಾರೂಢರು ಉಪಸ್ಥಿತರಾಗುತ್ತಿದ್ದರು. ಮಂಟಪದಂತೆ ಕಲಾತ್ಮಕ 
ವಾಗಿ ನಿರ್ಮಾಣ ಮಾಡಲ್ಪಟ್ಟು ವಿವಿಧ ವಿನ್ಯಾಸದ ಆಲಂಕಾರಸಾಮಗ್ರಿ 
ಗಳಿಂದ ಕೊಡಿ ಶೋಭಿಸುತ್ತಿದ್ದ ಕೈಲಾಸಮಂಟಪದಲ್ಲಿ ಶ್ರೀ ಗುರು 
ಸಿದ್ಧಾರೂಢರು ಕುಳಿತರೆ ಭಕ್ತರು ಅವರನ್ನು ತುಂಬ ಕೆಳಗಿನಿಂದ ನೋಡಿ 
ಗೌರವ ಸಲ್ಲಿಸಬೇಕಾಗುತ್ತಿತ್ತು. ಕ್ಷೆ ಲಾಸಶಿಖರದಂತೆ ಉನ್ನತ ನೆಲೆಯಲ್ಲಿ 
ಮಂಟಪವು ನಿರ್ಮಿತವಾಗಿ ಸದ್ಗು ರುಗಳ ಪೀಠವು ಸ್ಥಾಪಿಸಲ್ಪಟ್ಟು ಅದರಲ್ಲಿ 
ಶಿವಸ್ವರೂಪಿ ಶ್ರೀ ಸಿದ್ಧಾರೂಢರು ವಿಶೇಷ ಉತ್ಸವ, ಆರಾಧನೆ ಸಂದರ್ಭ 
ಗಳಲ್ಲಿ ಕುಳಿತು ವಿರಾಜಮಾನರಾಗುತ್ತಿದ್ದುದರಿಂದ ಅನ್ವರ್ಥವಾಗಿ ಆ 
ಮಂಟಪಕ್ಕೆ ಕೈಲಾಸಮಂಟಪ ಎಂದು ಹೆಸರಾಯಿತು. ಹೆಸರಿಗೆ ತಕ್ಕಂತೆ 
ಕಂಬಗಳು, ಕಮಾನುಗಳು, ಚಿತ್ರಕಲಾಸೌಂದರ್ಯ, ಶಿಲ್ಪಕಲಾವೈಭವ 
ಇವುಗಳಿಂದೆಲ್ಲ ಶೋಭಿಸುತ್ತಿದ್ದ ಕೈಲಾಸಮಂಟಪದಲ್ಲಿ ಉತ್ಸವದ ಸಂದರ್ಭ 
ದಲ್ಲಿ ವಿಶೇಷ ದೀಪಾಲಂಕಾರ, ಪುಷ್ಟಾಲಂಕಾರಗಳು ನಡೆಯುತ್ತಿದ್ದವು. , 
ಸಹಸ್ರಾರು ಭಕ್ತರು ಕೆಳಗೆ ವಿಶಾಲವಾದ ಆವರಣದಲ್ಲಿ ಕುಳಿತು ಭಗವನ್ನಾಮ 
ಸಂಕೀರ್ತನೆ ಮಾಡುತ್ತಿದ್ದಂತೆ, ಉನ್ನತದ ವೇದಿಕೆಯಲ್ಲಿನ ಭದ ಪೀಠದಲ್ಲಿ 
ಕುಳಿತು ಸ್ಥಿತವದನರಾಗಿ ಭಕ್ತವ್ನಂದವನ್ನು ಅನುಗ ಸುತ್ತಿದ್ದ ಪುಣ್ಯಪುರುಸ 


C-0. Jangamwadi ath Coll&ction. Digitized 


32 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 
ಶ್ರೀ ಸಿದ್ಧಾರೂಢರು ಆ ಸಂದರ್ಭಗಳಲ್ಲಿ ಭಕ್ತರ ಪಾಲಿಗೆ ಪ್ರತ್ಯಕ್ಷ ಪರಮೇಶ್ವರ 
ನಾಗಿಯೇ ಕಂಗೊಳಿಸುತ್ತಿದ್ದರು. ಅರ್ಚನೆ, ಆರತಿ, ಜಯಘೋಷಗಳೆಲ್ಲ ನಡೆ 
ಯುತ್ತಿದ್ದಂತೆ, ಕೈಲಾಸಮಂಟಪದ ಪರಿಸರದಲ್ಲಿ ಪ್ರತ್ಯೇಕವಾದ ಪವಿಶ್ರತೆಯ 
ಪ್ರಭಾವ, ದೈವಿಕ ಆನಂದದ ಗುರು ಅನುಗ್ರಹದ ಅನುಭವದ ಅಲೆಗಳು 
ತುಂಬಿಬರುತ್ತಿದ್ದವು. ಭಕ್ತವೃಂದದಲ್ಲಿ ಸೇರಿದ್ದವರ ಹೃದಯಗಳಲ್ಲಿ ಪರಶಿವನ 
ಪ್ರಣ್ಯಪ್ರಭಾವ ಉಕ್ಕಿಬರುತ್ತಿತ್ತು. ಸ್ವಾಎಂ ಮಾಧವಾನಂದರು ಈ ವೈಭವ 
ಗಳನ್ನು ಕಂಡು ಧನ್ಯರಾಗುತ್ತಿದ್ದರು. ಈ ಸಂದರ್ಭಗಳಲ್ಲಿ ಅವರಿಗೆ ಹೊರಗಿನ 
ಅನೇಕ AG Q8 O, ಭಕ್ತರ, ಸಾಧುಗಳ ಪರಿಚಯವಾಗುತ್ತಿತ್ತು. ಅನೇಕರು ' 
ಸ್ವಾವಿಂಗಳನ್ನು ತಮ್ಮ ಮನೆಗಳಿಗೆ "ಬನ್ನಿ" ಎಂದು ಆಹ್ವಾನಿಸುತ್ತಿದ್ದರು. 
ಸ್ವಾಮಿಗಳು “ಆಗಲಿ' ಎನ್ನುತ್ತಾ “ಕೊಡಗಿನಲ್ಲಿ ಗುರುಕೃಪೆಯಿಂದ ಒಂದು 
ಮಠವನ್ನು ಮಾಡಬೇಕೆಂದಿದ್ದೇನೆ. ಆಗ ನೀವೆಲ್ಲ ಅಲ್ಲಿಗೆ ಬನ್ನಿ' ಎಂದು 
ಹೇಳುತ್ತಿದ್ದರು. 

ಶಿವರಾತ್ರಿ ಉತ್ಸವವನ್ನು ಶ್ರೀ ಸಿದ್ಧಾ ರೂಢ ಜಾತ್ರೆ ಎಂದು ಜನರು 
ಕರೆಯುತ್ತಿದ್ದರು. ಶ್ರೀ ಸಿದ್ಧಾರೂಢ ಜಾತ್ರೆ ಹುಬ್ಬಳ್ಳಿಗೇಕೆ, ಸಮಗ್ರ 
ಕರ್ನಾಟಕಕ್ಕೇ ಅನುಗ್ರಹ, ಆನಂದದಾಯಕವಾದ ಜಾತ್ರೆ ಎಂದು ವಿಖ್ಯಾತ 
ವಾಯಿತು. ಬೇಗನೇ ಇದರ ಒಂದು ಕುಡಿಯನ್ನು ಕೊಡಗಿನಲ್ಲಿ ಏಕೆ ನೆಡ 
ಬಾರದಂ? ಈ ಮಹಾವಂರದಿಂದ ಒಂದು ಕೊಂಬೆಯನ್ನು ಕೊಡಗಿನಲ್ಲಿ ಏಕೆ 
ನೆಟ್ಟು ಬೆಳೆಸಬಾರದು? ಶ್ರೀ ಸಿದ್ಧಾರೂಢರ ದಿವ್ಯಸಂದೇಶದ ನಂದಾದೀವಿಗೆ 
ಯಿಂದ ಇನ್ನೊಂದು ದೀವಿಗೆಯನ್ನು ಕೊಡಗಿನಲ್ಲಿ ಹಚ್ಚಿ ಏಕೆ ಬೆಳಗಿಸಬಾರದು? 
ಹೇಗೂ ಗುರುದೇವರು ಆ ಬಗ್ಗೆ ಆಗಲೇ ಆಶೀರ್ವಾದ ಮಾಡಿರುತ್ತಾರೆ. 
ಇನ್ನು ತಡ ಮಾಡುವುದೇಕೆ? ಎಂಬುದಾಗಿ ಮಾಧವಾನಂದರ ಹೃದಯಾಂತ 
ರಾಳದಲ್ಲಿ ಯೋಚನಾತರಂಗಗಳು ತೀವ್ರವಾಗಿ ಏಳುತ್ತಿದ್ದವು. 


ಅಧ್ಯಾಯ ೮ 
ಗುರುಸಮ್ಮತಿ 


ಶ್ರೀ ಮಾಧವಾನಂದರು ಗುರು ಸಿದ್ಧಾ ರೂಢರನ್ನು ಭೇಟಿಮಾಡಿ ಪ್ರತ್ಯೇಕ 
ವಾಗಿ ಅವರೊಡನೆ ಕೊಡಗಿನಲ್ಲಿ ಆಶ್ರವಂಸ್ಥಾಪನೆ ಮಾಡುವ ವಿಚಾರವನ್ನು 
ಪ್ರಸ್ತಾಪಿಸಿ ಅನುಗ್ರಹಪೂರ್ಣ ಒಪ್ಪಿಗೆ, ಆಶೀರ್ವಾದಗಳನ್ನು ಪಡೆಯ 


CC-0. Jangamwadi Math Collection. Digitized by eGangotri 


ಗುರುಸಮ್ಮತಿ 33 
ಬೇಕೆಂದು ತುಂಬ ಉತ್ಸುಕರಾದರು. ಮಹಾತ್ಮಾ ಬಸವಣ್ಣನವರ “ಕಾಯಕವೇ 
ಕೃಲಾಸೆ' ಎಂಬ ಸಂದೇಶ ಮಾಧವಾನಂದರ c [ದಯದಲ್ಲಿ ಆಗಾಗ್ಗೆ ಮೂಡಿ 
ಬರುತ್ತಿ ತ್ತಿ. ಶ್ರೀ ನಿಜಗುಣ ಶಿವಯೋಗಿಗಳ "ದಿವ ್ಯಜೀವನೆ-ಸಂದೇಶಗಳನ್ನು 
ಸದ್ಗುರು ಸಿದ್ಧಾರೂಢರು ವಿವರಿಸಿ ಶಾಸ್ತ್ರವ್ಯಾಸಂಗ-ಸತ್ಸಂಗಸಂದರ್ಭಗಳಲ್ಲಿ 
ಹೇಳುತ್ತಿದ್ದಾಗ ಕರ್ಮಯೋಗದ ಮಹತ್ವವನ್ನು, ಭಕ್ತಿಯೋಗದ ಸೌಕರ್ಯ 
ವನ್ನು ವಿಶೇಷವಾಗಿ ತಿಳಿಸುತ್ತಿದ್ದುದನ್ನು ಮಾಧವಾನಂದರು ಪ್ರತ್ಯೇಕವಾಗಿ 
ಗಮನಿಸಿ ಮನನಕ್ಕೆ ವಿಷಯವಾಗಿ ಅಳವಡಿಸಿಕೊಳ್ಳುತ್ತಿದ್ದರು. 

ದಿನಗಳೆದಂತೆ ಮಾಧವಾನಂದರ ಹೃದಯದ ಹಂಬಲ ಹೆಚ್ಚಾ ಯಿತು. 
ಗುರುಗಳನ್ನು ಕೇಳದೇ ಏನನ್ನೂ ನಿರ್ಧರಿಸುವಂತಿಲ್ಲ, ನಿರ್ಧಾರ ಕೈಗೊಳ್ಳದೆ 
ಸಾಧ್ಯವಿಲ್ಲ ಎನ್ನುವ ಮಾನಸಿಕ ಸ್ಥಿತಿ ಮಾಧವಾನಂದ ಸ್ವಾಮಿಗಳದ್ದಾಯಿತು. 
ಹಾಗಾಗಿ ಒಂದು ಒಳ್ಳೆ ಕೈಯ ಸಂದರ್ಭವನ್ನು ಬಳಸಿ ಗುರುದೇವರನ್ನು ಪ್ರ ತ್ಯೇಕ 
ವಾಗಿ ಭೇಟಿಯಾಗಲು. ಸ್ವಾಮಿಗಳು ನಿಶ್ಚಯ ಮಾಡಿದರು. 

ಅದರಂತೆ ಒಂದು ದವಸ ಅಪರಾಹ್ನ ಸ್ವಾವಿಂಗಳು ಸದ್ಗುರುಗಳ ಬಳಿ 
ತೆರಳಿ ಅಂತರಂಗವಾಗಿ ಸ್ವಲ್ಪ ಮಾತನಾಡಲಿದೆ ಎಂದು ಬಿನ್ನವಿಸಿಕೊಂಡರು. 
ಆಗ ಗುರುಗಳು ಶಿಷ್ಯನನ್ನು ಮಮತೆಯಿಂದ ನೋಡಿ "ಆಗಲಿ, ಅದಕ್ಕೇನಂತೆ, 
ಈ ದಿನ ರಾತ್ರಿ ಸತ್ಸಂಗ ಕಳೆದನಂತರ ಬಳಿಗೆ ಬಾ' ಎಂದರು. ಸ್ವಾಮಿಗಳಿಗೆ 
ತುಂಬ ಸಂತೋಷವಾಯಿತು. 

ಮಠದ ದೈನಂದಿನ ಕಾರ್ಯಕ್ರ ಮಗಳಲ್ಲಿ ಭಾಗಿಯಾಗುತ್ತಿದ್ದ ಸ್ಥಾ ಸ್ವಾಮಿಗಳಿಗೆ 
ಆ ದಿನ ಅಪರಾಹ್ನದನಂತರ ಸಂಜೆಯಾದಂತೆ ಗುರುಗಳ ಭೇಟಿಗೆ "ಮಾನಸಿಕ 
ವಾಗಿ ಸಿದ್ಧಮಾಡಲು ಉತ್ಸಾಹ ಶುಂಬಿಬಂತು. ಏನೇ ಆದರೂ ಕೂಡ ಗುರು 
ಗಳಿಂದ ತನ್ನ ಯೋಜನೆಗೆ 'ಆಶೀರ್ವಾದಪೂರ್ಣ ಒಪ್ಪಿಗೆ ಪಡೆಯಲೇಬೇಕು 
ಎಂದುದ ಸಂಕಲ್ಪ ಮಾಡಿದರ. 

ಆ ಮೇರೆಗೆ ಸ್ವಾಮಿಗಳು ಸದ್ಗುರುಗಳ ಕೊಠಡಿಗೆ ತೆರಳಿದಾಗ ಇನ್ನೂ 
ಕೂಡ ಭಕ್ತರು ಕುಳಿತಿದ್ದರು. ವಿವಿಧ. ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಮಾತು 
ಕತೆ ಮುಂದುವರಿದಿತ್ತು. ಸ್ವಾಮಿ ಮಾಧವಾನಂದರು ಎಲ್ಲರೂ ಹೊರತೆರಳು 
ವುದನ್ನೇ ಕಾಯುತ್ತಾ ಕುಳಿತಿದ್ದರು. ರಾತ್ರಿ ಹತ್ತು ಘಂಟೆ ಕಳೆದಿತ್ತು. ಭಕ್ತರೆಲ್ಲ 
ಕೊನೆಗೆ ತೆರಳಿದರು. ಗುರುಸೇವಕನೊಬ್ಬ ಅಲ್ಲಿ ಕುಳಿತಿದ್ದ. ಗುರು ಸಿದ್ಧಾ 
ರೂಢರು ಮಾಧವಾನಂದರನ್ನು ಉದ್ದೆ ಶಿಸಿ, "ಏನಪ್ಪಾ ಮಾಧವ, nud 
ವೇನು? ಬಳಿಗೆ ಬಾ. ಕುಳಿತುಕೊ' ಎಂದರು. ಅಷ್ಟ do ಸೇವಕನು ಹೊರೆ. 


CC-0. Jangamwadi Math Collection. Digitized by 6೮೩೧೦೦01 


34 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ: 


ಹೋದನು. ಮಾಧವಾನಂದರು ಗುರುಗಳ ಬಳಿ ತೆರಳಿ ಸಾಷ್ಟಾಂಗಪ್ರಣಾಮ 
ಮಾಡಿ 'ಮಹತ್ವದ ವಿಚಾರವಾಗಿ ಮಾತನಾಡಲಿದೆ' ಎಂದು ಕರಜೋಡಿಸಿ 
ಕೈಮುಗಿದು ಹೇಳಿಕೊಂಡರು. ಅಷ್ಟರಲ್ಲಿ ಸೇವಕನು ಗಿಂಡಿಯಲ್ಲಿ ಹಾಲನ್ನು 
ತಂದು ಗುರುಗಳಿಗೆ ನೀಡಲು ಸೂಚಿಸುತ್ತಾ ಮಾಧವಾನಂದರ ಕ್ಷೆ 0503, S 
ಅನಂತರ ಗುರುಗಳ ಪಾದಸೇವೆ ಮಾಡುತ್ತಾ ಕುಳಿತನು. ಮಾಧವಾನಂದರು 
ಭಕ್ತಿಯಿಂದ ಗುರುಗಳಿಗೆ ಗಿಂಡಿಯ ಹಾಲನ್ನು ನೀಡಿ ಸಿ (8090 ಪ್ರಾರ್ಥಿಸಿ 
ದರು. ಗುರುಗಳು ಗಿಂಡಿಯ ಹಾಲನ್ನು "ಹರ್ಷದಿಂದ ಸ್ವಲ್ಪಸ್ವಲ್ಪವಾಗಿ! 
ಸ್ವೀಕರಿಸಹೊರಟರು. ಅನಂತರ ಮಾಧವಾನಂದರನ್ನು ಬಳಿ ಕುಳಿತುಕೊಳ್ಳಲು 
ಸನ್ನೆಮಾಡಿ, "ವಿಚಾರವೇನಪ್ಪ, ಹೇಳು" ಎಂದು ಹೇಳಿದರು. ಸ್ವಾ ವಂ 
ಮಾಧವಾನಂದರು ಸದು ರುಗಳ ಪಾದ ಮುಟ್ಟಿ ನಮಸ್ಕರಿಸಿ, “ಅಪ್ಪಾ 
ಕೊಡಗಿನ ನನ್ನ ಹುಟ್ಟೂ ರಿನಲ್ಲಿ ಒಂದು ಆಶ್ರಮಸ್ಥಾ p ನಿಮ್ಮ ಬೋಧನೆಯ 
ಬೆಳಕನ್ನು ಬೆಳಗಿಸಬೇಕು : ಎಂದು ಬಯಸಿದ್ದೆ ) C. ಅದಕ್ಕೆ ; ನಿಮ್ಮ ವಿಶೇಷವಾದ 
ಅನಂಗ್ರಹವಾಗಬೇಕು. ಒಪ್ಪಿಗೆ ಬೇಕು' ಎಂದು ಬಿನ್ನಹೆ ಮಾಡಿಕೊಂಡರು. 
ಆಗ ಶ್ರೀ ಸಿದ್ಧಾರೂಢರು "ಕೊಡಗಿನಲ್ಲಿ ಆಶ್ರಮ ಕಟ್ಟಿ then ಸುಲಭದ 
ಕೆಲಸವಲ್ಲ. ಅಲ್ಲಿ ನಿನಗೆ ಕಪ್ಪನಷ್ಟಗಳು ತಪ್ಪಿದ್ದಲ್ಲ' 'ಎಂದು ಎಚ್ಚರಿಸಿ “ಇಲ್ಲೇ 
ನಿಶ್ಚಿ ಂತೆಯಿಂದ.. ಇರು. ಮುಂದೆ ಯೋಚನೆ” ಮಾಡಬಹುದು" ಎಂದರು. 
ಸದು ರು ಸ್ವಾಮಿಗಳು ಶಿಷ್ಯನ ಮನದ ದೈ ಓಢತೆಯನ್ನು ಪರೀಕ್ಷಿಸಲು ಹೀಗೆ 
ಹೇಳಿ. ಹಾಲನ್ನು ಮತ್ತೆ ಕುಡಿಯಲು ಉದ್ಯುಕ್ತ ರಾದರು. 
ಸ್ವಾವಿಂ ಮಾಧವಾನಂದರು ಕೆ | ಮುಗಿದುಕೊಂಡು "ಗುರುದೇವಾ, ನನ್ನ 
ಹೃದಯದಲ್ಲಿ ಈ ಬಯಕೆ ಬಲವಾಗಿದೆ. ನಿರ್ಧಾರ ಅಚಲವಾಗಿದೆ. ಗುರು 
ದೇವನ Cari, ಹವಿದ್ದರೆ ಕಲ್ಲುಮುಳ್ಳುಗಳ ಹಾದಿ ಹೊವಿನ ಹಾದಿ ಆಗು. 
ತ್ತದೆ. ಬೆಂಕಿ-ನೀರಿನ ಭಯ ಎಣಿಕೆಗೆ ರಗ 3,0. ಹಾಗಾಗಿ ನನ ನ್ನೂ 
ಅನುಗ್ರಹಿಸಿ ಆಶ್ರಮದ ಸ್ಥಾಪನೆ, ಸೇವಾಕಾರ್ಯಗಳು ಕೊಡಗಿನಲ್ಲಿ ನಿರ್ವಿಘ್ನ 
ವಾಗಿ ನೆರವೇರುವಂತೆ ಆಶೀರ್ವಾದ ಮಾಡಬೇಕು' ಎಂದು ಬೇಡಿಕೊಂಡರು. 
ಸದ್ಗುರು ಶ್ರೀ ಸಿದ್ದಾ ್ಲಿರೂಢರು ಶಿಷ್ಯನ ಅಚಲನಿರ್ಧಾರವನ್ನು ಕಂಡು 
ಹರ್ಷತೃಪ ಪ್ಪ ರಾದರು. ಮುಗುಳಂನಗುತ್ತಾ ತಮ್ಮ ಬಲಹಸ್ತವನ್ನು ಮಾಧವಾ 
ನಂದರ 'ಶಿರದ ಮೇಲೆ ಇಟ್ಟು, "ಶಿವ ನಿನಗೆ ಕೃಪೆ ಮಾಡಲಿ. ಶಿವರಕ್ಷೆ ಸದಾ 
ನಿನಗಿರಲಿ. ಶಿವಕಾರ್ಯ ತಡೆಯಿಲ್ಲದೆ ಸಾಗಲಿ". ಎಂದು ಆಶೀರ್ವಾದ ಮಾಡಿ 
ದರು! ಅನಂತರ "ಇನ್ನ "ನೊ ಚಿಂತಿಸಬೇಡ. ಎಲ್ಲ ಒಳ್ಳೆಯದಾಗುತ್ತೆ-ಹೋಗು. 


CC-0. Jangamwadi Math Collection. Digitized by eGangotri 


ಆಶ್ರಮದ ಭಕ್ತರ ಸಂಗದಲ್ಲಿ 35 
ವಿಶ್ರಾಂತಿ ಪಡೆ' ಎಂದು ಹೇಳಿ ಹಾಲಿನ ಗಿಂಡಿಯನ್ನು ಮಾಧವಾನಂದರ 
ಕೈಗಿತ್ತರು. ಗಿಂಡಿಯಲ್ಲಿ ಗುರುಕೃಪೆಯ ಸಂಕೇತವಾಗಿ ಸ್ವಲ್ಪ ಹಾಲು ಉಳಿ 
ದಿತ್ತು. ಮಾಧವಾನಂದರು ಗಿಂಡಿಯನ್ನು ಬದಿಯಲ್ಲಿ ಇಟ್ಟುಕೊಂಡು ಸದ್ಗು ರು 
ಗಳಿಗೆ ತುಂಬುಹರ್ಷದಿಂದ, ಭಕ್ತಿ ಕೃತ des ತೆಯಿಂದ ಸಾಷ್ಟಾ ಂಗನಮಸ್ಕಾ ರ 
ಮಾಡಿದರು. ಅವರು ನಮಸ್ಕಾರ "ಮಾಡಿ ಮೇಲೆದ್ದಾಗ Is Le 
ಧನ್ಯತೆಯ ಕಂಬನಿಯ ಮುತ್ತುಗಳು ಗುರುದೇವರ ಶ್ರೀಚರಣಗಳ ಮೇಲೆ 
ಉದುರಿದವು! 

ಮಾಧವಾನಂದರು ಹಾಲುಗಿಂಡಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಗುರಂ 
ದೇವರ ಕೊಠಡಿಯಿಂದ ಹೊರಬಂದರು. ತಮ್ಮ ಕೊಠಡಿಗೆ ಬಂದು ಕುಳಿತು 
ಕೊಂಡು ಗುರುಧ್ಯಾನ ಮಾಡುತ್ತಾ ಗಿಂಡಿಯಲ್ಲಿದ್ದ ಹಾಲನ್ನೂ ಸದ್ದುರು 
ಪ್ರಸಾದ ಎಂದು ಭಕ್ತಿ ಯಿಂದ ಬಾಯಿಗೆ ಬಗ್ಗಿ ಸಿಕೊಂಡು ಕುಡಿದರು. ಅದೊಂದು 
ಅವರ್ಣನೀಯವಾದ ಆನಂದ, ಧೈರ್ಯ, ಧನ್ಯತೆಯ ಭಾವ ಮಾಧವಾನಂದರ 
ಮೈಮನಗಳಲ್ಲಿ ತುಂಬಿಬಂದಂತಾಯಿತು. ತನ್ನ ಅಂತರಂಗದ ಬಯಕೆ ನೆರ 
ವೇರುವ ಭರವಸೆ ದೊರೆತ ಬಗ್ಗೆ ಸಂತ್ರ ಪ್ತಿಯಿಂದ ಸ್ವಾವಿಂ ಮಾಧವಾನಂದರು 
ಶಿವಸ್ಮರಣೆಯೊಡನೆ ಆ ರಾತ್ರಿ ವಿಶೇಷ ನೆಮ್ಮದಿಯಿಂದ ಮಲಗಿ ನಿದ್ದೆ 
ಹೋದರು. 


ಅಧ್ಯಾಯ € 
ಆಶ್ರಮದ ಭಕ್ತರ ಸಂಗದಲ್ಲಿ 


ಹುಬ್ಬಳ್ಳಿಯ ಶ್ರೀ ಸಿದ್ಧಾರೊಢ ಆಶ್ರಮ ಎಂದರೆ ಭಕ್ತರ, ಸಾಧಕರ, 
ಸಾಧುಗಳ, ಮಹಾತ್ಮರ ಸಂಗಮಕ್ಷೇತ್ರ ಎಂದಾಗಿತ್ತು. ಗುರು ಸಿದ್ಧಾರೂಢರು 
ಪರಂಜ್ಯೋತಿಸ್ವರೂಪರಾಗಿದ್ದರು. ಎನ್ನುವುದನ್ನು. ಅವರ ಬಳಿಗೆ ಬಂದ 
ಭಕ್ತರು ಒಂದಲ್ಲ ಒಂದು ರೀತಿಯಲ್ಲಿ ಕಂಡುಕೊಳ್ಳುತ್ತಿದ್ದರು. ' 
ಫ್ರೀ ಸಿದ್ದಾರೂಢ ಆಶ್ರಮದಲ್ಲಿ ಎಂದಿನಂತೆ ಸಂಜೆ ಭಕ್ತರ ಸತ್ಸಂಗ ನೆರೆ 
ದಿತ್ತು. ಗುರುಸಹೋದರರ ಒಡನೆ ಮಾಧವಾನಂದರುಅದರಲ್ಲಿ ಪಾಲ್ಗೊಂಡರು, 
ಓರ್ವ ಭಕ್ತರು ಮಾಧವಾನಂದರಿಗೆ ಶ್ರೀ ಸಿದ್ಧಾ ರೂಢ ಸ್ವಾಮಿಗಳು ಗರಗದ 
Recta ಮಠಕ್ಕೆ ಹೋಗಿ ಬಂದ ವಿಶೇಷ ಸಂದರ್ಭವನ್ನು ವಿವರಿಸಿ 


CC-0. Jangamwadi Math Collection. Digitized by eGangotri 


36 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ wos, 


ಒಮ್ಮೆ ಕಿತ್ತೂರು ಬಳಿಯ ಗರಗ ಎಂಬ ಸ್ಥಳದಲ್ಲಿ, ಶ್ರೀ ಶಿವಯೋಗಿ 
ಮಡಿವಾಳಪ್ಪನೆಂದು ಪ್ರಸಿದ್ಧರಾದ ಮಹಾತ್ಮರು ಇದ್ದರು. ಅವರೆ ಕೀರ್ತಿ 
ಆ ಪ್ರಾಂತದಲ್ಲೆಲ್ಲಾ ಹಬ್ಬಿತ್ತು. ಆ ಕಡೆಯಿಂದ ಬಂದ ಭಕ್ತರು ಗರಗದ ಮಡಿ 
ವಾಳಪ್ಪೆ ಸ್ವಾಮಿಗಳ ಬಗ್ಗೆ ಶ್ರೀ ಸಿದ್ಧಾರೂಢರಲ್ಲಿ ಪ್ರಸ್ತಾಪಿಸಿದರು. Ao 20 
ಗಳಿಗೆ ಎಲ್ಲ ವಿಚಾರವೂ ಮೊದಲೇ ತಿಳಿದಿತ್ತು. ಹಾಗಿದ್ದರೂ. ಅವರು du 
ಭಕ್ತರಲ್ಲಿ ಅನೇಕರ ಬಯಕೆಯಂತೆ ಗರಗದ ಮಡಿವಾಳಪ್ಪನವರನ್ನು ಭೇಟಿ 
ಯಾಗಲು ತೆರಳಿದರು. ಗರಗದಲ್ಲಿ ಮಹಾಪುರುಷರೆಂದು ಪ್ರಸಿದ್ಧರಾಗಿದ್ದ 
ಶಿವಯೋಗಿ  ಮಡಿವಾಳಪ್ಪನವರು ನಿಜಕ್ಕೂ ಮಹಾಯೋಗಿಯಾಗಿದ್ದರು. 
ಅಖಿಲ ಭಾರತ ಸಂಚಾರ ಮಾಡಿ, ಪುಣ್ಯಕ್ಷೇತ್ರಗಳಲ್ಲಿ, ಪಾವನ ತಾಣಗಳಲ್ಲಿ 
ತಪಸ್ಸನ್ನು ಗೈದು ದಿವ್ಯತೆಯ ಸಾಕ್ಷಾತ್ಕಾರವನ್ನು ಹೊಂದಿದ ಮಹಾನು 
ಭಾವರು ಅವರಾಗಿದ್ದರು. ಅವರ ಭೌತಿಕವಾದ ಕಣ್ಣು ಕುರುಡಾಗಿತ್ತು. 
ಆದರೇನು, ಅಂತರಂಗದ ಕಣ್ಣು ವಿಶಾಲವಾಗಿ ತೆರೆದಿತ್ತು. 
ಸದ್ಗುರು ಶ್ರೀ ಸಿದ್ಧಾರೂಢರು ಮತ್ತು ಗರಗದ ಶಿವಯೋಗಿಗಳು ಒಟ್ಟಾಗಿ 
'ಗರಗದಲ್ಲಿ ಕಳೆದ ದಿವಸಗಳು ನಿಜಕ್ಕೂ ಮಹತ್ವದ್ದಾಗಿ ಇದ್ದವು. ಆತ್ಮಜ್ಞಾನ- 
ಆತ್ಮಾನಂದ, ಗುರುಕೃಪೆ ಇತ್ಯಾದಿ ವಿಚಾರಗಳ ಬಗ್ಗೆ ದಿನನಿತ್ಯ ಸತ್ಸಂಗ 
ನಡೆಸುತ್ತಿದ್ದರು. ಅದರಲ್ಲಿ ಭಕ್ತರು ಸೇರಿ ಧನ್ಯರಾಗುತ್ತಿದ್ದರು. ಶಿವಯೋಗಿ 
ಮಡಿವಾಳಪ್ಪನವರು ತ್ರಿಕಾಲಜ್ಞಾನಿಗಳು. ಶ್ರೀ ಸಿದ್ಧಾರೂಢರೂ ತ್ರಿಕಾಲ 
ಜ್ಞಾನಿಗಳಾಗಿದ್ದರು. ಒಮ್ಮೆ ಅವರೊಳಗೆ ನಡೆದ ಸಂಭಾಷಣೆ ಭಕ್ತರಿಗೆಲ್ಲ 
ಅಮೃತಪ್ಪಾಯವಾಗಿತ್ತಾ. . 
'ಆರೂಢಪ್ಪಾ, ನೀನು ನಿನ್ನ ಜೀವನದಲ್ಲಿ ಸರ್ವೆಡೆ ಮಂಗಗಳೇ ವಾಸಿಸು 
ತ್ತಿದ್ದ ಪ್ರದೇಶವೊಂದನ್ನು ಕಂಡಿದ್ದಿ ಏನಂ ?' ಎಂದು ಶ್ರೀ ಸಿದ್ಧಾ ರೂಢರನ್ನು 
ಶಿವಯೋಗಿಗಳು ಕೇಳಿದರು. "ಸತ್ಯವಾಗಿ ಕಂಡಿದ್ದೇನೆ. ಅಲ್ಲಿ ಮಂಗಗಳೂ 
ಇದ್ದುವು, ನಾಯಿಗಳೂ ಅಡ್ಡಾಡುತ್ತಿದ್ದವು' ಎಂದು ಶ್ರೀ ಸಿದ್ಧಾರೂಡರು 
ಉತ್ತರಿಸಿದರು. ಆಗ ಶಿವಯೋಗಿಗಳು "ಆ ನಾಯಿಗಳಿಗೆ ಅನ್ನ ಯಾರು 
ಹಾಕುತ್ತಾರೆ ?' ಎಂದು ಕೇಳಿದರು. “ಪಕ್ಕದ ಗ್ರಾಮದ ಜನರು. ಅಲ್ಲಿ ಮೃಗ 
ಗಳು ಸತ್ತವೆಂದರೆ ಅದನ್ನು ಈ ನಾಯಿಗಳು ಇರುವ ಗ್ರಾಮದಲ್ಲಿ ತಂದು 
ಹಾಕುತ್ತಾರೆ' ಎಂದರು ಸಿದ್ಧಾರೂಢ ಸ್ವಾಮಿಗಳು. ಅದಕ್ಕೆ ಶಿವಯೋಗಿಗಳು 
ಸುತೋಷಪಡುತ್ತಾ, ಇದರ ಲಕ್ಷಾರ್ಥ ಏನೆಂದು ಕೇಳಿದರು. ಆಗ ಶ್ರೀ 
ಸಿದ್ಧಾರೂಢ ಸ್ವಾಮಿಗಳು 'ಎಲ್ಲಾ ಕಡೆಯಲ್ಲೂ ವ್ಯಾಪಿಸಿರುವ ನಾಯಿಗಳೇ 


CC-0. Jangamwadi Math Collection. Digitized by eGangotri 


ಆಶ್ರಮದ ಭಕ್ತರ ಸಂಗದಲ್ಲಿ 37 


ಮನೋವೃತ್ತಿಗಳು. ಪಂಚಭೂತಗಳೇ ಅನ್ಯಗ್ರಾಮಗಳು. ನಿರ್ಜೀವವಾಗಿರುವ 
ವಿಷಯಗಳೇ ಸತ್ತ ಮೃಗಗಳು. ಇವನ್ನು ಸೇವಿಸಿ ಆ ಮನೋವೃತ್ತಿಗಳು 
ಪುಷ್ಪವಾಗಿ ಇರುತ್ತವೆ' ಎಂದರು. ಇದರಿಂದ ಸೆಂತಂಪ್ಸರಾದ ಶಿವಯೋಗಿ 
ಗಳು ಇನ್ನೊಂದು ಪ್ರಶ್ನೆ ಕೇಳಿದರು: “ಆರೂಢಪ್ಪಾ. ನೀನು ಒಂದು ವಿಶೇಷ 
ಮನೆ ನೋಡಿದ್ದಿಯ ?' “ಎಂತಹ ಮನೆ, ಏನು ವಿಶೇಷ?” ಎಂದು ಆರೂಢರು 
ಮರುಪ್ರಶ್ನಿಸಿದರು. "ಆ ಮನೆಯ ಪಾಕಶಾಲೆಯಲ್ಲಿ ಮೂರು ಅದ್ಭುತವಾದ 
ನದಿಗಳ ಸಂಗಮವಿದೆ. ಅದರಿಂದಲೇ ಅಲ್ಲಿ ಪಾಕೆಕಾರ್ಯ ನಡೆಯುತ್ತಿದೆ. 
ಅಲ್ಲಿಂದ ಹೊರಬರಲು ಮೂರು ಹರದಾರಿ ಉದ್ದದ ದಾರಿ ಇರುವುದು. ಈ 
ಮನೆಯ ವಿಶೇಷವೇನು? ತಿಳಿಸು' ಎಂದರು. ಆಗ ಸಿದ್ಧಾರೂಢರು “ದೇಹವೇ 
ಈ ಮನೆಯು. ನಾಡಿತ್ರಯಗಳ ಕೂಟವಾಗಿ ಸಹಸ್ರಾರ ಎಂದು ಕರೆಯಲ್ಪಡುವ 
ಶ್ರಿಕೂಟವೇ ಇದರೊಳಗಿನ ಪಾಕಶಾಲೆ. ಇಡಾ, ಪಿಂಗಳಾ, ಸುಷುಮ್ನಾ ಎಂಬ 
ಮೂರು ನಾಡಿಗಳೇ- _-ನಾಡಿಶ್ರಯಗಳೇ ಇದರೊಳಗಿನೆ ನದಿಗಳು. ಇವುಗಳಿಂದ 
ಆಗುವ ಪಾಕವೇ ಸಮಾಧಿಯು. ಅಲ್ಲಿಂದ ಬಹಿರಂಗಕ್ಕೆ ಬರಲು ಅವಸ್ಥಾತ್ರಯಃ 
ಎಂಬ ಮೂರು ಹರೆದಾರಿ ಉದ್ದದ ರಸ್ತೆ. ಜಾಗ್ರತ್‌, ಸ್ವಪ್ನ, ಸುಷುಪ್ತಿ 
ಎನ್ನುವುದೇ ಅವಸ್ಥಾತ್ರಯ' ಎಂದರು. ಇದರಿಂದ ಅಶೀವತ್ಸಪ್ತರಾದ ಶಿವ 
ಯೋಗಿ ವಂಡಿವಾಳಪ್ಪನೆವರು ಶ್ರೀ ಆರೂಢರನ್ನು ಅಪ್ಪಿಕೊಂಡರು. ತುಂಬು 
ಪ್ರೀತಿಸಂತೋಷದಿಂದ ಕೊಂಡಾಡಿದರು. ಅಲ್ಲಿ ನೆರೆದಿದ್ದ ಭಕ್ತವೃಂದವನ್ನು 
ಉದ್ದೇಶಿಸಿ “ಸಿದ್ಧಾರೂಢಪ್ಪ ನಿಜಕ್ಕೂ ಸಿದ್ಧಿಗಳ ಆರೂಢನೇ ಸರಿ. ಇವ 
ನಿಂದಾಗಿ ಹೊಸ ಶಕ್ತಿಪ್ರವಾಹ ಪ್ರಾರಂಭವಾಗಿದೆ. ಹುಬ್ಬಳ್ಳಿ ಸಿದ್ದಿಕ್ಷೇತ್ರ 
ವಾಗುತ್ತದೆ. ಈತ ಸಿದ್ಧಮಹಾಪುರುಷನಾಗಿ ಬೆಳಗುತ್ತಿದ್ದಾನೆ. ಇವನನ್ನು 
ಪಡೆದ, ಕಂಡ ಎಲ್ಲರೂ ಧನ್ಯರು' ಎಂದರು. ಅಷ್ಟರಲ್ಲಿ ಮಠದ ಹೊರಗಿನಿಂದ 
'ಒಂದು ಕೋಲಾಹಲ ಕೇಳಿಬಂತು. ವಿಚಾರ ಏನೆಂದು ತಿಳಿಯಲಾಗಿ ಆಗತಾನೇ 
ಒರ್ವ ಮನುಷ್ಯನಿಗೆ ಉರಗವು ಕಡಿದು ಅದರಿಂದಾಗಿ ವಂರಣಪಟ್ಟನೆಂದು 
ತಿಳಿಯಿತು. ಕೂಡಲೇ ಓರ್ವ ಮಹಿಳೆ ದುಃಖಿಸುತ್ತಾ ಧಾವಿಸಿ ಮಹಾ 
ಪುರುಷ ಶಿವಯೋಗಿಗಳ ಬಳಿಗೆ ಬಂದು ಅವರ ಪದಶಲಕ್ಕೆ ಎರಗಿ ಮೃತನಾದ 
ವನು ತನ್ನ ಪತಿಯೆಂದೂ ಆತನ ಪ್ರಾಣಭಿಕ್ಷೆಯನ್ನು ತಾನಂ ಬೇಡುತ್ತಿದ್ದೇನೆ 
ಎಂದೂ ಪ್ರಾರ್ಥಿಸಿಕೊಂಡಳು. ಆಗ ಮಹಾಮಹಿಮರಾದ ಮಡಿವಾಳಪ್ಪ 
ನವರು "ಇರಲಿ, ಭಯಪಡಬೇಡ. ಗುರುದೇವರಿಗೆ ಶರಣಾಗು. ಈಗಿಲ್ಲಿ ಕುಳಿತಿ 


ರುವ ಈಂಪುಾತ್ರ್ಯಸಿದ್ದಾನೂಢಪ್ಪುನು ಸಾರತೊಳೆದು ಆ; ಫಾನೋದಕ 


38 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 
ವನ್ನು ಕೊಂಡುಹೋಗಿ ಮೃತನೆ ದೇಹದ ಮೇಲೆ ಸಿಂಪಡಿಸು. ಆಮೇಲೆ 
ಭಗವಂತನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಬೇಡಿಕೊ. ನಿನಗೆ ಕಾರ್ಯ. 
ಸಿದ್ದಿಯುಂಟಾಗುತ್ತದೆ. ಕೆಲ್ಯಾಣಮಸ್ತು' ಎಂದು ಹೇಳಿ ಆಶೀರ್ವದಿಸಿದರು- 
ಅದರಂತೆ ಅಲ್ಲಿದ್ದ ಶ್ರೀ ಸಿದ್ಧಾ ರೂಢರೆ ಪಾದಗಳನ್ನು ತೊಳೆದು ಅವರಿಗೂ 
ಮತ್ತು ಶ್ರೀ ಶಿವಯೋಗಿ ಮಡಿವಾಳಪ್ಪ ]ನವರಿಗೂ ನಮಸ್ಕ ರಿಸಿ ಪಾದೋದಕ 
ವನ್ನು ತಂದು ಮೃತನಾದ ಪತಿಯ ದೇಹದ ಮೇಲೆ do ಶ್ರೀಕ್ಷಿಸಿ ಪ್ರಾರ್ಥನೆ 
ಮಾಡಿದಳು. ಆಗ ಸ್ವಲ್ಪಹೊತ್ತಿನಲ್ಲಿ ಮೃತನ ದೇಹದಲ್ಲಿ ಮತ್ತೆ ಪ್ರಾಣಶಕ್ತಿ 
ಸ್ಪಂದಿಸಿತು | ಗಾಢನಿದ್ದೆಯಿಂದ ಎಚ್ಚೆತ್ತವನಂತೆ ಆ ಸಾಧ್ವಿಯ ಪತಿಯು 
ಮೇಲೆದ್ದುನಿಂಶ | ಸತಿಪತಿಗಳು ಈರ್ವರೂ ಬಂದು ಶ್ರೀ ಸಿದ್ಧಾರೂಡರಿಗೆ 
ಮತ್ತು ಶ್ರೀ ಶಿವಯೋಗಿ ಮಡಿವಾಳಪ್ಪನವರಿಗೆ ಸಾಷ್ಟಾಂಗ ನಮನಗಳನ್ನು 
ಅರ್ಪಿಸಿದರು. ನೆರೆದಿದ್ದ ಭಕ್ತವೃಂದ, "ವಂಹಾಪುರುಷ ಶಿವಯೋಗಿ ಮಹಾತ್ಮ 
ಶ್ರೀ ಸಿದ್ಧಾ ಿರೂಢರಿಗೆ ಜಯವಾಗಲಿ ಎಂದು ದಿಗಂತವ್ಯಾಪಿಯಾಗಿ ಮೊಳೆಗು 
ವಂತೆ ಜಯಘೋಷ ಮಾಡಿದರು. ಸ್ತೋತ್ರ-ಕೀರ್ತನೆ ಹಾಡಿ ಮಂಗಳಾರತಿ 
ಬೆಳಗಿದರು. 

ಶ್ರೀ ಸಿದ್ಧಾರೂಢರು ಕೆಲವು ಸಮಯ ಗರಗದ ಶಿವಯೋಗಿಗಳ ಬಳಿ 
ನಿಂತು ಸತ್ತಂಗ ನಡೆಸಿದರು. ಆಮೇಲೆ ಶಿವಯೋಗಿಗಳಿಂದ ಪ್ರೀತಿಪೂರ್ವಕ 
ವಾಗಿ ಬೀಳ್ಕೊಂಡು ಭಕ್ತಸಮೇತರಾಗಿ ಹುಬ್ಬಳ್ಳಿಯ ತಮ್ಮ ಮಠಕ್ಕೆ 
ಬಂದರು. ಮಹಾಮಹಿಮರೀರ್ವರು ಗರಗದ ಮಠದಲ್ಲಿ ಕೆಲಕಾಲ ಗಂಗೆ- 
ಯಮುನೆಯರಂತೆ ಸಂಗಮವಾಗಿ ಸತ್ಸಂಗದಲ್ಲಿ ಕಳೆದರು. ಆಗ ಅಲ್ಲಿ ಜ್ಞಾನ 
ಸರಸ್ವತಿ ಅಂತರ್ವಾಹಿನಿಯಾಗಿ ಕೂಡಿಬಂದಳು. ಹೀಗೆ ಗರಗದ ಮಠ ಆ ದಿನ 
ಗಳಲ್ಲಿ ಸತ್ಸಂಗಪ್ರಯಾಗ ಮಹಾಕ್ಷೇತ್ರವಾಗಿ ಬೆಳಗಿತು. 


ಸತ್ಸಂಗದಲ್ಲಿ ಇನ್ನೊಂಡು ದಿವಸ 
ಇನ್ನೊಂದು ದಿವಸ ಗುರುಭಕ್ತರು ಎಲ್ಲ ಒಟ್ಟಾದರು. ಸತ್ಸಂಗೆಸಭೆಯನ್ನೂ 
ಸಂಜೆ ಪ್ರಾರಂಭಿಸಿದರು. ಶ್ರೀ ಮಾಧವಾನಂದರಿಗೆ ಶ್ರೀ ಸಿದ್ಧಾರೂಢ ಮಠದ 
ಹಿಂದಿನ ಅನೇಕ ಭಕ್ತರ ಹೆಸರು-ಪರಿಚಯಗಳನ್ನು ತಿಳಿಸಿದರು. ಮಹಾಭಕ್ತರೂ 
ಮಹಿಮಾವಂತರೊ ಆದ ದೇವೇಂದ್ರಪ್ಪ, ಚೆನ್ನಮಲ್ಲಪ್ಪ. ಬಸಯ್ಯ, ಗುಂಡಾ 
ಗುರು, ಉದ್ದಂಡಪ್ಪ, ಗೋಪಾಲಪ್ಪ, ರಾಮಯ್ಯ, ಗೋವಿಂದಸ್ವಾಮಿ, ಶಿಶಾ. 
ನಾಳೆ ಶರೀಫ ಸಾಹೇಬ, ಶ ಇವರೆಲರೆ 5 og ತಿಳಿಸಿದರು. ಕೈಲಾಸ: 


CC-0. Jangamwadi Math Collection. D tized by eGangotri 


ಕೊಡಗಿಗೆ ಆಗಮನ 39 


ಮಂಟಪ ಕಟ್ಟದ ಕಾಳಪ್ಪ ಶಿಲ್ಪಿಯ ವಿಚಾರ ಹೇಳಿದರು. ಮಕ್ಕೆ ಬಂದಿದ್ದ 
ಗೋಂದಾವಲೆ ಬ್ರಹ್ಮಚೈತನ್ಯ ಮಹಾರಾಜ್‌, ಬಾಲ ಗಂಗಾಧರ ತಿಲಕರು, 
ಇತ್ಯಾದಿಯವರೆಲ್ಲರ ವೃ ತ್ತಾ ಂತವನ್ನು ತಿಳಿಸಿದರು. 

ಆಮೇಲೆ ಭಕ್ತ on ಸೇರಿ ಶಿವಪಂಚಾಕ್ಷರಿ ಮಂತ್ರ ಜಪಿಸಿದರು, ಸಂಕೀ 
. ರ್ಶನೆ ಮಾಡಿದರು. ಪರಮಪ್ಪಣ್ಯ ಪ್ರರುಷ > ಶ್ರೀ ಸಿದ್ಧಾರೂಢರ ದಿವ್ಯಜೀವನದ 
ವೈಭವವನ್ನು ಕೊಂಡಾಡಿದರು. ಹುಬ್ಬಳ್ಳಿಯ ಕೆ ಲಾಸಸದೃಶವಾದ a ಛೆ 
ವಾಗಿದ್ದು ಪರಶಿವನೇ ಶ್ರೀ ಸಿದ್ಧಾರೂಢರು ಎಂದು ಹಾಡಿ ಹೊಗಳಿ ಸದ್ಗುರು 
ನಾಥನ ದಿವ್ಯಮಂಗಲರೂಪವನ್ನು ಧ್ಯಾನಮಾಡಿದರು. ಧ್ಯಾನದ ನಂತರ 
ಅಂದಿನ ಸತ್ಸಂಗಸಭೆ ಮುಗಿಯಿತು. ಸ್ವಾಮಿ ಮಾಧವಾನಂದರು ಧನ್ಯತೆಯ 
ಭಾವದಿಂದ ತಮ್ಮಾ ಕೊಠಡಿಗೆ ಬಂದು ವಿಶ್ರಾಂತಿಹೊಂದಿದರು. 


ಅಧ್ಯಾಯ ೧೦ 
ಕೊಡಗಿಗೆ ಆಗಮನ 


ಶ್ರೀ ಮಾಧವಾನಂದ ಸ್ವಾಮಿಗಳು 'ನಾನೊಮ್ಮೆ ಕೊಡಗಿಗೆ ಹೋಗಿ ಬರು' 
ತ್ತೇನೆ” ಎಂದು ಬಹುದಿವಸಗಳಿಂದ ಹೇಳುತ್ತಿದ್ದರು. ಆಶ್ರಮದಲ್ಲಿ ಗುರು 
ಗಳೊಡನೆಯೂ ಹೇಳಿದರು. "ಗುರು ಇಚ್ಛೆ ಇದ್ದ ರೆ. ಆದಷ್ಟು ಬೇಗನೆ 
ಆಶ್ರಮದ ಸ್ಥಾ ಪನೆಗೆ ಕೊಡಗಿನಲ್ಲಿ ಕಾರ್ಯಕ್ಕೆ Thoth, ತ್ರೇನೆ' ಎಂದರು. ಫ್ರೀ 
ಸಿದ್ದಾ ರೂಢರು, "ಶಿವ ಕ | ಪೆಮಾಡುತ್ತಾ ನೆ. ಶಿವನಿಗೆ ಜಾ ಸಕಾಲದಲ್ಲಿ 
ಎಲ್ಲವೂ ನೆರವೇರುತ್ತೆ' ಎಂದು ಹೇಳಿ ಆಶೀರ್ವದಿಸಿದರು. 

ಗುರುವಾಜ್ಞೆ ಪಡೆದುಕೊಂಡು ಶಿವಪಂಚಾಕ್ಷರಿಜಪ ಮಾಡಿಕೊಂಡು ಶ್ರೀ 
ಮಾಧವಾನಂದ ಸ್ವಾಮಿಗಳು ಹುಬ್ಬಳ್ಳಿಯಿಂದ ಕೊಡಗಿನ ಎಡೆಗೆ ಹೊರಟರೆ. 
ಸುಖವಾಗಿ ಪಯಣಿಸಿ ಕೊಡಗಿಗೆ ಬಂದು ತಲಪಿದರು. ಸ್ಥಾಮಿಗಳು ತಮ್ಮ 
ಊರಾದ ಚೇರಂಬಾಣೆಗೆ ಬಂದರು. ಅವರ ಆಗಮನ ಚೇರಂಬಾಣೆಯಲ್ಲಿ 
ಆವರ ಪೂರ್ವಾಶ್ರಮದ ಮನೆಯವರಲ್ಲಿ, ಬಂಧುಮಿತ್ರರಲ್ಲಿ ಅಚ್ಚರಿ ಹಾಗೂ 
ಹರ್ಷವನ್ನುಂಟುಮಾಡಿದವು. ಕೆಲವರು ಸ್ವಾಮಿಗಳನ್ನು ಕುತೂಹಲದಿಂದ 
ಏನೇನೋ ಪ್ರಶ್ನಿಸಿದರು. ಸ್ವಾಮಿಗಳು ಲೌಕಿಕ ಜನರ ಮನೋಭಾವವನ್ನೂ 
ಬಲ್ಲವರಾಗಿದ್ದು ಸಕಾಲದಲ್ಲಿ ಎಲ್ಲದಕ್ಕೂ ಸರಿಯಾದ ಉತ್ತರವನ್ನು ಕೊಡು 


3,0 9», Jangamwadi Math Collection. Digitized by eGangotri 


40 | ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಕೊಡಗಿನಲ್ಲಿ ಶ್ರೀ ಸಿದ್ಧಾರೂಢರ ಮಠವೊಂದನ್ನು ಸ್ಥಾಪನೆ ಮಾಡುವ 
ಉದ್ದೇಶವನ್ನು ತಮ್ಮ ಪೂರ್ವಾಶ್ರಮದ ಬಡ್ಡೀರ ಕುಟುಂಬದವರೊಡನೆ 
ಪ್ರಸ್ತಾಪಿಸಿದರು. ಕೆಲವರು ಅದನ್ನು ಸ್ವಾಗತಿಸಿದರು. ಉಳಿದವರು ಅನೇಕರು, 
ಮಠದಿಂದ ನೆನಸಿದ ಪ್ರಯೋಜನೆ ಆಗಲಾರದು, ತೊಂದರೆ ಉಂಟಾದೀತು 
ಎಂದು ಶಂಕಿಸಿದರು. ಸ್ವಾಮಿಗಳು “ಗುರುಗಳ ಅನುಗ್ರಹವಿದ್ದರೆ ಎಲ್ಲವೂ 
ಸರಿಯಾಗಲಿದೆ. ನೋಡೋಣ ಗುರುಕೃ ಪೆ ಹೇಗಿದೇಂತ' ಎಂಬುದಾಗಿ ಹೇಳಿ 
“ಮಠಸ್ಥಾಪನೆ ಖಂಡಿತ ಸಾಧ್ಯ ವಾಗಲಿದೆ ಎಂದು ನನಗೆ ಭರವಸೆ ಇದೆ' ಎಂದು 
ಆತ್ಮವಿಶ್ಚಾ ಸವನ್ನು ವ್ಯಕ್ತಪಡಿಸುತ್ತಾ ಸರ್ವರ ಸಹಕಾರವನ್ನು ಕೋರಿದರು. 
ಸ್ಥಾಮಿಗಳು ಕೊಡಗಿನಲ್ಲಿ ತಮ್ಮ ಯೋಜಿತ ಕಾರ್ಯದ. ಯಶಸ್ಸಿಗೆ ಜನೆ 
ಬೆಂಬಲ ಪಡೆಯಲು ಜನಮುಖಂಡರನ್ನು. ಭಕ್ತರನ್ನು ಸಂಪರ್ಕಿಸಲಂ 
ಮುಂದಾದರು. ಅವರೆ ಮೊದಲ ಹೆಜ್ಜೆಯಾಗಿ ಕೊಡಗಿನ ಕುಲದೇವಿ ಶ್ರೀ 
ಕಾವೇರಿಮಾತೆಯ ಸನ್ನಿಧಿಯಲ್ಲಿ ವಿಶೇಷವ್ರತವನ್ನು ಕೈಕೊಂಡು ತಪಸ್ಸನ್ನು 
ಎಸಗಲು ನಿಶ್ಚಯಿಸಿದರು. ಅದರಂತೆ ತುಲಾಮಾಸದಲ್ಲಿ ಪುಣ್ಯಕ್ಷೇತ್ರ ತಲ- 
ಕಾವೇರಿಗೆ ತೆರಳಿದರು. ಅಲ್ಲಿ ಆಗ ಇದ್ದ ಶ್ರೀಮಂಕುಡೆ ಛತ್ರದಲ್ಲಿ ಇಳಕೊಳ್ಳಲು 
, ಅವಕಾಶ ಪಡೆದರು. ಕಟ್ಟುನಿಟ್ಟಾದ ಮೌನವ್ರತ, ಸ್ವಯಂಪಾಕ, ಗುರುಮಂತ್ರ 
ಜಪ ಇತ್ಯಾದಿ ಕಾರ್ಯ ಕೃಮಗಳೊಡನೆ ಆದಿಶಕ್ತಿ ಶ್ರೀ ಕಾವೇರಿಮಾತೆಯ 
ಅನುಗ್ರಹಕ್ಕಾಗಿ ತಪಸ್ಸನ್ನೆಸಗಿದರು. 
ತಪೋಭೂವಿಯಾದ. ತಲಕಾವೇರಿಯಲ್ಲಿ ಕರುಣಾಮಯಿ ಶ್ರೀಮಾತೆ 
ಕಾವೇರಮ್ಮನ ಪಾವನಸನಿ 2 0399, ಪ್ರಶಾಂತಸು ು೦ದರವಾದ ಬ ಬ್ರಹ್ಮಗಿರಿಯ 
ತಪ್ಪಲಿನಲ್ಲಿ ಸ್ವಾಮಿಗಳು ಶಿವಪಂಚಾಕ್ಷರಿಮಂತ್ರದ ' ಪುರಶ್ಚರಣೆ ಜಪಮಾಡಿ 
ಮಾಡಿದರು. ಶ್ರೀ ಕಾವೇರಮ್ಮನ ಸನ್ನಿಧಿಯಲ್ಲಿ ಪುಣ್ಯ ತೀರ್ಥಸ್ನಾ ನ, ಫ್ರೀ 
ಅಗಸ್ತೇಶ್ವರಸ್ವಾಮಿ ಸನ್ನಿಧಿಯಲ್ಲಿ ಶಿವಸಹಸ್ರನಾಮ ಪಾರಾಯಣ, ಬ ಬ್ರಹ್ಮಗಿರಿ 
ಯಲ್ಲಿ ಜಪ-ಧ್ಯಾನ ಹೀಗೆ ಸ್ವಾಮಿಗಳು ದಿನದಿನವೂ ಭಕ್ತಿಯಿಂದ ಕಟ್ಟುನಿಟ್ಠಾ ಗಿ 
ಆಧ್ಯಾತ್ಮಿಕ ವ್ರತಾಚರಣೆ ಮಾಡಿದರು. 
ಹೀಗೆ ನಾಲ್ವತ್ತೆಂಟು ದಿವಸಗಳ ಪರ್ಯಂತ ವ್ರತ ನಡೆಸಿದರು. ಅದರಂತೆ 
ವಿಶೇಷವಾದ ರೀತಿಯಲ್ಲಿ ಶ್ರೀಕಾವೇರಿಮಾತೆ, ಶ್ರೀ ಅಗಸ್ತ್ಯೇಶ್ವರಸ್ವಾಮಿಯ 
ಕೈಪೆಗೆ ಪಾತ್ರರಾದರು. ಅದರ ನಿದರ್ಶನವಾಗಿ, ಸ್ವಾಮಿಗಳಿಗೆ ಹೃ ದಯದಲ್ಲಿ 
ಭೈ ರ್ಯ-ಉತ್ಸಾಹಗಳು ವಿಶೇಷವಾಗಿ ತುಂಬಿಬಂದಂತಾಗಿ ಜೊತೆಗೆ ಅವರ್ಣ 
ನೀಯ ಆನಂದದ ಅನುಭವವಾಯಿತು. ಸ್ವಾಮಿಗಳು ಕೃತಾರ್ಥಭಾವನೆಯಿಂದ 


CC-0. Jangamwadi Math Collection. Digitized by eGangotri 


ಕೊಡಗಿಗೆ ಆಗಮನ 41 


ಶ್ರೀಮಾತೆ ಕಾವೇರಮ್ಮನ ಸೆನ್ನಿಧಿಯಲ್ಲಿ ಸಾಷ್ಟಾಂಗಪ್ರಣಾಮಮಾಡಿದರು. 
ನಂತರ ಫ್ರೀಕಾವೇರಿತೀರ್ಥವನ್ನು ತೆಗೆದುಕೊಂಡು ಚೇರಂಬಾಣೆಗೆ ಬಂದರು. 

ಸ್ವಾಮಿಗಳ ಪೂರ್ವಾಶ್ರಮದ ಬಂಧುಗಳು, ಕುಟುಂಬದವರು ಅವರವರ 
ಮನೆಗೆ ಆದರದಿಂದ ಸ್ವಾವಿಂಗಳನ್ನು ಆಹ್ವಾನಿಸಿದರು. ಸ್ವಾವಿಂಗಳು ಬಂದಿ 
ದ್ದಾರೆ ಎಂಬುದಾಗಿ ತಿಳಿದಂತೆ ಅಕ್ಕಪಕ್ಕದಿಂದ, ನೆರೆಯ ಗ್ರಾಮಗಳಿಂದ 
ಅನೇಕರು ಬಂದು ಸ್ವಾವಿಂಗಳ ದರ್ಶನಮಾಡಿ,ನಮಸ್ಕರಿಸಿದರು. ಆ ಸಂದರ್ಭ 
ದಲ್ಲಿ ಬಂದ ಕೆಲವರು ಸ್ವಾಮಿಗಳನ್ನು ಉದ್ದೇಶಿಸಿ, "ಈ ಕಾವಿಬಟ್ಟೆ ತೊಟ್ಟು . 
ಬಾಳುವುದಕ್ಕಿಂತ ತೋಟ-ತೊಡಿಗೆ ಮಾಡಿಕೊಂಡು ನೆಮ್ಮದಿಯಿಂದ ಬಾಳ 
ಬಹುದಲ್ಲ' ಎಂಬುದಾಗಿ ಹೇಳಿದರು. 'ಸ್ವಾಮಿಗಳು-ದೇವರನ್ನು ನಂಬಿ ನಾವು 
ಬಾಳುವುದೆಂದು ಈ ಜೀವನ ಒಪ್ಪಿದ್ದಾಗಿದೆ. ಇದರಲ್ಲಿ ಇರುವ ಆನಂದ 
ಇನ್ನಾವ ಜೀವನದಲ್ಲಿಯೂ ಇಲ್ಲ. ನಾನು ಸದ್ಗುರು ಶ್ರೀ ಸಿದ್ಧಾರೂಢರ 
ಕೃಪೆಯಿಂದ ಕಂಡಂಕೊಂಡ ಸೆತ್ಯವಿದು. ಅದಕ್ಕಾಗಿ ನಾನು ಶೃಪ್ತನಾಗಿದ್ದೇನೆ' 
ಎಂದು ಸಮಾಧಾನ ಹೇಳಿದರು. ಮಠದ ಸ್ಥಾಪನೆ ಬಗೆಗೆ ಹೇಳುತ್ತಾ 'ಮಠ 
ಸ್ಥಾಪನೆ ಮಾಡಿದರೆ ಅದು ನನ್ನೆ ಒಬ್ಬನ ಸುಖಕ್ಕಾಗಿ ಅಲ್ಲ. ನನಗೆ ಊಟ- 
ತಿಂಡಿ, ಬಟ್ಟೆ ಬರೆಗಳೆ ಚಿಂತೆ ಇಲ್ಲ. ಒಬ್ಬನ ಜೀವನ ನಡೆಸುವುದು ಒಂದು ದೊಡ್ಡ 
ಸಮಸ್ಯೆಯಲ್ಲ. ಆದರೆ ಕೊಡಗಿನಲ್ಲಿ ಸದ್ಗುರು ಶ್ರೀ ಸಿದ್ಧಾರೂಢರ ದಿವ್ಯ 
ಜೀವನ-ಸಂದೇಶಗಳ ಬೆಳಕನ್ನು ಬೆಳಗಿಸಬೇಕು. ಕುಲಕೋಟಿಯ ಉದ್ದಾರ 
ವಾಗಬೇಕು. ಆದಕ್ಕೆ ಚೇರಂಬಾಣೆಯೇ ಕೇಂದ್ರವಾಗಬೇಕಂ' ಎಂದು ಹೇಳಿ ನೆರೆ 
ದವರ ಮನದಲ್ಲಿ ವಿಶೇಷವಾದ ಉತ್ಸಾಹದ ಸ್ಪಂದನವನ್ನುಂಟುಮಾಡಿದರು. 
ಆಗ ಅಲ್ಲಿ ನೆರೆದವರಲ್ಲಿ ಬಹುಮಂದಿ ಸ್ವಾಮಿಗಳ ಮಾತಿನಿಂದ ಪ್ರಭಾವಿತರಾಗಿ 
"ಸೆಂತೋಷದಿಂದ ಸಹಕಾರ ನೀಡುತ್ತೇವೆ” ಎಂದರು. ಕೆಲವರು “ಇದೆಲ್ಲ ಬೇಡದ 
ಕೆಲಸ' ಎಂದು ಗೊಣಗಿದರು. 

ಸ್ವಾಮಿಗಳು ತಮ್ಮ ಅಚಲನಿರ್ಧಾರ, ಗುರುದೇವರಲ್ಲಿ ನಿಷ್ಠೆ ಇದರಿಂದ 
ವಿಚಲಿತರಾಗಲಿಲ್ಲ. ತಮ್ಮ ಯೋಜನೆಯಂತೆ ಕಾರ್ಯಕ್ಷೇತ್ರಕ್ಕೆ ಧುಮುಕಿದರು. 
ಮಠಸ್ಥಾಪನೆಗೆ ಬೇಕಾದ ಹಣಸಂಗ್ರಹಕ್ಕೆ ತೊಡಗಿದರು. ಕೊಡಗಿನ ಅನೇಕ 
ಕಡೆಗಳಿಗೆ ತೆರಳಿ ತಮ್ಮ ಪರಿಚಯದವರನ್ನು ಭೇಟಿಮಾಡಿದರು. ಸ್ವಾಮಿಗಳಿಗೆ 
ಕೆಲವರು ಸಹಕಾರ ನೀಡಲು ಮುಂದೆ ಬಂದರು. ಆದರೆ ಅವರಿಗೆ ಬೇಕಾದ 
ಸಾವಿರಾರು ರೂಪಾಯಿಗಳು ಸಿಗುವ ಭರವಸೆ ಕಂಡುಬರಲಿಲ್ಲ. ಹಾಗಿದ್ದರೂ 


c de ಸಿದ್ದಾರೊಢರು ತನ್ನ ಕೈಬಿಡ 
ಸ್ವಾಮ್ಸಿಗಳ್ಳು 7 uo ಲ್ನ ಸಗ mn ಲ 


42 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಲಾರರು ಎಂಬ ದೃಢನಂಬಿಕೆ ಅವರಿಗಿತ್ತು. ಅದರಂತೆ ಒಂದು ಸೋಮವಾರ 
ಬೆಳಗ್ಗೆ ತಮ್ಮ ಗುರುದೇವರ ವಿಶೇಷ ಪೂಜೆ ಮಾಡಿ ಸ್ಥಾವಿಂಗಳು ಚೇರಂ 
ಬಾಣೆಯ ತಮ್ಮ ಮೊಕ್ಕಾಂನಿಂದ ಮಡಿಕೇರಿಗೆ ತೆರಳಿದರು. ಮಡಿಕೇರಿ ತಲಪುವ 
ವರೆಗೆ ಮನದಲ್ಲಿ ಗುರುದೇವನನ್ನು ನೆನಸುತ್ತಾ, ದಾರಿತೋರಬೇಕೆಂದು 
ಪ್ರಾರ್ಥಿಸುತ್ತಾ ತೆರಳಿದರು. ಬಸ್‌ ಮಡಿಕೇರಿಗೆ ತಲಪಿತು. ಸ್ವಾವಿಂಗಳು ಬಸ್‌ 
ನಿಲ್ದಾಣದಲ್ಲಿ ಇಳಿದರು. ಇಳಿದು ನಾಲ್ಕು ಹೆಜ್ಜೆ ಇಡುವಷ್ಟರಲ್ಲಿ ದೂರದಲ್ಲಿ 
ಶ್ರೀ ಸದ್ಗುರು ಸಿದ್ಧಾರೂಢರು ಸಶರೀರಿಯಾಗಿ ನಡೆದುಕೊಂಡು ಮುಂದೆ 
ಹೋಗುವುದನ್ನು ಕಂಡು ಅಚ್ಚರಿಗೊಂಡರು. "ಏನಿದು ಮಹದಾಶ್ಚರ್ಯ!' 
ಎಂದುಕೊಂಡು ಸಂತೋಷದಿಂದ ಸದ್ಗುರುಗಳ ಎಡೆಗೆ ಬೇಗಬೇಗನೇ 
ಅವರನ್ನು ಹಿಂಬಾಲಿಸುತ್ತಾ ನಡೆದರು. ಅಷ್ಟರಲ್ಲಿ ಶ್ರೀ ಸಿದ್ಧಾರೂಢರು 
ಹಿಂದಕ್ಕೆ ತಿರುಗಿ ಸ್ವಾಮಿ ಮಾಧವಾನಂದರ ಕಡೆಗೆ ನೋಡಿ "ಬೇಗನೇ ಬಾ' 
ಎಂದು ಕರೆದರು. ಸ್ವಾಮಿಗಳು ಅವರ ಬಳಿಗೆ ತಲಪಿ ಅವರಿಗೆ ಹಾದಿಯಲ್ಲಿ 
ನಮಸ್ಕರಿಸಿದರು. ಆಗ ಗುರುಗಳು ಶಿಷ್ಯನ ಶಿರವನ್ನು ಮುಟ್ಟಿ ಮಗೂ, ಮಠ 
ಸ್ಥಾಪನೆ ಬಗ್ಗೆ ಹಣಕ್ಕಾಗಿ ಏನೂ ಬೇಸರಿಸಬೇಡ. ನಿನಗೆ ಸಹಾಯ ಸಿಗುವ 
ಸ್ಥಳವನ್ನು ಈಗ ತೋರಿಸಿಕೊಡುತ್ತೇನೆ. ಅದೆಕ್ಕಾಗಿ ಬಂದಿದ್ದೇನೆ” ಎಂದು 
ಹೇಳಿ “ನನ್ನೊಡನೆ ಬಾ' ಎನ್ನುತ್ತಾ ಮುಂದೆ ಮುಂದೆ ಬೇಗಬೇಗನೇ ನಡೆದರು. 
ಫ್ರೀ ಸಿದ್ಧಾರೂಢ ಸ್ವಾಮಿಗಳ ಮಾತು ಹಾಗೂ ಅಲ್ಲಿ ಅವರ ಇರವು 
ಮಾಧವಾನಂದ ಸ್ಥಾಮಿಗಳಿಗೆ ಮಾತ್ರ ಅನುಭವಕ್ಕೆ ಬರುತ್ತಿತ್ತು. ಇತರರಿಗೆ 
. ಯಾರಿಗೂ ಏನೂ ಗೊತ್ತಾಗುವಂತಿರಲಿಲ್ಲ. ಹೀಗೆ ಪವಾಡಸದೃಶವಾದ ರೀತಿ 
ಯಲ್ಲಿ ಶ್ರೀ ಸಿದ್ಧಾರೂಢರು ಕೊನೆಗೆ ಒಂದು ಭವ್ಯವಾದ ಮನೆಯ ಗೇಟಿನ 
ಮುಂದೆ ಬಂದು ನಿಂತರು. ಸ್ವಾವಿಂಗಳನ್ನು ಪಕ್ಕಕ್ಕೆ ಕರೆದು ಅವರ ಬೆನ್ನಿನ 
ಮೇಲೆ ಕೈಯಾಡಿಸಿ “ಈ ಮನೆಗೆ ಹೋಗು. ಈ ಮನೆಯವರು ನಿನಗೆ ಎಲ್ಲ 
ರೀತಿಯಲ್ಲೂ ನೆರವಾಗುತ್ತಾರೆ” ಎಂದು ಹೇಳಿ ಆಶೀರ್ವದಿಸಿ ಅದೃಶ್ಯರಾದರು. 
ಆ ಮನೆಯ ಹೆಸರು "ಚಾಮರಾಜ ವಿಲ್ಲ' ಎಂದು ಗೇಟಿನಲ್ಲಿ ಅಂಕಿತಗೊಂಡಿತ್ತು. 
49,99 ಮಾಧವಾನಂದರು ಗುರುಕರುಣಾಕಟಾಕ್ಷವನ್ನು ಮತ್ತೆ ಮತ್ತೆ 
ನೆನಸುತ್ತಾ ಹರ್ಷಚಿತ್ತರಾಗಿ ಆ ಭವ್ಯವಾದ ಮನೆಯ ಆಂಗಣಕ್ಕೆ ಕಾಲಿಟ್ಟರು. 


CC-0. Jangamwadi Math Collection. Digitized by eGangotri 


ಅಧ್ಯಾಯ ೧೧ 


ಗುರುಕೃ ಪಾನುಹಿಮೆ 


ಯಾರೋ ಸ್ವಾಮಿಗಳೊಬ್ಬರು ಮನೆಯ ಕಡೆಗೆ ಬರುತ್ತಾರೆ ಎಂಬುದನ್ನು 

“ಚಾಮರಾಜ ಎಲ್ಲ'ದ ಒಳಗಿನಿಂದ ಗಮನಿಸಿದ ಮನೆಯ ಯಜಮಾನ ಶ್ರೀ 
ಕೋದಂಡ ದೇವಯ್ಯನವರು ಹಸನ್ಮುಖರಾಗಿ ಹೊರಬಂದರು. ಸ್ವಾಮಿಗಳನ್ನು 
ಯಥೋಚಿತವಾಗಿ ಸ್ವಾಗತಿಸಿ ಸತ್ಕರಿಸಿದರು. ಕುಶಲಪ್ರಶ್ನೆಗಳಾದವು. ಸ್ವಾಮಿ 
ಗಳನ್ನು ಕಂಡು ತಮಗೆ ತುಂಬ ಸಂತೋಷವಾಗಿದೆ ಎಂದು ದೇವಯ್ಕನವರು 

ಹೇಳಿದರು. "ಭಕ್ತರ ಭೇಟಿ, ಸಾಧುಗಳಿಗೂ ಸಂತೋಷದಾಯಕ' ಎಂಬುದಾಗಿ 
ಸ್ವಾಮಿಗಳು ಅಂದರು. ದೇವಯ್ಯನವರೊಡನೆ ಕುಶಲಸಂಭಾಷಣೆ ನೆಡೆಯಿತು. 

ಸ್ವಾ  ವಂಗಳೊಡನೆ ದೇವಯ್ಯ ನವರು “ದೇವರು ನನಗೆ ಸಮಾಜದಲ್ಲಿ ಸ್ಥಾನ 
ಮಾನ, ಮನೆಯಲ್ಲಿ ಸಂಪತ್ತು -ಸೌಕರ್ಯ ಎಲ್ಲ ನೀಡಿದ್ದಾನೆ. ಆದರೆ ಒಂದು 
ಬಲವಾದ ನೋವನ್ನು ಇಟ್ಟಿದ್ದಾನೆ. ದೇವರನ್ನು ನಂಬಿದವರಿಗೆ ಏಕೆ ಹೀಗೆ 
ಅವನು ಮಾಡುತ್ತಾನೆ? ತಿಳಿಯುವುದಿಲ್ಲ' ಎಂದು ಸ್ವಾಮಿಗಳನ್ನು ಕೇಳಿದರು. 
ಆಗ ಸ್ವಾಮಿಗಳು “ದೇವರು ಮಾಡುವುದು ಎಲ್ಲ ನಮ್ಮಾ ಒಳ್ಳೆಯದಕ್ಕೇ ಸರಿ. 
ಅವನ ನಿಯಮದಲ್ಲಿ, ಆಜ್ಞೆಯಲ್ಲಿ, ವ್ಯವಸ್ಥೆಯಲ್ಲಿ ಎಂದಿಗೂ ತಪ್ಪಿಲ್ಲ. ನಾವು 
ಅದನ್ನು ಸರಿಯಾಗಿ ಕಾಣುವ ಕಣ್ಣನ್ನು ಬೆಳೆಸಿಕೊಳ್ಳಬೇಕು. ಎಲ್ಲಕ್ಕಿಂತಲೂ 
ಮಿಗಿಲಾಗಿ ಆತನನ್ನೇ ಪ್ರೀತಿಸಿ ಅವನ ಪ್ರೀತಿಯನ್ನು ಗಳಿಸಿಕೊಳ್ಳಬೇಕು. 
ಅವನಲ್ಲಿ ಶರಣಾಗಿ ಧೈರ್ಯದಿಂದ ಬಾಳಬೇಕು. ಆಗ ಎಲ್ಲ ರೀತಿಯಲ್ಲೂ 
* ಅವನು ನಮ್ಮನ್ನು ರಕ್ಷಿಸುತ್ತಾನೆ. ನವಗೆ ಮಾರ್ಗದರ್ಶನ ನೀಡುತ್ತಾನೆ 
ಎಂದು ವಿವರಿಸಿ ಹೇಳಿದರು. ಆಗ ದೇವಯ್ಯನವರು `ಏನೋ ಸ್ವಾಮಿ, 
ನಾನರಿತೂ ನನ್ನ ಚಿಕ್ಕೆ ಪ್ರಾಯದಿಂದಲೇ ದೇವಭಕ್ತನಾಗಿ ಬಾಳುತ್ತಾ ಬಂದಿ 
ದ್ದೇನೆ. ಆದರೆ ದೇವರು ನನಗೆ ನುಂಗಲಾರದ ಕಷ್ಟ ನೀಡಿದ್ದಾನೆ. ನನಗೊಂದೂ 
ಅರ್ಥವಾಗುವುದಿಲ್ಲ' ಎಂದು ತಮ್ಮ ಅಳಲನ್ನು ಸ್ವಾಮಿಗಳೊಡನೆ ಹೇಳಿದರು. 
ಆಗ ಸ್ವಾಮಿಗಳು "ಅದರಲ್ಲಿಯೂ ಅವನ ಕ ಪೆ “ಇರಬಹುದು. ಅದರಿಂದ 
ನಿಮಗೆ ಒಳ್ಳೆ ಯದೇ ee pa ಎನ್ನುತ ತ್ತಾ, "ಅದಿರಲಿ, ನಿಮ್ಮ 
E] ಪರಿಥಾ ಪ b zeae ನೋಡೋಣ" 


ಪರಿಹಾರ] ath ರೂ ಸ y eGangotri 


44 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ UOS, 


ಎಂದು ಸ್ವಾಮಿಗಳು ದೇವಯ್ಯ ನವರಲ್ಲಿ ಸಹಾನುಭೂತಿಪೂರ್ವಕವಾಗಿ ಹೇಳಿ 
ದರು. ಸಾ ಮೀಗಳ ಮಾತಿನಿಂದ. ತುಂಬ. ಸಾಂತ್ವನಹೊಂದಿದಂತಾದ ದೇವಯ್ಯ 
ನವರು "Ho ಿಮಿಗಳೇ, ನನ್ನ ಹಿರಿಯ ಪ್ರತ್ರನಿಗೆ ಬಹಳ ಸಮಯದಿಂದಲೂ 
ಅನಾರೋಗ್ಯವಿದೆ. ಅವನು ಅದರಿಂದಾಗಿ ನಿಷ್ಕ್ರಿಯನಾಗಿದ್ದಾನೆ. ವೈದ್ಯಕೀಯ 
ಚಿಕಿತ್ಸೆಗಳೆಲ್ಲ ನಿಷ್ಟಲವೆಂದಾಗಿವೆ. ನಾನಂತೂ ಮುಂದೆ ದಾರಕಾಣದೆ ದುಃಖ 
ದಿಂದ ತತ್ತ 3 ರಿಸಿಹೋಗಿರುತೆ 3,08. ಈ ವಿಚಾರವಾಗಿ ತಾವು ನನಗೆ ದಾರಿತೋರೆ 
' ಬೇಕು' ಎಂದು ಹೇಳಿ ಕೈಮುಗಿದು ಬಿನ್ನೆವಿಸಿಕೊಂಡರು. ಆಗ ಸ್ವಾವಿಂಗಳು 
ಅವರಿಗೆ ಸಮಾಧಾನಪೂರ್ವಕವಾಗಿ “ಶಿವನನ್ನು ನಂಬಿದವರು ನೀವು. ಜೊತೆಗೆ 
ಗುರುಹಿರಿಯರಲ್ಲಿ ಭಕ್ತಿ ಇರುವ ಸದ್ಭಕ್ತರು. ಭಗವಂತ. ನಿಮ್ಮ ಕೈಬಿಡಲಾರ. 
ಏನೂ ಭಯಪಡಬೇಡಿ' ಎಂದು ಹೇಳಿದರು. ಮುಂದುವರಿಯುತ್ತಾ ಸ್ವಾವಿಿ 
ಗಳು “ಶಿವಸ್ವರೂಪಿಯಾಗಿ ಈ ಯುಗದಲ್ಲಿ ಅವತರಿಸಿ ಅಸಂಖ್ಯಾತ ಭಕ್ತರ 
ಪಾಲಿಗೆ ಪ್ರತ್ಯಕ್ಷಪರಮೇಶ್ವರನಾಗಿ ಬಾಳುತ್ತಿರುವ ಸದ್ಗುರು ಶ್ರೀ ಸಿದ್ಧಾರೊಢ 
ಸ್ವಾವಾಗಳೆಂಬವರೊಬ್ಬರು ಹುಬ್ಬಳ್ಳಿಯಲ್ಲಿ ಇದ್ದಾರೆ. ಅವರ ಬಗ್ಗೆ ನೀವು 
ಕೇಳಿದ್ದೀರಾ ?' ಎಂದು ಸ್ವಾಮಿಗಳು ದೇವಯ ನವರನ್ನು ಕೇಳಿದರು. ಆಗ 
ದೇವಯ್ಯ ನವರು "ಹೀಗೆ ದೂರದೂರದಲ್ಲಿ ಎನ್ನು ವಂತೆ ಅವರ ಬಗ್ಗೆ ಕೇಳಿದ್ದೇನೆ 
ಅಷ್ಟೆ. ಅವರು ಮಹಿಮಾವಂತರು ಎಂದು ಭಾವಿಸಿದ್ದೆ (ನೆ. ಅವರ. ಬಗ್ಗೆ ತಿಳಿದ 
= ನೀವೇ ವಿವರ ತಿಳಿಸಬೇಕು. ನಿಮಗೂ ಅವರಿಗೂ ಪರಿಚಯ ಹೇಗೆ ? 
ಸಂಬಂಧ ಏತರದು?' ಎಂದು ದೇವಯ ನವರು. ಸಹಜಕುತೂಹಲದಿಂದ, 
ಆಸಕ್ತಿಯಿಂದ ಕೇಳಿದರು. ಆಗ ಸ್ವಾಮಿಗಳು. `ನಾನು ಶ್ರೀ ಸಿದ್ಧಾರೂಢಸ್ವಾ ವಿರಿ 
ಗಳನ್ನು ಇತ್ತೀಚೆಗೆ ಕಂಡಿರುವುದು : ಮಾತ್ರವಲ್ಲ, ಅವರ ಪದತಲದಲ್ಲಿ ಕುಳಿತು 
ವರ್ಷಗಟ್ಟ ಲೆ ಸೇವೆಮಾಡಿರುತ್ತೇನೆ. ಅದಕ್ಕಿ c3 ಮೇಲಾಗಿ ಅವರೇ ನನ್ನ ಗುರು 
ಗಳು ಎಂದು ಹೇಳಲು ಸಂತೋಷಪಡುತೆ. 3.00 ಎಂದರು. ಆದರಿಂದ. ತುಂಬ ' 
ಸಂತುಷ್ಟರಾದ ದೇವಯ್ಯನವರು “ಶ್ರೀ ಸಿದ್ದಾ ್ಲಿರೂಢರು ಪರವುಯೋಗಿ 
ಗಳಲ್ಲವೇ ? ನನ್ನ ಮಗನ ಕಾಹಿಲೆಯನ್ನು ಗುಣಪಡಿಸಿಯಾರೇ ? ನೀವು 
ಈ ಬಗ್ಗೆ ನನಗೆ "ನೆರವಾಗಿ ಆಶೀರ್ವಾದ ಮಾಡಬೇಕು' ಎಂದು ಪ್ರಾರ್ಥಿಸಿ 
ಕೊಂಡರು. ಆಗ ಸ್ವಾಮಿ ಮಾಧವಾನಂದರು "ಅದಕ್ಕೇನಂತೆ? ಪವಾಡ 
ಪ್ರರುಷರೂ ಪರಮೇಶ್ವರಸ್ವರೂಪಿಗಳೂ ಆಗಿರುವ ಶ್ರೀ ಸಿದ್ಧಾರೂಢರು 
ಸತ್ತವನನ್ನು ಬದುಕಿಸಿದ್ದಾರೆ. ರೋಷಗೊಂಡ ಹುಲಿಯನ್ನು ಪಳಗಿಸಿದ್ದಾರೆ. 
ಕಾಹಿಲೆಯಿಂದ ನರಳುತ್ತಿ ಿರುವವರನ್ನು ಆರೋಗ್ಯವಂತರನ್ನಾಗಿಸಿದ್ದಾರೆ. ಅವರು 


CC-0. Jangamwadi Math ಆ! Digitized p, eGangotri 


ಗುರುಕೃಪಾಮಹಿಮೆ 45 


ಲೌಕಿಕ ಮತ್ತು ಪಾರಮಾರ್ಥಿಕ ಎಂಬ ಎರಡು ದೃಷ್ಟಿಯಿಂದಲೂ ವೈ ದ್ಯ 
ನಾಥರೇ ಆಗಿರುತ್ತಾರೆ. ಹಾಗಾಗಿ ನಿಮ್ಮ ಈ ಸಮಸ್ಯೆ, ಶ್ರೀ ಸಿದ್ದಾ ರೂಢ ನೆ 
ಶಕ್ತಿ, ವೈಭವದ ಮುಂದೆ ತೀರಾ ಚಿಕ್ಕದು. ಅವರ $ P] ನಿಮಗೆ 
ಪೂರ್ತಿಯಾಗಿ ಪರಿಹಾರ ಲಭಸುವುದು ಎಂಬ ಭರವಸೆ ನನಗಿದೆ. ಏನೂ 
ಸಂದೇಹಪಡಬೇಡಿ' ಎಂದು ಆಶ್ವಾಸನೆ ನೀಡಿದರು. ಆಗ ದೇವಯ್ಯನವರ 
ಹೃದಯದಲ್ಲಿ ನೆಮ್ಮೆದಿ ಸಂದಿಸಿತು. ತೋ ೇಷದಿಂದ ಸ್ವಾ ಮಿಗಳನ್ನು ಒಳ 
ಕೋಣೆಗೆ ಕರೆದೊಯ್ದರು. ಕಾಹಿಲೆಯಾಗಿ ದಾರುಣಸ್ಥಿ ತಿಯಲ್ಲಿ ಮಲಗಿದ್ದ 
ತನ್ನೆ ಪ್ರಶ್ರನನ್ನು ಅವರಿಗೆ ತೋರಿಸಿದರು. ಸ್ವಾವಿಂಗಳು 'ಬಾಲಕನ ಬಳಿ ಸ್ವಲ್ಪ 
ಹೊತ್ತು ಕುಳಿತು ತಮ್ಮ ಗುರುಗಳನ್ನು ನೆನಸಿ ಶಿವಮಂತ್ರಜಪ ಮಾಡಿದರು. 
ಬಾಲಕನಿಗೆ ಗುರುಕೃಪೆ ಕೂಡಿಬರಲಿ ಎಂದು ಪ್ರಾರ್ಥಿಸಿದರು. 
ಹೊರಗೆ ಪಡಸಾಲೆಯಲ್ಲಿ ದೇವಯ್ಯನವರೊಡನೆ ಸ್ವಾಮಿಗಳು ಇನ್ನಷ್ಟು 
ಹೊತ್ತು ಮಾತನಾಡಿದರು. "ಜೀವನದಲ್ಲಿ ಕಷ್ಟ ನಷ್ಟಗಳು ಅನಿವಾರ್ಯ. 
ಅವನ್ನು ನಾವು ಭಗವದ್ಭಕ್ತಿಯಿಂದ ಸಹಿಸಿ ಎದುರಿಸಲು ಸಾಧ್ಯ' ಎಂಬುದಾಗಿ 
ಹಲವಾರು ಉದಾಹರಣೆಗಳ ಮೂಲಕ ಸ್ಪಷ್ಟಪಡಿಸುತ್ತಾ ಮಾತನಾಡಿದರು. 
ಅದರಿಂದ ದೇವಯ್ಯನವರ ದುಃಖತಪ್ತ ಮನಸ್ಸಿಗೆ ಸಂಜೀವಿನಿ ಲೇಪಿಸಿದಂತಾ 
ದೇವಯ್ಯನವರು ತಮ್ಮಾ ಮನೆಯಲ್ಲಿ ಸ್ವಾಮಿಗಳು ಆ ದಿನವಿರಬೇಕೆಂದು 
ಆಗ್ರಹಪಡಿಸಿದರು. ಅದರಂತೆ. ಸತ್ಸಂಗದಲ್ಲಿ ಬಹಳ ಹೊತ್ತು ಕಳೆದರು. 
ಕೊನೆಗೆ ಸ್ವಾಮಿಗಳೊಡನೆ ದೇವಯ್ಕನವರು ತಾನು ಮಗನನ್ನು ಕರಕೊಂಡು 
ಹುಬ್ಬಳ್ಳಿಗೆ ಹೊರಡಲು ಸಿದ್ಧವಾಗಿದ್ದೇನೆ ಎಂದು ಹೇಳಿ, ಸ್ವಾಮಿಗಳು 
ತನ್ನೊಡನೆ ಬರಬೇಕೆಂದು ಕೇಳಿಕೊಂಡರು. ಆದಕ್ಕೆ ಸ್ವಾಮಿಗಳು 'ನನ್ನೆ ಜೀವನ 
ನನಗಾಗಿ ಅಲ್ಲ. ಅದು ಪರೋಪಕಾರ, ಸೇವೆಗಾಗಿ ಸದಾ ಮಾಸಲು. ಹಾಗಾಗಿ 
ನನ್ನ ಗುರುಗಳ ಬಳಿ ನಿಮ್ಮನ್ನು ಕರೆದೊಯ್ಯಲು ನನಗೆ ಸಂತೋಷವಾಗುತ್ತದೆ. 
ನಿಮಗೆ ಅದರಿಂದ ಉಪಕಾರವಾದರೆ ಆದು ಇನ್ನೊ ಹೆಚ್ಚಾಗುತ್ತದೆ. ಆಗಲಿ, 
ನಾವು ಯಾವಾಗ ಹೊರಡೋಣ? ಎಂದರು. ಆಗ ದೇವಯ್ಯನವರು 
“ಆದಷ್ಟು ಬೇಗನೆ ಹೊರಡೋಣ' ಎಂದು ಹೇಳಿ, ಸ್ವಾಮಿಗಳನ್ನು ಭೇಟಿಯಾಗಿ 
ತನ್ನ ಬದುಕಿಗೆ ಹೊಸ ಉತ್ಸಾಹ, ಭರವಸೆ ಬಂದಂತಾಗಿದೆ ಎಂದರು. ಸ್ವಾಮಿ 
ಗಳು ಅದಕ್ಕೆ "ಎಲ್ಲ ಗುರುದೇವರ ಚಿತ್ತ” ಎಂದರು. 
ಸ್ವಾಮಿಗಳು ದೇವಯ್ಯನವರೊಡನೆ ಕೊಡಗಿನಲ್ಲಿ ಒಂದು ಮಠ ಸಾ Tio 


CC-0. Jangamwadi Math Collection. Digitized by eGangotri 


46 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಮಾಡಬೇಕೆಂದು ತಾನು ಬಯಸಿರುವುದಾಗಿಯೂ ಅದರೆ ಬಗ್ಗೆ ಆಸಕ್ತೆ ಭಕ್ತ 
ರಿಂದ ಎಲ್ಲ ರೀತಿಯ ಸಹಕಾರ ತಾನು ನಿರೀಕ್ಷಿಸುವುದಾಗಿಯೂ ಭಗವದ್ಧ 3 8,000 
ದೇವಯ್ಯನವರನ್ನು ಆ ಸಂಬಂಧವಾಗಿ ವಿಶೇಷವಾಗಿ ನೆರವು ನೀಡುವವರೆಂದು 
ಭಾವಿಸಿ ಬಂದಿದ್ದೇನೆ ಎಂದು ಹೇಳಿದರು. ಆದಕ್ಕೆ ದೇವಯ್ಯನವರು "ನನ್ನಿಂದಾದ 
ಎಲ್ಲ ಸಹಾಯ ನೀಡಲು ಸದಾ ಸಿದ್ಧ' ಎಂದು ಹೇಳಿ ತನ್ನೆ ಮಗನೆ ಕಾಹಿಲೆ 
ಪೂರ್ತಿ ಗುಣವಾಗಿ ಅವನು ಸುಖವಾಗಿ ಓಡಾಡುವಂತಾದರೆ ತಾನು ಸ್ವಾವಿಂ 
ಗಳ ಮಠನಿರ್ಮಾಣಯೋಜನೆಗೆ ವಿಶೇಷವಾಗಿ ನೆರವು ನೀಡುತ್ತೇನೆ ಎಂದು 
ಆಶ್ವಾಸನೆ ಇತ್ತರು. ಆಗ ಸ್ವಾಮಿಗಳು “ತುಂಬ ಸೆಂತೋಷೆ. ಗುರುದೇವತಾ 
ಅನುಗ್ರಹ ನಿಮಗೆ ಸದಾ ಇರಲಿ. ದೇವರನ್ನು ನಂಬಿ ಕೆಟ್ಟಿವರಾರೂ ಇಲ್ಲ. 
ನೀವು-ನಾವು ಒಟ್ಟಿಗೇ ಹುಬ್ಬಳ್ಳಿಗೆ ಬಾಲಕನನ್ನು ಕರಕೊಂಡು ತೆರಳೋಣ. 
ನಿಮ್ಮ ಅನುಕೂಲದ ದಿವಸವನ್ನು ನನಗೆ ಮುಂದಾಗಿ ಸೂಚಿಸಿ' ಎಂದು 
ಹೇಳಿ ಅಲ್ಲಿಂದ ಹೊರಡಲನುವಾದರು. ಆಗ ದೇವಯ್ಯನವರು ಸ್ವಾಮಿಗಳಿಗೆ 
ನಮಸ್ಕರಿಸಿ ಅವರನ್ನು ಗೌರವಯುತವಾಗಿ ಬೀಳ್ಕೊಟ್ಟರು. 


ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ $23 
ಪೂರ್ವಸಿದ್ಧತೆಯೊಡನೆ ಸೌಕರ್ಯಪೂರ್ಣವಾದ ತಮ್ಮ ಮೋಟಾರುಕಾರಿ 
ನಲ್ಲಿ ಶ್ರೀ ಕೋದಂಡ ದೇವಯ್ಯನವರು ಮಗ ಬೋಪಯ್ಯನನ್ನು ಕರಕೊಂಡು 
ಸ್ವಾಮಿ ಮಾಧವಾನಂದರ ನೇತೃತ್ವದಲ್ಲಿ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ 
ಮಠಕ್ಕೆ ಹೊರಟರು. ಹಾದಿಯುದ್ದಕ್ಕೂ ಸತ್ಯಥೆ, ಸತ್ಪುರುಷರ ಜೀವನ, 
ಗುರು ಸಿದ್ಧಾರೂಢರ ಮಹಿಮೆ, ಹೀಗೆ ಒಂದಲ್ಲ ಒಂದಂ ರೀತಿಯಲ್ಲಿ ಅತ್ಯಂತ 
ಉಪಯುಕ್ತವಾದ ಮಾಶುಕತೆಯೊಡನೆ ಸ್ವಾಮಿಗಳು ಮತ್ತು ದೇವಯ್ಯನವರು 
ಮಗ್ನರಾದರು. ಸುಖಪ್ರಯಾಣಮಾಡಿ ಎಲ್ಲರೂ ಹುಬ್ಬಳ್ಳಿಗೆ ತಲಪಿದರು. 
ಸ್ವಾಮಿ ಮಾಧವಾನಂದರು ತವ್ಮು ಗುರುದೇವನ ಬಳಿ ಸಾರಿ ಅವರ 
ಶ್ರೀಪಾದಕ್ಕೆ ಸಾಷ್ಟಾಂಗವೆರಗಿ ದರು. ತಾನು ಬಂದ ಉದ್ದೇಶ, ಜೊತೆಯಲ್ಲಿ 
ಬಂದಿರುವ ಶ್ರೀ ದೇವಯ್ಯನವರ ವಿಚಾರ ಎಲ್ಲವನ್ನೂ ಔಪಚಾರಿಕವಾಗಿ 
ತಿಳಿಸಿದರು. ಎಲ್ಲವೂ ಮೊದಲೇ ಗುರು ಸಿದ್ಧಾ ರೂಢರಿಗೆ ತಿಳಿದಿತ್ತಾದರೂ 
ಲೌಕಿಕವಾಗಿ ಏನೂ ಅರಿಯದವರಂತೆ ವಿಚಾರವನ್ನೂ ಶಾಂತವಾಗಿ ಲಾಲಿಸಿದರು. 
ರಾತ್ರಿ ಭಜನೆಯನಂತರ ತಮ್ಮ ಬಳಿಗೆ ದೇವಯ್ಯನವರನ್ನು ಕರೆದುಕೊಂಡು 
ಬರಬೇಕು ಎಂದು ಅಪ್ಪಣೆ ಇತ್ತರು. 


CC-0. Jangamwadi Math Collection. Digitized by eGangotri 


ಗುರುಕೃಪಾಮಹಿಮೆ 47 


, ಫ್ರೀ ದೇವಯ್ಯನವರು ತನ್ನ ಮಗನ ಬಗ್ಗೆ ತಂಬ ಕಾತುರರಾಗಿದ್ದೆರು. 
ಗುರುಗಳ ಕೃಪೆ ದೊರಕಿದರೆ ಸಾಕೆಂದು ಪಾ ರ್ಥನಾಭಾವನೆಯಿಂದ ಸದು ರು 
ದರ್ಶನಕ್ಕೆ ಮಗನನ್ನು ಕರಕೊಂಡು ಸಾ ಿವೀಗಳೊಡನೆ ಹೊರಟರು. ಕೆ Ü ಯಲ್ಲಿ 
ಹಣ್ಣುಹಂಪಲು, ಕೊಡಗಿನ ಜೇನು, | ಕಾಫಿಬೇಳೆ, ಕಿತ್ತಳೆ ಹಣ್ಣುಗಳಿಂದ 
ತುಂಬಿದ ಬುಟ್ಟಿಯನ್ನು ತೆಗೆದುಕೊಂಡು ಹೋಗಿ ಗುರುಕಾಣಿಕೆ ಹಣ ಸಹಿತ 
ಶ್ರೀ ಸಿದ್ಧಾ ರೂಢರ "ಪದತಲದಲ್ಲಿ ಇಟ್ಟು ಸಾಷ್ಟಾಂಗ ನಮಸ್ಕರಿಸಿದರು. 
ಶ್ರೀ ಸಿದ್ಧಾ ) ರೊಢರು ತಮ್ಮ ಬಳಿಗೆ ಬಂದ ಈ ಕೊಡಗಿನ ಭಕ್ತ ರನ್ನು ಕಂಡರ 
ಹರ್ಷವದನರಾಗಿ ಕುಳಿತುಕೊಳ ಲು ಹೇಳಿದರು. ಕುಶಲಪ್ರಶ್ನೆಗಳು ಕಳೆದುವು. 
ಲೌಕಿಕ ಪರಿಚಯವಾಯಿತು. ಸದು ರು ಫ್ರೀ ಸಿದ್ದಾ ರೂಢಸ್ವಾ ಮಿಗಳಲ್ಲಿ 
ದೇವಯ್ಯನವರು ತನ್ನ ಮಗನನ್ನು. ಉದ್ದಾ ರ ಮಾಡಬೇಕೆಂದು ಬೇಡಿ 
ಕೊಂಡರು. ಆಗ ಸ್ವಾಮಿ ಮಾಧವಾನಂದರೂ t ಕೂಡ ಆ ಬಗ್ಗೆ ವಿಶೇಷವಾಗಿ 
ಕ್ಷ | ಪೆಮಾಡಬೇಕೆಂದು ಗುರುಗಳನ್ನು ಪ್ರಾರ್ಥಿಸಿದರು. 


ಶ್ರೀ ಸಿದ್ಧಾರೂಢ ಸ್ವಾಮಿಗಳು ಸ್ವಲ್ಪಹೊತ್ತು ಅಂತರ್ಮುಖಿಗಳಾದರು. 
ಅಲ್ಲಿ ಅವರ ಎದುರು ಬದಿಗಳಲ್ಲಿ ಇದ್ದ. ಭಕ್ತ ವೃಂದದವರು ಶಾಂಶಚಿತ್ತರಾಗಿ 
ಸದ್ಗುರು ಸ್ಮರಣೆಯೊಡನೆ ಕುಳಿತರು, ಸ್ವಲ್ಪಹೊತ್ತಿನಲ್ಲಿ ಸದ್ಗುರು ಶ್ರೀ 
ಸಿದ್ಧಾರೂಢರು ಶಿವಮಂಶ್ರವನ್ನು ಉಚ ರಿಸುತ್ತಾ ಬಾಲಕ ಬೋಪಯ ನ 
ಶಿರದ ಮೇಲೆ ತಮ್ಮ ದಿವ್ಯಹಸ್ತಸ್ಪರ್ಶ ಮಾಡಿ ಆಶೀರ್ವಾದ ಮಾಡಿದರು: 
ಆಮೇಲೆ ತೀರ್ಥಪ್ರೋಕ್ಷಿಸಿದರು. "ಶಿವನು ಈ ಬಾಲಕನನ್ನು ರಕ್ಷಿಸಿ ಬೆಳಗಿಸು 
ತ್ತಾನೆ. ಏನೂ ಚಿಂತಿಸಬೇಡಿ. ಎಲ್ಲವೂ ಒಳ್ಳೆ | ಯದಾಗುವುದು. ನೆಮ್ಮದಿಯಿಂದ 
ಇರಿ' ಎಂದು ಹೇಳಿ ಆಶೀರ್ವಾದ ಮಾಡಿದರು. ದೇವಯೆ ನವರು ಕೃ ತಜ್ಞತಾ 
ಭಾವದಿಂದ, ಭಕ್ತಿಪೊರ್ಣವಾಗಿ ಸದ್ಗು ರುಗಳಿಗೆ ಸಾಷ್ಟಾ ori ಪ್ಪ ಕಹಾಮ ಮಾಡಿ 
ದರು. ಆಮೇಲೆ ಗುರುಸನ್ನಿಧಿಯನ್ಲಿ E ori ನಡೆಯಿತು. ದೇವಯ್ಕನವರು 
ಸತ್ಸಂಗದಲ್ಲಿ ತುಂಬ ಸಂತೋಷದಿಂದ ಭಾಗಿಯಾದರು. 

ಸತ್ತ ಂಗದ ಸಂದರ್ಭದಲ್ಲಿ ಸದ್ಗುರು ಶ್ರೀ ಸಿದ್ಧಾ ್ಲಿರೂಢರು: "ಸಿರಿವಂತಿಕೆ 
ಇರುವುದು ಹಣಕಾಸಿನ mori ಗ್ರಹ-ಸಂಪಾದನೆಯಲ್ಲಿ ಅಲ್ಲ, ಹಣದ ಸದ್ದಿನ 
ಯೋಗದಲ್ಲಿ. ತಾನು-ತನ್ನೆವರು, ತನ್ನಂತೆ ಇತರರು ಎಂಬ Sines 
ಇದ್ದರೆ ಜೀವನ ಸಾರ್ಥಕವಾಗುತ್ತ. ದೆ. ಹಾಗಾಗಲು ಭಗವಂತನಲ್ಲಿ ಅಚಲವಾದ 
ಶ್ರದ್ಧೆ, ಭಕ್ತಿ ಅಗತ್ಯ. ಅದು ಹೆಚ್ಚಿದಷ್ಟು ಆ ಮಟ್ಟಿಗೆ ಎಲ್ಲರೂ ನಿಜವಾದ 
ಶ್ರೀಮಂತರು. “ದೇವಯ್ಯನವರಿಗೆ ಸದ್ಗುರುಗಳ ಈ ಉಪದೇಶ ತುಂಬ 


CC-0. Jangamwadi Math Collection. Digitized by eGangotri 


48 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಆಪ್ಕಾಯಮಾನವಾಯಿತು. ಸದ್ಗುರುದರ್ಶನದಿಂದ ತನ್ನ ಬಾಳು ಸಾರ್ಥಕ 
ವಾಯಿತು ಎಂದು ಮನದಲ್ಲೇ ಅಂದುಕೊಂಡು ಸಂತೃಪ್ತರಾದರು. ಸ್ವಾವಿಂ 
ಮಾಧವಾನಂದರ ಬಳಿಯೊ ಹೇಳಿ ಸ್ವಾಮಿಗಳಿಗೆ ಪ್ರತೆ ್ಯೇಕವಾಗಿ ಗೌರವ” 
Ü ತಜ್ನ ್ಲತೆಗಳನ್ನು ವ್ಯಕ್ತಪಡಿಸಿದರು. | 
ಹುಬ್ಬಳ್ಳಿಯ ಶಾಂತ ಪವಿತ್ರವಾದ ಸದ್ಗುರುಮಠದಲ್ಲಿ ಮಹಿಮಾಪುರುಷ 
ಶ್ರೀ ಸಿದ್ಧಾ ) ರೂಢರ ದಿವ್ಯಸನ್ನಿಧಿಯಲ್ಲಿ ಕೆಲವು ದಿವಸ. ದೇವಯ್ಯನವರು 
ತುಂಬ ನೆಮ್ಮದಿಯಿಂದ ಕಳೆದರು. ಮಗ ಬೋಪಯ್ಯನ ದೇಹಸ್ಥಿತಿ ಉತ್ತ ಮ 
ಗೊಳ್ಳುವ ಸೊಚನೆ ಆಗಲೇ ಕಾಣತೊಡಗಿತು. > ¢ ಸಿದ್ದಾ ರೂಢರ ದಿವ್ಯ 
ಮಹಿಮೆಯ ಬಗ್ಗೆ ದೇವಯ್ಯನವರಿಗೆ ವಿವಿಧ ರೀತಿಯಲ್ಲಿ ನಿದರ್ಶನ ಗಳು ಕಾ 
ತೊಡಗಿದವು. ಅದರಿಂದಾಗಿ ಅವರಿಗೆ ಸದ್ಗುರು ಶ್ರೀ ಸಿದ್ಧಾರೂಢರಲ್ಲಿ ಮತ್ತು 
ಅವರ ಶಿಷ್ಯ ಸ್ವಾಮಿ ಮಾಧವಾನಂದರಲ್ಲಿ ವಿಶೇಷ ಪ್ರೀತಿಗೌರವಗಳು ಹೆಚ್ಚಾಗ 
ತೊಡಗಿದವು. 
ತಾವು ಮನೆ ಬಿಟ್ಟು ಆಗಲೇ ಕೆಲವು ದಿನಗಳಾಗಿವೆ. ಇನ್ನು ಶೀಘ್ರವಾಗಿ 
ಊರಿಗೆ ತೆರಳಬೇಕು ಎಂದು ದೇವಯ್ಯನವರು ಸ್ವಾಮಿಗಳೆೊಡನೆ ಹೇಳಿದರು. 
ಅದರಂತೆ ಮರಳಿ ಕೊಡಗಿಗೆ ಪ ಯಾಣ ಬೆಳೆಸುವ ನಿರ್ಧಾರ ಮಾಡಿದರು. 
ಸದ್ಗುರು ಶ್ರೀ ಸಿದ್ಧಾ ರೂಢರ ಅಪ್ಪಣೆ, ಆಶೀರ್ವಾದಗಳನ್ನು ಪಡೆದುಕೊಂಡು 
ಕೊಡಗಿನ ಕಡೆಗೆ ಪ್ರಯಾಣ ಬೆಳೆಸಿದರು. 
ಹಾದಿಯಲ್ಲಿ ಸಾಗಿ ಬರುತ್ತಿದ್ದಂತೆ ದೇವಯ್ಯನವರಲ್ಲಿ ಹೆಚ್ಚುಹೆಚ್ಚಾಗಿ 
ಸಂತೃಪ್ತಿ ತುಂಬಿಬರುತ್ತಿತ್ತು. ಸ್ವಾಮಿಗಳೊಡನೆ ಅನೇಕ ಬಾರಿ ತಾನು 
ನಿಜಕ್ಕೂ ಸದ್ಗುರುಗಳ ದರ್ಶನದಿಂದ ಅವರ್ಣನೀಯವಾದ ರೀತಿಯಲ್ಲಿ ಉಪ 
ಕೃತನಾಗಿದ್ದೇನೆ. ತನ್ನ ಮಗನ ಭವಿಷ್ಯ ತುಂಬ ಭದ್ರವಾಗಲಿದೆ ಎಂದು ಅನಿಸು 
ತ್ತಿದೆ ಎಂದು ಹೇಳಿ ಸಂಶೋಷಪಡುತ್ತಿದ್ದರು. ಸ್ವಾಮಿಗಳು ಆಗಲಿಲ್ಲಾ "ಗುರು 
ದೇವರ ಅನುಗ್ರಹದಿಂದ ಅಸಾಧ್ಯವಾದುದು ಏನೂ ಈ ಜಗತ್ತಿನಲ್ಲಿಲ್ಲ. ನೀವು- 
ನಿಮ್ಮ ಮಗ ಈರ್ವರೂ ನಿಜಕ್ಕೂ ಗುರುಕೃಪೆಗೆ ಪಾತ್ರರಾಗಿ ಧನ್ಯರಾಗಿದ್ದೀರಿ. 
'ಮುಂದೆಯೂ ನಿಮಗೆಲ್ಲ ಇನ್ನೂ ಹೆಚ್ಚು m ೈಯ ಸ್ಥಿತಿ ಬರಬಿದೆ' ಎಂದು 
ಹೇಳುತ್ತಿ ದ್ಧ ರು. 
ಹುಬ್ಬಳ್ಳಿ ಯಿಂದ ಮಡಿಕೇರಿಗೆ ಎಲ್ಲರೂ ಸುಖವಾಗಿ ಬಂದು ತಲಪಿದರು. 
ಕೆಲವು ದಿವಸಗಳು ಕಳೆದವು. ದೇವಯ್ಯನವರ ಮಗ ಬೋಪಯ್ಯನ ಆರೋಗ್ಯ 
ತೀವ್ರಗತಿಯಲ್ಲಿ ಸುಧಾರಿಸಹತ್ತಿತು. ಹಿಂದೆ ಪ್ರಯೋಜನವಾಗದ ಔಷಧೋಪ 


CC-0. Jangamwadi Math Collection. Digitized by eGangotri 


ಗುರುಕೃಪಾಮಹಿಮೆ 49 


ಕಾರಗಳು ಬಹಳ ಫೆಲಕಾರಿಯಾಗಹತ್ತಿದವು. ಹೀಗೆ ಸ್ವಲ್ಪ ಸಮಯದಲ್ಲಿ 
ಬಾಲಕ ಬೋಪಯ್ಯನು ಸದ್ಗುರು ಶ್ರೀ ಸಿದ್ಧಾರೂಢರ ಕ್ಲಪೆಯ ಯಿಂದ ಪ್ರ ರ್ತಿ 
ಗುಣಮುಖನಾದನು. ದೇವಯ್ಯ ನವರಿಗೆ ಹಿಡಿಸಲಾರದಷ್ಟು ಆನಂದವಾಯಿತು. 
ಗುರುಶ್ರಿ ತೂ ಸಿದ್ಧಾರೂಢರನ್ನ್ನು ಮತ್ತೆ 2, ಮತ್ತೆ ನೆನಸಿ-ನವಿಂಸಿ-ಪೂಜಿಸಿ ಕೊಂಡಾಡಿ 
ದರು. ಸ್ವಾಮಿ ಮಾಧವಾನಂದರನ್ನು ಕಂಡು ಮಾತನಾಡಲು ದೇವಯ್ಗ ನವರು 
ಉತ್ತುಕರಾದರು. ಸ್ವಾಮಿಗಳು ಈವ ಧ್ಯ ಕೊಡಗಿನ ವಿವಿಧ ಎಡೆಗೆ ತೆರಳಿ 
ಧರ್ಮಾಭಿಮಾನಿಗಳಾದ ಕೆ ಕೆಲವು ಪ ಕ್ರಮುಖರನ್ನು ಕಂಡು ಮಾತನಾಡಿದರು. 
ತಮ್ಮ ಮಠಸ್ನಾಪನೆಯ ಯೋಜನೆ ಬಗ್ಗೆ ಪ್ರಸ್ತಾಪಿಸಿ ಸಹಾಯ ಕೋರಿದರು. 
ಕೆಲವೆಡೆ ಸಾ ಸಿಕ್ಕಿದರೆ ಹಲವೆಡೆ ಆಶ್ವಾ ಸನೆಗಳು ಲಭಿಸಿದವು. 

ಹೀಗಿರುತ್ತ ಒಂದು ದಿನ ಮಾಧವಾನಂದ ಸ್ವಾಮಿಗಳು ಹುಡುಗನ 
ಆರೋಗ್ಯವನ್ನು ವಿಚಾರಿಸಿಕೊಂಡು ಬರಲು ಶ್ರೀಯುತ ಕೋದಂಡ ದೇವಯ್ಯ 
ನವರ ಭವನಕ್ಕೆ ತೆರಳಿದರು. 

ಸ್ವಾಮಿಗಳು ಬರುತ್ತಿರುವುದನ್ನು ಮನೆಯ ಒಳಗಿನಿಂದಲೇ ಕಂಡು 
ಕೊಂಡ ದೇವಯ್ಯನವರು ಹರ್ಷದಿಂದ ಓಡೋಡಿ ಅಂಗಳಕ್ಕೆ ಇಳದುಓಂದರು. 
ಸ್ವಾಮಿಗಳಿಗೆ, ನಮಿಸಿ ಪ್ರೀತಿಯಿಂದ ಮನೆಯೊಳಗೆ ಕರೆದುಕೊಂಡು ಹೋಗಿ 
AS DATO) ಸ್ಟಾ ಎ ಬಾಲಕನು ಗುಣಮುಖನಾಗಿದ್ದಾನೆ ಎಂಬು 
ದನ್ನು ಬಹಳ ಶೃಪ್ತಿ-ಕೃತಜ್ಞತೆಯಿ: ದ ಹೇಳಿದರು. ಆಮೇಲೆ ಸ್ವಾಮಿಗಳನ್ನು 
ಒಳಕೋಣೆಗೆ ಜಾಗ ಬಾಲಕೆ ಬೋಪಯ್ಯನ ಬದಲಾದ 
ಸ್ಥಿತಿಯನ್ನು ತೋರಿಸಿದರು. ಚಟುವಟಿಕೆಯಿಂದ ತುಂಬಿದಂತಿದ್ದ ಬೋಪಯ್ಯ 
ನನ್ನು ನೋಡಿ ಸ್ವಾ ವಿಂಗಳಿಗೂ ಬಹಳ ಸಂತೋಷ ಷವಾಯಿತು. ಗುರು ಶ್ರೀ 
ಸಿದ್ದಾ ್ಲಿರೂಢೆರ ಪರವ ಕೃಪೆ-ಅನುಗ್ರಹದ ಮಹಿಮೆಯನ್ನು ಕಂಡು ಆತ್ಮ o3 
ಭಕ್ತಿ ಯಿಂದ ಗುರುದೇವರಿಗೆ ಮನದಲ್ಲಿಯೇ ವಂದಿಸಿದರು. ದೇವಯ್ಯ ನವರನ್ನು 
ಉದ್ದೇಶಿಸಿ, WO ರುಕೃಪೆ, ಮಹಿಮೆ ನಿಜಕ್ಕೂ ಅದ್ಭುತ ಅಲ್ಲವೇ ? ಎಂದು 
ಹೇಳಿ UGE ಕೊಠಡಿಯಲ್ಲಿಟ್ಟಿದ್ದ ಸದ್ಗುರು ಶ್ರೀ ಸಿದಾ ) ರೂಢರ ಭಾವಚಿತ್ರ 
ವನ್ನ ನೋಡಿ ಕೈ ಮುಗಿದು "ಶಿರಬಾಗಿದರು. 

ಸ್ದಾ ಮಗಳು ನ ದೇವಯ್ಕನವರು ತುಂಬ ಹಾರ್ದಿಕವಾಗಿ ಮಾತ 

ನಾಡುತ್ತಾ ಕುಳಿತುಕೊಂಡರು. ಆಗ ದೇವಯ್ಯ ನವರು ಸ್ವಾ ಮಿಗಳೊಡನೆ 
ತಮ್ಮ ಹಿಂದಿನ ಮಾತುಕತೆಗಳನ್ನು ನೆನಪಿಸುತ್ತಾ "NO, ಮಾಜಿ, ಮತಕ್ಕಾಗಿ 
ನನ್ನಿಂದೇನಾಗಬೇಕು ಎಂದು ನೀವು ಈಗೇನು ಹೇಳುವಿರೋ ಆದನ್ನು 


CC-0. Jangamwadi Math Collection. Digitized by eGangotri 


50 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಮಾಡಲು ಸಿದ್ಧ' ಎಂದು ಮನಃಪೂರ್ತಿಯಾಗಿ ಹೇಳಿದರು. ಜೊತೆಗೇ, "ನಾನು 
ಮಾಡುವ ಸೇವೆ ಶ್ರೀ ಸೆದ್ದುರುನಾಥರ ಕೃಪೆಗೆ, ನಿಮ್ಮ ಪ್ರೀತಿಯ ಆಶೀರ್ವಾದ 
ಮಾರ್ಗದರ್ಶನಕ್ಕೆ ತೀರಾ ಕಡಿಮೆ. ತಾವು ನನ್ನ ಸೇವೆಯನ್ನು ಸ್ವೀಕರಿಸಬೇಕು" 
ಎಂದು ಬಿನ್ನವಿಸಿಕೊಂಡರು. ಆಗ ಸ್ವಾಮಿಗಳು "ಮಠಕ್ಕೆ ಬೇಕಾದ ತಯಾರಿ 
ಸಾಕಷ್ಟು ಆಗಿಲ್ಲ. ಅಲ್ಲಲ್ಲಿ ಭರವಸೆಗಳು ದೊರೆತಿವೆ. ಆದಷ್ಟು ಶೀಘ್ರದಲ್ಲೇ ` 
SOA We ್ರರಂಭಿಸಬೇಕೆಂದಿದ್ದೇನೆ' ಎಂದರು. ಆಗ ದೇವಯ ನವರು" ಹಾಗಾದರೆ 
ಈಗ ನಿಮಗೆ ಮಠನಿರ್ಮಾಣಮಾಡಲು ಮುಖ್ಯವಾಗಿ ಎಷ್ಟು ಹಣ ಬೇಕಾ 
ದೀತು?' ಎಂದು ಕೇಳಿದರು. ಆಗಸ್ವಾಮಿಗಳು ತತ್ಕಾ ಲ ಹತ್ತು ಸಾವಿಕಿ ರೂಪಾ 
ಯಿಗಳಿದ್ದರೆ ಸುಧಾರಿಸಬಹುದು SEIS ಆಗ ದೇವಯ್ಯ ನವರು ಸಂತೋಷ 
ದಿಂದ "ಆ ಹತ್ತು ಸಾವಿರ ರೂಪಾಯಿಗಳನ್ನು ನಾನು ನಿಮಗೆ ಸಾ ಬೇಕೋ 
ಆಗ ನಗದಾಗಿ ಕೋಡುತ್ತೇನೆ. ನೀವು ಸದ್ದು ರುಕಾರ್ಯವನ್ನು Wo ್ರರಂಭಿಸಿ ; 
ನನ್ನಿಂದಾದ ಎಲ್ಲ ನೆರವನ್ನು ಸೇವೆ ಎಂಬ ಭಾವನೆಯಿಂದೆ ನಾನು ನೀಡಲು 
ಸದಾ ಸಿದ್ಧ. ತಾವು ಅಗತ್ಯ ದಂತೆ ನನಗೆ ಇದಕ್ಕೆ ಅವಕಾಶ ನೀಡಬೇಕು' ಎಂದು 
ವಿನಯವಾಗಿ ಬಿನ್ನ ವಿಸಿಕೊಂಡರು. ಸ್ವಾ ಮಿಗಳು “ಆಗಲಿ, ತುಂಬ ಸಂತೋಷ. 
ಸದ್ಗು ರುಕೃಪೆ ಅಪಾರವಾದುದುದು, “ಮಹಿಮಾನ್ನಿತವಾದುದು. ಹಾಗೆಂದು 
ಎಲ್ಲರಿಗೂ ನಿಮ್ಮ ಹಾಗೆ ಸದ್ಗುರುಸೇವೆಮಾಡಲು ಅವಕಾಶ ಯಾವಾಗಲೂ 
ಸಿಗುವುದಿಲ್ಲ. ಹಾಗಾಗಿ ನೀವು ನಿಜಕ್ಕೂ ಧನ್ಯರು. ವಿಶೇಷವಾಗಿ ಗುರುಕೃಪೆಗೆ 
ಪಾತ್ರರಾದವರು' ಎಂದು ಹೇಳಿ ಆಶೀರ್ವದಿಸಿದರು. 


ಅಧ್ಯಾಯ ೧೨ 
ಚೇರಂಬಾಣೆಯಲ್ಲಿ ತ್ರೀ ಸಿದ್ಧಾರೂಢ ಮಠದ ಸ್ಥಾಪನೆ 


ಚೇರಂಬಾಣೆಯಲ್ಲಿ ಶ್ರೀ ಸಿದ್ಧಾರೂಢರ ಮಠೆ ಸ್ಥಾಪನೆ ಆಗಬೇಕು ಎಂಬು 
ದಾಗಿ ಸ್ವಾಮಿಗಳು ಮಾಡಿದ ನಿರ್ಧಾರ ಅಚಲವಾಗಿತ್ತು. ಏನೇ ಆಗಲಿ, ಏನೇ 
ಬರಲಿ, ಚೇರಂಬಾಣೆಯಲ್ಲೇ ಶ್ರೀ ಸಿದ್ಧಾ ಶ್ರಮದ ಸ್ಥಾಪನೆ ಆಗಬೇಕು ಎಂಬು 
ದಾಗಿ ಸ್ವಾಮಿಗಳು ನಿಶ್ಚ ಯಿಸಿ ಕಾರ್ಯದ ಯಶಸ್ಸಿ ಗೆ” ತ್ರಿಕರಣಪೂರ್ವಕವಾಗಿ 
ದುಡಿಯಹೊರಟರು. “ಅನೇಕ ಭಕ್ತರು, ಹಿತೈಷಿಗಳು ಅವರಿಗೆ ಬೆಂಬಲ 
ಸೊಚಿಸಲು ಮುಂಬಂದರು. ಸದು ರು ð ಶ್ರೀ = a ce ಸ್ವಾಮಿಗಳು 


a, weg 


CC-0. Jangamwadi Math Collection. Digitized ಗ eGangotri 


ಚೇರಂಬಾಣೆಯಲ್ಲಿ ಶ್ರೀ ಸಿದ್ಧಾರೂಢ ಮಠದ ಸ್ಥಾಪನೆ 51 
ಮಠಸ್ಥಾಪನೆ ಯಶಸ್ವಿಯಾಗಲು ಅನುಗ್ರಹಕ್ಕಾಗಿ ಮತ್ತೆ ಮತ್ತೆ ಪ್ರಾರ್ಥಿಸಿ 
ಕೊಂಡರು. 

ಮಠಕ್ಕೆ ಬೇಕಾದ ಜಾಗವನ್ನು ತನ್ನೆ ಪೂರ್ವಾಶ್ರಮದ ಬಡ್ಡೀರೆ ಕುಟುಂಬ 
ದಿಂದ ನೀಡಬೇಕೆಂದು ಕುಟುಂಬದ ಮುಖ್ಯಸ್ಥೆ ರಲ್ಲಿ ಪ್ರಸ್ತಾ ಪಿಸಿದರು. ಅದರಂತೆ 
ಸೂಕ್ತ ವ್ಯವಸ್ಥೆ ಮಾಡಲು ಒಂದು ದಿವಸ 2x ಟುಂಬದ ಹಿರಿಯರ-ಜವಾಬ್ದಾರಿ 
ವಂತರೆ ಸಭೆಯೊಂದನ್ನು ಕರೆಯಲಾಯಿತು. ಸಭೆಯಲ್ಲಿ ತೀರ್ಮಾನಕ್ಕೆ ಗೊಳ್ಳ ಲು 
ಯಾವುದೇ ರೀತಿಯ ತೊಂದರೆ ಆಗದಂತೆ ಮತ್ತು ಸರ್ವರಿಗೂ ಸಮ್ಮತವಾದ 
ರೀತಿಯಲ್ಲಿ ಕಾರ್ಯಕ್ರಮ ಕೂಡಿಬರುವಂತೆ ಸಹಕಾರ ನೀಡಲು ಕೊಡಗು 
ಸಂಸ್ಥಾನದ ರೆವಿನ್ಯೂ ಇಲಾಖೆಯಲ್ಲಿ ಹಿರಿಯ ಅಧಿಕಾರಿಗಳಾಗಿ ಆ ಕಾಲದಲ್ಲಿ 
ಹುದ್ದೆಯಲ್ಲಿದ್ದು ಜನಪ್ರಿಯರಾಗಿದ್ದಹಿರಿಯ ಅಧಿಕಾರಿ ಶ್ರೀ ಕೋಡೀರ ಉತ್ತಪ್ಪ 
ನವರು ಸ್ವಾಮಿಗಳ ಹಾಗೂ ಇತರ ಹಿತೈಷಿಗಳನೇಕರೆ ಕೋರಿಕೆಯಂತೆ ಸಭೆಗೆ 
ಬಂದಿದ್ದರು. ಸ ಸಾಕಷ್ಟು ಚರ್ಚೆ, ವಿಚಾರವಿನಿಮಯವಾಯಿತು. ಸ್ವಾಮಿಗಳು 
ತಮ್ಮ ಹೃದಯದ ಬಯಕೆಯನ್ನು ನೆರೆದ ಸಭೆಯಲ್ಲಿ ವಿವರಿಸಿ ಹೇಳಿ ಮತಸ್ಥಾಪ ಪ 
ನೆಯ ಅಗತ್ಯ, ಸಾಧಕಬಾಧಕಗಳನ್ನು ಹೃದಯಂಗಮವಾದ ರೀತಿಯಲ್ಲಿ ಬಣ್ಣಿಸಿ 
ದರು. ಶ್ರೀಮಾನ್‌ ಉತ್ತಪ್ಪನವರು ಸಮಯೋಚಿತವಾಗಿ ವಿಷಯವನ್ನು 
ಸ್ಪಷ್ಟೀಕರಿಸಿ ಸ್ವಾಮಿಗಳೆ ಯೋಜನೆ ಎಲ್ಲ ರೀತಿಯಲ್ಲೂ ಉತ್ತಮವಾದಂದು 
ಎಂದು ಹೇಳಿ ಅದರ ಯಶಸ್ಸಿಗೆ ಸರ್ವರೂ ಸಹಕಾರ ನೀಡಬೇಕಾದುದು. 
ಅಗತ್ಯ ಹಾಗೂ ಸಂದರ್ಭೋಚಿತ ಎಂದು ಹೇಳಿದರು. ಕೊನೆಗೆ, ಬಡ್ಡೀರ 
ಕುಟುಂಬಸ್ಥರು, ಊರಿನ ಗೆಣ್ಯರನೇಕರು ಸೇರಿದ್ದ ಆ ಸಭೆಯಲ್ಲಿ ಶ್ರೀ 
ಸಿದ್ಧಾರೂಢ ಮಠ ಕಟ್ಟಲು ಬೇಕಾದ ಜಾಗವನ್ನು ಸ್ವಾಮಿಗಳಿಗೆ ಸಂತೋಷ 
ದಿಂದ ನೀಡಲು ಒಪ್ಪಿದರು. ಎಲ್ಲರೂ ಸಂತೃಪ್ತ 'ರಾದರು. 

ಶ್ರೀ ಸಿದ್ಧಾರೂಢ ಮಠೆವೊಂದು ಚೀರಂಬಾಣೆಯಲ್ಲಿ ಸ್ಥಾಪಿಸಲ್ಪಡಲಿದೆ 
ಎಂಬ ಸುದ್ದಿ ಭಕ್ತವೃಂದದಲ್ಲಿ ಹಬ್ಬಿತು. ಕೊಡಗಿನ ಬೇರೆ ಬೇರೆ ಕಡೆಗಳಲ್ಲಿ 
ಸ್ವಾಮಿಗಳ ಹಿತೈಷಿಗಳಿಗೆ, ಗುರುಭಕ್ತರಿಗೆ ಸುದ್ದಿ ತಲಪಿತು. ಕೆಲವೆಡೆಗಳಿಗೆ 
ಸ್ವಾವಿಂಗಳನ್ನು ಬರಹೇಳಿದರು. ಅನೇಕರು ಸ್ವಾಮಿಗಳಿಗೆ ತಮ್ಮ ಯಥಾಶಕ್ತಿ 
ಕಾಣಿಕೆಗಳನ್ನು ನೀಡಿ ಮಠಸ್ಥಾಪನೆ ಕಾರ್ಯಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. 

ಚೇರಂಬಾಣೆ ಪೇಟೆಗೆ ಸಮಿಸಾಪದಲ್ಲಿ ಹಸಿರು ಪೈರಿನ ಭತ್ತದ ಗದ್ದೆಯ 
ಬಯಲಿನ ಬದಿಯಲ್ಲಿ ಪಾಕಹೊಳೆಯ ದಂಡೆಯ ಎತ್ತರದ ತಾಣವೊಂದರಲ್ಲಿ 
ಮದ ನಿರ್ಮಾಣಕಾರ್ಯ ಪ್ರಾರಂಭ ವಾಯಿತು. ಶ್ರೀ ಸದ್ಗುರು ಸಿದ್ಧಾರೊಢ 

1. SR 111111111೬ 
“INARA SIMFASAN JNANAMARUN 


LIBRARY 774 6 ರ್ಶ 


52 ಫ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 
ಸ್ವಾಮಿಗಳನ್ನು ಪ್ರಾರ್ಥಿಸಿ ಶಿವಪಂಚಾಕ್ಷರಿಮಂತ್ರ ಉಚ್ಚಾರಣೆ ಮಾಡುತ್ತಾ 
ನೆರೆದಿದ್ದ ಭಕ್ತವೃಂದದ ಜಯಜಯಕಾರದ ಒಡನೆ ಮಠದ ಅಸ್ತಿಭಾರವನ್ನು 
ಸ್ವಾಮಿಗಳು ನೆರವೇರಿಸಿದರು. ಆಗ ಅವರಿಗೆ ವಿಶೇಷವಾಗಿ ಭಕ್ತರಾದ 
ಕುಲ್ಲೆಟ್ಟಿರ ಕುಶಾಲಪ್ಪನವರು ಅಸ್ತಿಭಾರದ ಹಾಗೂ ಇತರ ಕೆಲಸಗಳಲ್ಲಿ 
ಮುಂದಾಳಾಗಿ ನಿಂತು ಸೇವೆಸಲ್ಲಿಸಿದರು. ನೆರೆದ ಭಕ್ತರೆಲ್ಲ ಸೇರಿ ಮಠದ 
ಕಟ್ಟಡಕ್ಕಾಗಿ ಶ್ರಮವಹಿಸಿ ದುಡಿಯಲು ನಿಶ್ಚಯಿಸಿದರು. ಸ್ವಾವಿಂಗಳಿಗೆ ತಮ್ಮ 
ಎಲ್ಲ ಬೆಂಬಲವಿದೆ ಎಂದು ಮತ್ತಷ್ಟು ಸ್ಪಷ್ಟಪಡಿಸಿದರು. ಗುರುಸೇವೆ, 
ಶಿವಸೇವೆ ಎಂಬ ದೃಢಭಕ್ತಿಯಿಂದ ಕೆಲವರು ಮುಂದೆ ಬಂದು ದುಡಿದರು. 
ಮಣ್ಣು ಹೊತ್ತವರು ಅನೇಕರಾದರೆ ಮರ ಹೊತ್ತವರು ಇನ್ನು ಕೆಲವರು. 
ಭಗವನ್ನಾಮಸ್ಮರಣೆ ಮಾಡುತ್ತಾ ದುಡಿದವರು ಕೆಲವರಾದರೆ ಮೌನದಿಂದ 
ಗುರುಸ್ಮರಣೆ ಮಾಡುತ್ತಾ ದುಡಿದವರು ಆನೇಕರು. ಹಲವರು ದಿವಸದ 
ಸಂಬಳಕ್ಕೆಂದು ಮಠದ ಕೆಲಸಕ್ಕೆ ಬಂದು ದುಡಿದರು. ಈ ಸಂದರ್ಭದಲ್ಲಿ 
ಆಗಿದ್ದ ವಿಶೇಷದಾನಿಗಳೂ ಗುರುಭಕ್ತರೂ ಶ್ರೀ ಕೋದಂಡ ದೇವಯ್ಯನವರು 
ಮಠನಿರ್ಮಾಣಕಾರ್ಯ ನಡೆಯುತ್ತಿದ್ದಾಗ ಚೇರಂಬಾಣೆಗೆ ಆಗಾಗ ಬಂದು 
ತಮ್ಮಿಂದಾದ ಎಲ್ಲ ರೀತಿಯ ಬೆಂಬಲ ನೀಡಿ ಹೋಗುತ್ತಿದ್ದರು. 
ಹೀಗೆ ಗುರುಕೈಪೆಯಿಂದ ಮಠದ ಕಟ್ಟಡನಿರ್ಮಾಣಕಾರ್ಯ ಸುಗಮವಾಗಿ 
ಸಾಗಿತು. ಸ್ವಾಮಿಗಳು ದಿವಸವೂ ಗುರುದೇವತಾಪ್ರಾರ್ಥನೆ ಸಲ್ಲಿಸುತ್ತಾ 
ತಮ್ಮಿಂದಾದಮಟ್ಟಿಗೆ ದುಡಿಯುತ್ತಿದ್ದರು. "ಕಾಯಕವೇ ಕೈಲಾಸ” ಎಂಬುದಾಗಿ 
ಹೇಳಿಕೊಳ್ಳುತ್ತಾ ತುಂಬು ಉತ್ಸಾಹದಿಂದ ಮಠನಿರ್ಮಾಣಕೆಲಸದಲ್ಲಿ ಸ್ವಾವಿಂ 
ಗಳು ಪಾಲ್ಗೊಳ್ಳುತ್ತಿದ್ದರು. ಆಗ ಅಲ್ಲಿನ ಅನೇಕರು "ನೀವೇಕೆ ದುಡಿಯುತ್ತೀರಿ? 
ಸುಮ್ಮನಿರಿ, ಸ್ವಾಮಿಗಳೇ. ನಾವು ನಿಮ್ಮ ಪರ ದುಡಿಯುತ್ತೇವೆ' 
ಹೇಳುತ್ತಿದ್ದರು. ಸ್ವಾಮಿಗಳು ಆಗ "ಸನ್ಯಾಸಿ ಕರ್ಮಯೋಗಿಯೂ ಹೌದು? 
ಎಂದು ಹೇಳುತ್ತಾ "ನಾನು ದುಡಿಯುತ್ತೇನೆ. ನೀವೂ ಸಾಧ್ಯವಾದಂತೆ ದುಡಿ 
ಯಿರಿ. ನಾವೆಲ್ಲ ಸೇರಿ ಸದ್ಗುರುದೇವರ ಸೇವೆಮಾಡಿ ಧನ್ಯರಾಗೋಣ' 
ಎಂದು ಸಮಾಧಾನ ಹೇಳುತ್ತಿದ್ದರು. ಅಷ್ಟೇ ಅಲ್ಲದೆ ಒಮ್ಮೊಮ್ಮೆ "ದುಡಿಮೆ 
ಯಲ್ಲಿ ಗೌರವ ಇದೆ, ಆನಂದ ಇದೆ. ಅದರಲ್ಲೂ ದೇವರಿಗಾಗಿ ದುಡಿಯುವು 
ದೆಂದರೆ ಆನಂದ ಅಲ್ಲವೇ ?' ಎಂದು ಭಕ್ತರೊಡನೆ ಹೇಳುತ್ತಿದ್ದರು. 
ಮಧ್ಯಾಹ್ನದ ವೇಳೆ ಕೆಲಸದ ಬಿಡುವಿನೆ ಸಮಯದಲ್ಲಿ ಸ್ವಾಮಿಗಳು 
ಭಕ್ತರೆಲ್ಲರ ಯೋಗಕ್ಷೇಮ ವಿಚಾರಿಸುತ್ತಿದ್ದರು, ಸ್ವಲ್ಪಹೊತ್ತು ಸಂಕೀರ್ತನೆ 


CC-0. Jangamwadi Math Collection. Digitized by eGangotri 


ಚೇರಂಬಾಣೆಯಲ್ಲಿ ಶ್ರೀ ಸಿದ್ಧಾರೂಢ ಮಠದ ಸ್ಥಾಪನೆ 53 
ನಡೆಸುತ್ತಿದ್ದರು. ಆಮೇಲೆ ಎಲ್ಲರೂ ದೇವರ ಅನ್ನ-ಪ್ರಸಾದ ಸ್ವೀಕರಿಸುತ್ತಿ 
ದ್ದರು. ಸಂಜೆ ಕೆಲಸ ಮುಗಿಸುವಾಗ ದಿನದಿನವೂ ಪ್ರಾರ್ಥನೆಮಾಡಿ ಗುರುಗಳ 
ಕೃಪೆಯನ್ನು ಬೇಡುತ್ತಿದ್ದರು. 

ಹೀಗೆ ಉತ್ಸಾಹದ ದುಡಿಮೆಯಿಂದ, ಭಕ್ತಿರೆ ಅನೇಕರ ಸಹಕಾರದಿಂದ, 
ಮೇಲಾಗಿ ಗುರು ಶ್ರೀ ಸಿದ್ಧಾರೂಢರ ವಿಶೇಷಕೈಪೆಯಿಂದ ಚೇರಂಬಾಣೆಯ 
ಸಿದ್ಧಾಶ್ರಮ ಕಟ್ಟಡ ನೆನಸಿದ್ದಕ್ಕಿಂತ ಬೇಗನೇ ಸಿದ್ಧವಾಯಿತು. ಅಚ್ಚು 
ಕಟ್ಟಾದ ಮಠದ ಕಟ್ಟಡವನ್ನು ಕಂಡು ಎಲ್ಲರಿಗೂ ಸಂತೃಪ್ತಿಯಾಯಿತು. 
ಸ್ವಾಮಿಗಳಿಗೆ ತಮ್ಮ ಗುರುಗಳ ಹೆಸರಿನಲ್ಲಿ ಕೊಡಗಿನಲ್ಲಿ ಒಂದು ನೆಲೆಯಾಯಿತು, 
ಆಧ್ಯಾತ್ಮಿಕ ಕೇಂದ್ರವಾಯಿತು ಎಂಬ ಸಂತೃಪ್ತಿ ತುಂಬಿಬರುತ್ತಿತ್ತು. 

ಮಠದ ಕಟ್ಟಡದ ನಿರ್ಮಾಣವಾದಮೇಲೆ ಅದರ ಉದ್ಭಾಟನೆಯ ಬಗ್ಗೆ 
ಸೂಕ್ತವ್ಯವಸ್ಥೆಯ ರೂಪರೇಷೆಗಳನ್ನು ಸ್ವಾಮಿಗಳು ಭಕ್ತರ ಸಹಕಾರದೊಡನೆ 
ಮಾಡಿದರು. ಅವರು ಹೊಸ ಮಠದ ಉದ್ಭಾಟನೆಯ ಬಗ್ಗೆ ಗುರುದೇವ ಶ್ರೀ. 
ಸಿದ್ಧಾರೂಢರ ಆಶೀರ್ವಾದ ಪಡೆಯಲು ಸ್ವಾಮಿಗಳು ಕೆಲವು ಭಕ್ತರೊಡನೆ 
ಚೇ ರಂಬಾಣೆಯಿಂದ ಹೊರಟು ಹುಬ್ಬಳ್ಳಿಗೆ ಪ್ರಯಾಣ ಬೆಳೆಸಿದರು. 

ಹುಬ್ಬಳ್ಳಿಗೆ ತಲಪಿ ಸದ್ಗುರು ಶ್ರೀ ಸಿದ್ಧಾರೊಢರೆ ದರ್ಶನ ಮಾಡುತ್ತಾ 
ಸ್ವಾವಿಂಗಳು ಸಾಷ್ಟಾಂಗನಮಸ್ಕರಿಸಿದರು. "ಬಂದೆಯಾ ಮಗು, ಮಠದ ಕೆಲಸ 
ಗಳೆಲ್ಲ ಸುಸೊತ್ತವಾಗಿ ಆಯಿತೇ?' ಎಂದು ಕೇಳಿದರು. ಸಾ ಿಮಿಗಳು ಗುರು 
ದೇವರಿಗೆ ಎಲ್ಲ ವಿಚಾರ ತಿಳಿಸಿದರು. ತನ್ನ ಜೊತೆಯಲ್ಲಿ ಬಂದಿದ್ದ ಭಕ್ತರನ್ನು 
ಪರಿಚಯ ಮಾಡಿ ಗುರುಗಳ ಆಶೀರ್ವಾದವನ್ನು ಅವರಿಗಾಗಿ ಬೇಡಿದರು. 
ಗುರುದೇವರ ಸತ್ಸಂಗದಲ್ಲಿ ಒಂದೆರಡು ದಿವಸ ಸಂತೋಷಪಾಗಿ ಕಳೆದರು. 
ಮಠದಲ್ಲಿ ಗುರುಭಕ್ತರ, ಗುರುಸಹೋದರರೆ ಸಂಗ ಒಡನಾಡಿ ಅವರೆಲ್ಲರೊಡನೆ 
ಚೇರಂಬಾಣೆಯಲ್ಲಿ ವಂಶನಿರ್ಮಾಣದ ಬಗ್ಗೆ ಗುರುಗಳ ಪವಾಡಸದೃಶವಾದೆ 
ಅನುಗ್ರಹವನ್ನು ಮತ್ತೆ ಮತ್ತೆ ವಿವರಿಸಿ ಹೇಳಿ ಸಂತೃಪ್ತರಾದರು. ಕೇಳಿದವ 
ರೆಲ್ಲರೂ ಸಂತೋಷಪಟ್ಟರು. 

ಸದ್ಗುರು ಶ್ರೀ ಸಿದ್ಧಾರೊಢರು ಆರೋಗ್ಯದ ಮಟ್ಟಿಗೆ ಅಷ್ಟು ಉತ್ತಮ 
ಸ್ಥಿತಿಯಲ್ಲಿರಲಿಲ್ಲ. ಅವರು ಇಳೆಯಲ್ಲಿ ತಮ್ಮ ಅವತಾರಸಮಾಪ್ತಿಮಾಡುವ 
ಕೊನೆಯ ಫಟ್ಟ ಅದಾಗಿತ್ತು. ಸ್ವಾಮಿಗಳಿಗೆ ಕೊಡಗಿಗೆ ಬೇಗನೇ ಹೊರಡ 
ಬೇಕೆಂದು ಆಂತರ್ಯದಲ್ಲಿ ಯೋಚನೆ ಮೂಡಿ ಬರುತ್ತಿತ್ತು. ಅದರಂತೆ ಗುರು 
ದೇವರಲ್ಲಿ ವಿನಂತಿಸಿದರು. ಸದ್ಗುರುದೇವರು. ಸ್ವಾಮಿಗಳಿಗೆ ವಿಶೇಷವಾಗಿ 


CC-0. Jangamwadi Mafh Collection. ೧1೦1500 by eGangotri 


54 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಆಶೀರ್ವಾದ ಮಾಡಿ ಕೊಡಗಿಗೆ ಹೊರಡಲು ಅನುಜ್ಞೆಯನ್ನು ನೀಡಿದರು. 
"ಕಷ್ಟಗಳು ಏನೇ ಬರಲಿ, ಪರಮಾತ್ಮನಲ್ಲಿ ನಂಬಿಕೆ ನಿನಗಿರಲಿ. ಎಲ್ಲವೂ ಸಕಾಲ 
ದಲ್ಲಿ ಯಶಸ್ವಿಯಾಗುವುದು. ನೀನೇನೂ ಚಿಂತಿಸಬೇಡ. ಕೈಕೊಂಡ ಈ ಕಾರ್ಯ 
ವನ್ನು ಸಂತೋಷವಾಗಿ ಮುಂದುವರಿಸು. ನಿನಗೆ ಯಶಸ್ಸು ಸಿಗಲಿ' ಎಂದು 
ಆಶೀರ್ವಾದ ಮಾಡಿದರು. ಸದ್ಗು ರು ಶ್ರೀ ಸಿದ್ಧಾ ರೂಢರು ಸ್ವಾಮಿ 
ಮಾಧವಾನಂದರ ಪ್ರಾರ್ಥನೆಯಂತೆ. ತಮ್ಮ ಆಶೀರ್ವಾದದ ಸಂಕೆ ಕೀತವಾಗಿ 
ತವ್ಮು ಪಾದುಕೆಗಳನ್ನು ಅವರಿಗೆ ನೀಡಿ ಅನುಗ್ರಹಿಸಿದರು. 

ಸದ್ಗುರುನಾಥ ಶ್ರೀ ಸಿದ್ಧಾರೂಢರ ಕೃಪಾಶೀರ್ವಾದದ ಪಾದುಕೆ ಹೊತ್ತು 
ಸ್ವಾಮಿಗಳು ಹುಬ್ಬಳ್ಳಿಯಿಂದ ಚೇರಂಬಾಣೆಗೆ ಪ್ರಯಾಣ ಬೆಳೆಸಿ ಸುಖವಾಗಿ 
ಬಂದು ತಲಪಿದರು. ಹುಬ್ಬಳ್ಳಿಯಿಂದ ಹೊರಡುವಾಗ ಚೇರಂಬಾಣೆಯಲ್ಲಿ 
ನೂತನ ಮಠದ ಉದ್ಭಾಟನೆಗೆ ಬರಬೇಕಾದ ಭಕ್ತ ರ, ಸ್ವಾಮಿಗಳೆ ಕುರಿತಾಗಿ 
ನಿಶ್ಚಯ ಮಾಡಿ, ವ್ಯವಸ್ಥೆ ವಸ್ಥೆ ಸರಿಗೊಳಿಸಿ ಬಂದಿದ್ದರು. | 


ಶ್ರೀ ಸಿದ್ಧಾರೂಢರ ಮಕಠೆ ಸ್ಥಾಪನೆ 

ಅದೆಷ್ಟೋ ವರ್ಷದ ಸ್ವಾಮಿಗಳ ಹರಕೆ, ಬಯಕೆ ಫಲಿಸಿತು. Sedo 
ಬಾಣೆಯಲ್ಲಿ ಮಠ ನಿರ್ಮಾಣವಾಯಿತು. ಮಠದ ಉದ್ಭಾಟನೆಯ ಪುಣ್ಯ 
ಸಮಾರಂಭಕ್ಕೆ ತಕ್ಕ ಸಿದ್ದತೆಗಳೆಲ್ಲ ಆದುವು. ಹುಬ್ಬಳ್ಳಿಯಿಂದ ಶ್ರೀ ಸಿದ್ಧಾ 
ರೂಢರ ಪರಮಶಿಷ್ಕರಾದ ಘನವಿದ್ವಾಂಸರಾದ ಶ್ರೀ ಶ್ರೀ ಶಿವಪುತ್ರಸ್ವಾಮಿ 
'ಗಳು, ಶ್ರೀ ಗುಂಡು ಭಟ್ಟರು, ಶ್ರೀ ವಿಠಲರಾಯರು, ಕೀರ್ತನ ಕೇಸರಿ 
ಹೊನ್ನಪ್ಪ ಭಾಗವತರು ಇವರನ್ನು ಮತ್ತು ಇನ್ನು ಕೆಲವು. ಗುರುಭಕ್ತರನ್ನು 
ಸಾ ಮಿಗಳು ಚೇರಂಬಾಣೆಯ ಸಮಾರುಭಕ್ಕೆ ವಿಶೇಷವಾಗಿ ಆಮೆಂತ್ರಿಸಿದ್ದ ರು. 
"ಸದ್ದು ರು Ye ಸಿದ್ಧಾರೂಢ ಸಂಪ್ಪ ಸಂಪ್ರದಾಯದಂತೆ ಚೇರಂಬಾಣೆಯಲ್ಲಿ 
ನೂತನ "ಮಠದ ಸಾ T ಮುನ್ನ ಪಾದುಕಾಪೂಜೆ, ಸಪ್ತಾಹ ನಾಮ 
'ಸಂಕೀರ್ತನೆ, ಶ್ರೀ ಗುರುಚರಿತೆಪಾರಾಯಣ, ವೇದಪಾರಾಯಣ ಇತ್ಯಾದಿ 
ಗಳಲ್ಲ ಶ್ರೀ ಶಿವಪುತ್ರ ಸ್ವಾವಿಂಗಳ ಮುಖಂಡತ್ವದಲ್ಲಿ, ಸ್ವಾಮಿಗಳ ಸಹೆಯೋಗೆ 
ದಲ್ಲಿ ಕ್ರಮಬದ್ಧವಾಗಿ ನಡೆದವು, ಹತ್ತಿರದ ಹಾಗೂ ದೂರದ ಊರುಗಳಿಂದ 
ಅನೇಕ ಮಂದಿ' ಭಕ್ತರು ಆಗಮಿಸಿದ್ದರು. ಸ್ವಾಮಿಗಳ ಆಪ್ತರು, ಪರಮ 
ಭಕ್ತರು, ಪೂರ್ವಾಶ್ರಮದ ಮನೆಯವರೂ ಅದ ಶ್ರೀ ಬಡ್ಡೀರ ನಂಜಪ್ಪ, 
ಕುಲ್ಲೆಟಿರ ಕುಶಾಲಪ್ಪ, ಪಟ್ಲಪ್ಪಂಡ ಅಪ್ಪಯ್ಯ ಇವರೆಲ್ಲ ಹಗಲು-ರಾತ್ರಿ ಎನ್ನದೆ 


CC-0. Jangamwadi Math Collection. Digitized by eGangotri 


ಚೇರಂಬಾಣೆಯಲ್ಲಿ ಶ್ರೀ ಸಿದ್ಧಾ ರೂಢ ಮಠದ ಸ್ಪಾ ) o 55 


ಸತತವಾಗಿ ಭಕ್ತಿ ಉತ್ಸಾಹಗಳಿಂದ ದುಡಿದರು. ಶ್ರೀಮಾನ್‌ ಕೋಡೀರ 
ಉತ್ತಪ್ಪ ಸವರು ಸಮಾರಂಭಕ್ಕೆ ವಿಶೇಷ ಆಹ್ವಾನಿತರಾಗಿ ಬಂದಿದ್ದ ರು. 
ಫ್ರೀ (ಮಾನ್‌ ಕೋದಂಡ ದೇವಯ್ಯನವರು ಬಂಧು ಮುತ್ತ ಶ್ರರೊಡಗೂಡಿ ಬಂದು 
ಮಠದಲ್ಲಿ ಗುರುಸೇವೆಗೆ ನಿಂತಿದ್ದರು. 

ಹೀಗೆ ಮಂತ್ರಘೋಷ, et ರಣೆ ನಡೆಯುತ್ತಿದ್ರ joS ಶ್ರೀ ಸಿದ್ಧಾ 

ರೂಢರ ಪ್ರಿಯಶಿಷ್ಯರಾದ ಶ್ರೀ y ಶ್ರೀ ಶಿವಪುತ್ರ ಸ್ವಾ rid ಮಠದಲ್ಲಿ 
ಶಾಸ್ತ ಪ್ರವಚನ ಮಾಡಿದ ರು. ಪೂಜೆಪ್ರಾರ್ಥನೆಗಳು ವಿಶೇಷವಾಗಿ ನಡೆದವು. 
ಫ್ರೀ ಸಿದ್ಧಾರೂಢರ ದಿವ್ಯ ಭಾವಚಿತ್ರವನ್ನು ಸುಂದರವಾದ ಚೌಕಟ್ಟಿನಲ್ಲಿ 
ಅಲಂಕರಿಸಿ "ಪೀಠದಲ್ಲಿ ಇಟ್ಟು, ಪಾದುಕೆ ಸಹಿತ ಮಠಕ್ಕೆ ಮೂರು ಸುತ್ತು 
ಸ್ವಾಮಿ ಮಾಧವಾನಂದರೇ ತಮ್ಮ ತಲೆಯಲ್ಲಿ ಹೊತ್ತುಕೊಂಡು ಬಂದು 
ವಂಶದ ಒಳಗೆ ತಂದರು. ಶ್ರೀ ಶಿವಪುತ್ರ ಸ್ವಾಮಿಗಳು ಗುರುಗಳ ಫೋಟೋ 
ವನ್ನು ಮಾಧವಾನಂದ ಸಾ ) HONG ಕೈಯಿಂದ ಸ್ವೀಕರಿಸಿ ಕೊನೆಗೆ ಈರ್ವರೂ 
ಸೇರಿ ವಿಶೇಷವಾದ ಅಲಂಕೃತ ಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಆಗ 
ಅಲ್ಲಿ ನೆರೆದಿದ್ದ ವಿಪುಲ ಜನಸ್ತೋಮ ಹರ್ಷದಿಂದ ಜಯಜಯಕಾರ ' 
ವನ್ನು ಮಾಡಿತು. `ಶ್ರೀ ಸಿದ್ಧಾರೂಢ ಮಹಾರಾಜಕೀ ಜೈ--ಶ್ರೀ ಕಾವೇರೀ 
ಮಾತಾಕೀ ಜೈ' ಎಂಬ ಜಯಕಾರ ದಿಗಂತವಾ ,ಪಿಯಾಯಿತು. ಅನಂತರ 
TANNED m€— ಪೂಜೆಯಾಯಿತು. ಹಿನ್ನೆ ರೆಯಾಗಿ ಅಖಂಡ ನಾಮ 
ಸಂಕೀರ್ತನೆ ನಡೆಯುತ್ತಲೇ ಇತ್ತು. ಹೊರಗಡೆ ವಾದ್ಯಘೋಷ ಮೊಳಗು 
ತ್ತಿತ್ತು. ಮಹಾಮಂಗಳಾರತಿ ಆಯಿತು. ಆಗ ಶ್ರೀ ಶಿವಪುತ್ರಸ್ವಾವಿಗಳು 
ಮತ್ತು ಸ್ವಾಮಿ ಮಾಧವಾನಂದರು ಹಾಗೂ ನೆರೆದ ಮುಖಂಡರು ಎಲ್ಲರೂ 
ಸೇರಿ ಈ S5, ಮದಲ್ಲಿ ಗುರುದೇವ ಶ್ರೀ ಸಿದಾ I BOG ಸ್ವಾವಿಂಗಳ ಶಕ್ತಿ. ಚಿರ 
ಸ್ಥಾ ಯಿಯಾಗಿ ನೆಲಸಿ. ಬೆಳಗುವಂತಾಗಲಿ ಎಂದು ಪ್ಪಾ > OFX ಶ್ರೀ ಸದ್ಗುರುವಿನ 
ಚರಣಕ್ಕೆ ಪುಷ್ಪಾಂಜಲಿ ಸಲ್ಲಿಸಿ ಸಾಷ್ಟಾ ೦ಗನಮಸ್ಕಾರ ಮಾಡಿದರು. ಆನಂತರ 
ನೆರೆದವರಿಗೆಲ್ಲ be ಕಾವೇರಿತೀರ್ಥ ಮತ್ತು "ಸದ್ದು _ರುಪೂಜಾಪ್ರಸಾದದ 
ವಿತರಣೆಯಾಯಿತು. ಮಧ್ಯಾಹ್ನದ ವೇಳೆಗೆ ನೆರೆದ ಭಕ್ತವೃಂದಕ್ಕೆಲ್ಲ ಅನ್ನ 
ಸಂತರ್ಪಣೆ ನಡೆಸಲಾಯಿತು. ಬಹುಸೆಂಖ್ಯೆ ಯಲ್ಲಿ ನೆರೆದಿದ್ದ ಭಕ್ತರು ಸಮಾ 
ರಂಭದಲ್ಲಿ ಭಾಗಿಯಾಗಿ ಸಂತೃಪ್ತರಾದರು. ಹೀಗೆ 1928ನೇ ಇಸವಿ ಮೇ 
ತಾರೀಖಂ 7ನೇ (1-5-1928) ಸೋಮವಾರದಂದು ಚೀರಂಬಾಣೆಯ 
ಶ್ರೀ ಸಿದ್ದಾ ಶ್ರಮವು ಸ್ಲಾಪನೆಗೊಂಡಿತು. 


ಲ 
RC 0. PR Med Math Collection. Digitized by eGangotri 


56 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಆ ದಿನ ಅಪರಾಹ್ನ ಕೀರ್ತನಕೇಸರಿ ಹೊನ್ನೆಪ್ಪ ಭಾಗವತರು 'ಗುರು 
2203" ಎಂಬ ಹರಿಕಥೆಯನ್ನು ತುಂಬ ಹೃದಯಂಗಮವಾಗಿ ನಡೆಸಿಕೊಟ್ಟರು. 
ಸ್ವಾಮಿ: ಮಾಧವಾನಂದರು ನೆರೆದಿದ್ದ ಭಕ್ತವೃಂದವನ್ನು ಉದ್ದೇಶಿಸಿ ಮಾತ 
ನಾಡಿ "ಮಠವನ್ನು. ಸಾರ್ವಜನಿಕರದ್ದು-ಭಕ್ತರದ್ದು ಎಂಬುದಾಗಿ ಭಾವಿಸ 
ಬೇಕು. ಮಠಕ್ಕೆ ಬಂದು ಸಂಸಾರದ ದುಃ ಖವನ್ನು ಭಜನೆ-ಪ್ರಾರ್ಥನೆ ಮಾಡಿ 
ಕಡಿಮೆ ಮಾಡಿಕೊಳ್ಳಬೇಕು. ದೇವರ ಕೃಪೆ ಎಲ್ಲರೂ ಪಡೆಯುವಂತಾಗಬೇಕು" 
ಎಂದು ಬಿನ್ನೆಎಸುತ್ತಾ ಗುರುಕೃಪೆಯ ಬಲ, ಭಗವನ್ನಾಮದ ಮಹಿಮೆ. 
ಸತ್ಸಂಗದ ಅಗತ್ಯದ ವಿಚಾರವಾಗಿ ಭಕ್ತರ ಮನಮುಟ್ಟುವಂತೆ ಮಾತನಾಡಿ 
ದರು. 
ಭಕ್ತಾದಿಗಳು ಮಠಸ್ಥಾಪನೆಯ ವಿಜೃಂಭಣೆಯ ಸಂದರ್ಭದಲ್ಲಿ ಭಾಗಿ 

ಗಳಾಗಿ ಸಂತಸಗೊಂಡರು. ಅದರಿಂದ ತೃಪ್ತರಾಗಿ ಭಕ್ತಿಭಾವದಿಂದ ತಮ್ಮ 
ತಮ್ಮ ಮನೆಗೆ ತೆರಳದರು. ಮಡಿಕೇರಿಗೆ ಹೊರಡುವ ಮುನ್ನ ಶ್ರೀ ಕೋದಂಡ 
ದೇವಯ್ಯನವರು ಶ್ರೀ ಮಾಧವಾನಂದರಿಗೆ ನಮಸ್ಕರಿಸಿ "ಇನ್ನುಮುಂದಕ್ಕೊ 
ಮಠಕ್ಕೆ ಬೇಕಾದಾಗಲೆಲ್ಲ ನನ್ನ ಸೇವೆಗೆ ಅವಕಾಶ ನೀಡಬೇಕು. ಸೇವೆಯನ್ನು 
ಸ್ವೀಕರಿಸಬೇಕು' ಎಂದು ವಿಶೇಷವಾಗಿ ಕೇಳಿಕೊಂಡರು. ಸ್ವಾಮಿಗಳು ಹೀಗೆ 
ಸಂತೋಷದಿಂದ ಎಲ್ಲರನ್ನೂ ಬೀಳ್ಕೊಟ್ಟರು. 
ಆವರ ಆಪ್ತರಲ್ಲಿ ಒಬ್ಬರಾದ ಶ್ರೀ ನಂಜಪ್ಪನವರು ರಾತ್ರಿ ಸ್ವಾಮಿಗಳ ಬಳಿ 
ಬಂದು "ಹಾಗೂ ಹೀಗೂ ಮಠ ಕಟ್ಟಿ ಗುರುಗಳು ಆಗಿಬಿಟ್ಟಿರಲ್ಲವೇ?' ಎಂದು 
ಸೆಂತೋಷ-ಸಲಿಗೆಯಿಂದ ಕೂಡಿ ಕೇಳಿದರು. ಆಗ ಸ್ವಾಮಿಗಳು “ಮಠ ಕಟ್ಟಲು 
ನಾನ್ಯಾರು? ಎಲ್ಲ ಅಲ್ಲಿ ಕುಳಿತಿದ್ದಾರಲ್ಲ--ಆ ಸದ್ಗುರು ಶ್ರೀ ಸಿದ್ಧಾರೂಢರ 
ಕೃಪೆ, ಮಹಿಮೆ. ಎಲ್ಲ ಆಗುಹೋಗುಗಳೆಲ್ಲ ಅವರ ಇಚ್ಛೆಯಂತೆ” ಎಂದು 
ಹೇಳಿಡರು. ಮುಂದುವರಿದು "ಫ್ರೀ ಸಿದ್ಧಾರೂಢರು ಬೇಡ ಎಂದರೆ ಕಟ್ಟಿದ 
ಈ ಕಟ್ಟಡ ನಿಮಿಪಾರ್ಧದಲ್ಲಿ ಬಿದ್ದು ಪುಡಿಪುಡಿಯಾದೀತು. ನಾನು ಅವರೆ 
ಕೈಯಲ್ಲಿ ಒಂದು ಊರುಗೋಲಿನಂತೆ” ಎಂದು ಹೇಳುತ್ತಾ ಗುರುದೇವರ 
ಹೆಸರು ಹೇಳಿಕೊಂಡು ಕೈಮುಗಿದರು. ಆಮೇಲೆ ಶ್ರೀ ನಂಜಪ್ಪನವರನ್ನು 
ನೋಡುತ್ತಾ ಮುಗುಳುನಗುತ್ತಾ “ನಂಜಪ್ಪಾ, ಅಪ್ಪಯ್ಯ, ಕುಶಾಲಪ್ಪ... 
ನೋಡಿ ಇನ್ನುಮುಂದೆ ನೀವು ನನ್ನೆ ಬಳಿ ಬರುವಾಗ ಬರಿಗೈಲಿ ಬರಕೂಡದು. 
ನಾನು ಇನ್ನುಮುಂದೆ ಮಠದ ಸ್ವಾಮಿ, ಗುರುಪೀಠಾಧಿಕಾರಿ. ಹಾಗಾಗಿ 
ನೀವೆಲ್ಲ ವಿಶೇಷ ಕಾಣಿಕೆ ತರಬೇಕು. ಕಾಲು ಹಿಡಿಯಬೇಕು. ಇದೇನು ತಮಾಷೆ 


CC-0. Jangamwadi Math Collection. Digitized by eGangotri 


ಸದ್ಗುರು ಶ್ರೀ ಸಿದ್ಧಾರೂಢರ ಮಹಾಸಮಾಧಿ 57 
ಎಂದು ಭಾವಿಸಿದ್ದೀರಾ ?' ಎಂಬುದಾಗಿ ತಮಾಷೆಯಾಗಿ ನುಡಿದರು. ಆಗ 
ನಂಜಪ್ಪನವರು ಮುಗುಳುನೆಗುತ್ತಾ "ಅದಕ್ಕೆ ನಾಳೆಗೇಕೆ ಕಾಯಬೇಕು — 
ಸ್ವಾಮಿ, ಇಂದೇ ನೋಡಿ' ಎನ್ನುತ್ತಾ ಜೇಬಿನಿಂದ ಎರಡು ನಾಣ್ಯ ತೆಗೆದು 
ಸ್ವಾಮಿಗಳ ಪಾದದಲ್ಲಿ ಇಟ್ಟು ನಮಸ್ಕರಿಸಿ ಆಶೀರ್ವಾದ ಬೇಡಿದರು. ಸ್ಥಾ ) 50 
ಗಳು “ತುಂಬಾ ಪ್ರೀತಿಯ ಮಿಶ್ರ ರು Eu ನೀವೇ AR, ಕ್ವರು, ಗುರುದೇವ 
ಎಲ್ಲರನ್ನೂ ರಕ್ಷಿ ಸಲಿ' ಎಂದು ಹೇಳಿ ಆಶೀರ್ವಾದಮಾಡಿದರು. ಕೊನೆಗೆ ಗುರು 
ಸ್ಮರಣೆ ಮಾಡುತ್ತಾ ಎಲ್ಲರೂ ವಿಶ್ರಾಂತಿಹೊಂದಿದರು. 


Q9, ಯಂ ೧೩ 
ಸದ್ಗುರು ಶ್ರೀ ಸಿದ್ಧಾರೂಢರ ಮಹಾಸಮಾಧಿ 


ಚೇರಂಬಾಣೆಯಲ್ಲಿ ಮಠ ಸ್ಟಾ js ಆಗಿ ಕೆಲವು ಸಮಯ ಕಳೆಯಿತು. 
ಸ್ವಾಮಿ ಮಾಧವಾನಂದರ ಬಳಿ “ಜಿಜ್ಞಾ AN, ಉಪದೇಶಕ್ಕೆ ಬರುತ್ತಿ ದ್ದ ವರ 
ಸಂಖ್ಯೆ ದಿವಸಗಳು ಕಳೆದಂತೆ ಹೆಚ್ಚಾ ಯಿತು. ಸ್ವಾಮಿಗಳ ಕೀರ್ತಿ ಕೊಡಗಿನ 
ವಿವಿಧ ಎಡೆಗಳಲ್ಲಿ ಹಬ್ಬಿತು. ಮಠದಲ್ಲಿ ಕಾವೇರಿ “ಜಾತ್ರೆ ಸಂದರ್ಭದ ವಿಶೇಷ 
ಅನ್ನೆ ಸಂತರ್ಪಣೆ ಸಮಾರಾದನೆಯಿಂದಾಗಿ ಚೇರಂಬಾಣೆ | ಸ್ವಾಮಿಗಳು ಹಾಗೂ 
ed ಮದ ವಿಚಾರಗಳು ವ್ಯಾಪಕವಾಗಿ ಕೊಡಗಿನಲ್ಲಿ ಪರೆಡಿದವು. ಸ್ವಾಮಿ 
ಗಳನ್ನು ಜನರು ಬಡ್ಡೀರಸ್ಥಾ ಮಿ. ಚೇರಂಬಾಣೆಸ್ವಾವಿ, ಸಿದ್ಧಾಪ್ರಮಗುರು 
ಎಂದೂ ಬೇರೆ ಬೇರೆ ಪ್ರೀತಿಯ ಹೆಸರುಗಳಿಂದ ಕರೆದು ಅವರ ಬಗ್ಗೆ ಮಾತ 
ನಾಡಿಕೊಳ್ಳುತ್ತಿದ್ದರು. ಗೌರವ ಸೂಚಿಸುತ್ತಿದ್ದರು. 
ಅತ್ತ, ಹುಬ್ಬಳ್ಳಿಯಲ್ಲಿ ಸದ್ಗುರು ಫ್ರೀ ಸಿದ್ಧಾರೂಢರು ಅಸಂಖ್ಯಾತ 
ಮಂದಿ ಭಕ್ತರ ಪಾಲಿಗೆ ಪ್ರತ್ಯಕ್ಷ ಭಗವಂತನಾಗಿ ಬೆಳಗಿದರು. ಸಿದ್ಧಾ 
ರೂಢ ಆಶ್ರಮಕ್ಕೆ ಬಹುಮಂದಿ ಭಕ್ತರಾದರು. ಅನೇಕರು ಧನ, ಕನಕ, 
ವಸ್ತುಗಳನ್ನು ಭಕ್ತಿಯಿಂದ ನೀಡಿ ಮ ಮುಂದಾದರು. ದಿನಗಳೆ 
ದಂತೆ ಆಶ್ರಮದಲ್ಲಿ ಸಾಧುಗಳ ಸಂಖ್ಯೆ, ಭಕ್ತರ ಗಂಪು ಹೆಚ್ಚಾ ಿಗುತ್ತಾಬಂತು. 
ಶಾಸ್ತ್ರಪ್ರ ವಚನ, ದಾಸೋಹ, ಕವಗಳು, ಇವೆಲ್ಲ ಅದ್ಭು ತವಾದ ರೀತಿ 
ಯಲ್ಲಿ ವೈಭವದಿಂದ ನಡೆಯುತ್ತಾ ಬಂದವು. ಅಪ್ಪ ಶ್ರಮದಲ್ಲಿ ಧನಸಂಪತ್ತು, 
ಜನೆಸಂಪತ್ತು ತುಂಬಿ ತುಳುಕಾಡುವಂತಾಯಿತು. ಮೇಲಾಗಿ ಆಧ್ಯಾತ್ಮಿಕ 


CC- 0. Jangamwadi Math Collection. Digitized by eGangotri 


58 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 
ಸಂಪತ್ತು ಆಗಲೇ ಸದ್ಗುರು ಶ್ರೀ ಸಿದ್ಧಾರೂಢರ ಮೂಲಕ ಉಕ್ಕಿಹರಿದಿತ್ತು. 
ಹುಬ್ಬಳ್ಳಿಯ ಶ್ರೀ ಸಿದ್ಧಾರೊಢ ಮಠ ದೇಶದ ನಾನಾಭಾಗದ ಭಕ್ತರಿಗೆ 
ಒಂದು ದಿವ್ಯಗುರುಸಾನ್ನಿಧ್ಯದ, ಭರವಸೆಯ ಹಾಗೂ ಅನುಗ್ರಹದ ಮಹಾ 
ಕೇಂದ್ರ ಎಂದಾಯಿತು. 
ಚೇರಂಬಾಣೆಯಲ್ಲಿ ಮಠಸ್ಥಾಪನೆಯಾದಮೇಲೆ ಸ್ವಾವಿಂ ಮಾಧವಾನಂದರು 
ಹುಬ್ಬಳ್ಳಿಗೆ ಒಂದೆರಡು ಬಾರಿ ತೆರಳಿ ಗುರುಗಳ ದರ್ಶನ ಮಾಡಿ ಬಂದರು. 
ಚೇರಂಬಾಣೆ ಮಠದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾದಂತೆ, ಕಾರ್ಯಕ್ರಮಗಳು 
ಹೆಚ್ಚಿ ದವು. ಹಾಗಾಗಿ. ಸ್ವಾಮಿ ಮಾಧವಾನಂದರಿಗೆ ಮಠದ ಜವಾಬ್ದಾರಿ 
ಹೆಚ್ಚಾ ಯಿತು. ಅದುದರಿಂದ ನೆನಸಿದಂತೆ ಹುಬ ei ತೆರಳಲಾಗುತ್ತಿ ರಲಿಲ್ಲ. 
ಹೀಗಿರುವಾಗ, ed, ಹುಬ್ಬಳ್ಳಿಯಲ್ಲಿ ಶ್ರೀ ಸಿದ್ಧಾರೂಢರು ಸಮಾಧಿ 
ಆಗುವ ಕೆಲಕಾಲದ ಮುಂಚೆ ಅವರ ಪವಿಶ್ರತೆ-ತೇಜಸ್ಸು ದಿವ್ಯತೆ ಇವುಗಳ 
ವೈಭವವನ್ನು ಸಹಿಸಲಾರದೆ ಕೆಲವು ದುಷ್ಟ ಜನರು ಅವರಿಗೆ ವಿಷಪ್ಪ ಯೋಗ 
ಮಾಡುವ ವ್ಯವಸ್ಥೆ ಮಾಡಿದರು. ಅದರಂತೆ ಮಹಿಳೆಯೋರ್ವಳ ಮೂಲಕ 
ಸದ್ದು ರುಗಳಿಗೆ ಆಹಾರದಲ್ಲಿ ವಿಷ ಬೆರಸಿ ನೀಡಲಾಯಿತು. ಆದರೆ ನಂಜನ್ನು 
ಉಂಡು ದಕ್ಕಿಸಿದ ಶ್ರೀ ನಂಜುಂಡೇಶ್ವ ರನಂತೆ, ಅವನ ಅವತಾರಿಯೇ ಆದೆ 
ಶ್ರೀ ಸಿದಾ y ರೂಢರು ವಿಷವನ್ನು n ಜೀರ್ಣಿಸಿದರು. ನೀಲಕಂಠರಾಗಿ 
ಬೆಳಗಿದರು! ಮಠದ ಆಸ್ತಿಪಾಸ್ತಿಗಳ ಬಗ್ಗೆ, ಸಂಪ್ರದಾಯದ ಬಗ್ಗೆ ತನ್ನೆ 
ಉತ್ತರಾಧಿಕಾರಿಯಾಗಿ ಪಟ್ಟಕ್ಕೆ ಶ್ರೀ ಗುರುಪತ್ರ ನೆಂಬವರನ್ನು ಸಿ ಕರಿಸಿ 
ಅವರಿಗೆ ಶ್ರೀ ಗುರುನಾಥಾರೂಢರೆಂದು ನಾಮಧೇಯವಿತ್ತು ಹರಸಿದರು. 
ಶ್ರೀ ಗುರುನಾಥಾರೂಡರು ಮೌನಿ ಸಾ ಿಮಿಗಳಾಗಿದ್ದರು. ಅವರು ಎಂದೂ 
ಯಾರೊಡನೆಯೂ ಮಾತನಾಡುತ್ತಿ ರಲಿಲ್ಲ. ಅದರೆ ಅಂತರಂಗದ ಕಣ್ಣಿಂದ 
ನೋಡಿ, ಹೃದಯದಿಂದ ಹ 300398, ಎಂಬಂತೆ ಸ ಸ್ಪಂದಿಸಿ ಭಕ್ತರನ್ನು ಅನು 
ಗ್ರಹಿಸುವ ಮಹಾಮಹಿಮರು ಅವರಾಗಿದ್ದ ರು. ಅವರು ಮೌನಿಗಳಾಗಿದ್ದ ರೂ 
ಅವರ ಬಳಿ ತೆರಳಿ ಪಾದಗಳಿಗೆ ವಂದಿಸಿ ಭಕ್ತ ಕರು ತಮ್ಮ ಬಿನ್ನೆ ಹಗಳನ್ನು ತಿಳಿಸು 
ತ್ತಿದ್ದ JOS ಅವರಿಗೆ ಸ್ಥಾ ಶಮಿಗಳು ಸಂಜ್ಞೆ x rie ಮೂಲಕ, ಕೆಲವು ವೇಳೆ ಬರೇ 
ದ್ದ ಷ್ಟಿ ಯ ಮೂಲಕ ಉತ್ತ ರ ನೀಡುತ್ತ? ದ್ದರು. ಅದು ಎಲ್ಲರಿಗೂ ಅರ್ಥವಾಗು 
ag ತ್ತು. ಅದರಿಂದ ತ ಕೈಫ್ತಿಯಾಗುತ್ತಿತ್ತು. ಶ್ರೀ ಗುರುನಾಥಾರೂಢರು ಸದ್ದುರು 
ಶ್ರೀ ಸಿದಾ ್ಲಿರೂಢರ ಪೂರ್ಣಯೋಗಶಕ್ತಿ ಯ ಸಂಪತ್ತನ್ನು ಅನುಗ್ರ ಹಪೂರ್ಪಕ 
ವಾಗಿ ಪಡೆದವರಾಗಿದು ) ನಿಜಕ್ಕೂ ಮಹಾಮಹಿಮಾವಂತರಾಗಿದ್ದ ರು. 


CC-0. Jangamwadi Math Collection. Digitized by EUR 


ಸದ್ಗುರು ಶ್ರೀ ಸಿದ್ಧಾರೂಢರ ಮಹಾಸಮಾಧಿ 59 


ಗಿ 

ಶ್ರೀ ಸಿದ್ಧಾರೊಢರು ಆಶ್ರಮದಲ್ಲಿ ಸಾಕಷ್ಟು ಸಂಪತ್ತು Worl Arts, 
ದ್ದಾರೆ. ಆಶ್ರಮಕ್ಕೆ ಬೇಕಾದಷ್ಟು ವರಮಾನವಿದೆ. ಅಸಂಖ್ಯಾತ ಮಂದಿ ಭಕ್ತರ 
ಬೆಂಬಲ ಆದಕ್ಕಿದೆ. ಆಶ್ರಮ ಭಕ್ತೆರಿಂದಾಗಿ ಬೆಳೆದದ್ದು. ಆದುದರಿಂದ ಅದರೆ 
ಆಸ್ತಿಪಾಸ್ತಿಗಳೆಲ್ಲ ಶ್ರೀ ಗುರುನಾಥಾರೂಢರಿಗೆ ಸೇರಿದುದಲ್ಲ, ಭಕ್ತರಿಗೆ ಸೇರಿ 
ದುದು. ಹಾಗಾಗಿ ಶ್ರೀ ಗುರುನಾಥಾರೂಢರ ಹೆಸರಿಗೆ ಸದ್ಗುರು ಶ್ರೀ ಸಿದ್ಧಾ 
ರೂಢರು ಮಠದ ಆಸ್ತಿಪಾಸ್ತಿಗಳ ಹಕ್ಕನ್ನು ವರ್ಗಾಯಿಸಿ ಪತ್ರವನ್ನೂ ಸರಕಾರದ 
ನಿಯಮದಂತೆ ರಿಜಿಸ್ಟರ್‌ ಮಾಡಿಸಿದ್ದು ಸರಿ ಅಲ್ಲ ಎಂಬ ವಾದವಿವಾದ 
ಎದ್ದಿತು. ಆಶ್ರಮದ ಆಸ್ತಿಪಾಸ್ತಿ-ಹಕ್ಕು ವಿಚಾರವನ್ನು ಭಕ್ತಮಂಡಳಿಗೇ 
ವರ್ಗಾಯಿಸಬೇಕು ಎಂದು ಭಕ್ತರನೇಕರು ಹೇಳಹೊರಟು, ಸದ್ಗುರು 
ಶ್ರೀ ಸಿದ್ಧಾರೂಢರು ತಮ್ಮ ಹಕ್ಕುಪತ್ರವನ್ನು ಇನ್ನೀಗ ಬದಲಿಸಿ ವ್ಯವಸ್ಥೆ 
ಮಾಡಬೇಕೆಂದು ಕೋರ್ಟಿನಲ್ಲಿ ಖಟ್ಲೆ ಹೂಡಿದರು. ತುಂಬ ಕುತೂಹಲಕಾರಿ 
ಯಾದ ರೀತಿಯಲ್ಲಿ ಖಟ್ಲೆ ವಿಚಾರಣೆ ನೆಡೆಯಿತು. ಕೋರ್ಟು ವಿಚಾರಣೆ 
ಶ್ರೀ ಸಿದ್ಧಾರೂಢರೆ ಸಮ್ಮುಖದಲ್ಲಿ ಹುಬ್ಬಳ್ಳಿ ಸಿದ್ಧಾರೂಢ ಮಠದಲ್ಲಿಯೇ 
ನಡೆಯಿತು. ಖಟ್ಲೆಯಲ್ಲಿ ಕೊನೆಗೆ ಭಕ್ತರಿಗೆ ಮಠದ ಆಸ್ತಿಯಲ್ಲಿ ಹಕ್ಕಿಲ್ಲ; 
ಆಸ್ತಿಯೆಲ್ಲ ಭಕ್ತರು ಗುರು ಸಿದ್ಧಾರೂಢರಿಗೆ ಭಕ್ತಿಯಿಂದ ನೀಡಿದು 
ಅದುದರಿಂದ ಭಕ್ತರಾರಿಗೂ ಅದರಲ್ಲಿ ಹಕ್ಕು ಇಲ್ಲ. ಹಾಗಾಗಿ ಭಕ್ತರ ಕೊಡುಗೆ 
ಎಲ್ಲವೂ ಗುರುವಿನೆದಂ. ಗುರು ಆದನ್ನು ಏನಂ ಮಾಡಿದರೂ ಭಕ್ತರಿಗೆ ಅದನ್ನು 
ಕೇಳುವ ಹಕ್ಕಿಲ್ಲ ಎಂದು ವಾದ ನಡೆಯಿತು. ಕೊನೆಗೆ ಕೇಸು ಖುಲಾಸೆ ಆಗಿ 
ಶ್ರೀ ಸಿದ್ಧಾರೂಢಸ್ವಾವಿಂಗಳು ಜಯಶೀಲರಾದರು. ಅವರ ಭಕ್ತರೆಲ್ಲ ಸಂತೃಪ್ತ 
ರಾದರು. 

ಆಗಲೇ ದೇಹದಲ್ಲಿ ಮುಪ್ಪುರಿಗೊಂಡು ಇಳೆಯಲ್ಲಿ 90 ವರ್ಷ ದಾಟಿದ್ದು 
ಸದ್ಗುರು ಶ್ರೀ ಸಿದ್ಧಾರೊಢರು ಇಹಲೋಕದ ಯಾತ್ರೆ ಮುಗಿಸುವ 
ಯೋಚನೆಯಲ್ಲಿದ್ದರು. ಕೊನೆಗೆ ತಾ. 21-8-1929ರಂದು ಶ್ರೀ ಗುರುನಾಥ 
ಆರೂಢರನ್ನೂ ಪಕ್ಕಕ್ಕೆ ಕರೆದು ಅವರಿಗೆ ತಮ್ಮ ಸರ್ವಯೋಗಶಕ್ತಿಯನ್ನು 
ಧಾರೆ ಎರೆದಂ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಕಣ್ಮುಚ್ಚಿ ಶಿವೈಕ್ಯರಾದರು. 

ಶ್ರೀ ಸಿದ್ಧಾರೂಢರು ದೇಹತ್ಯಾಗ ಮಾಡಿದರೂ ಕೂಡ ಅವರ ದಿವ್ಯ 
ಚೇತನ ಶಿಷ್ಯರ ಹೃದಯದಲ್ಲಿ ಸದಾ ಸ್ಟಂದಿಸುತ್ತಿತ್ತು. ಹುಬ್ಬಳ್ಳಿಯಲ್ಲಿ 
ಸದ್ಗುರುಗಳು ಸಮಾಧಿಯಾದ ವಿಚಾರವು ಸ್ವಾಮಿ ಮಾಧವಾನಂದರಿಗೆ 

ಚೇರಂಬಾಣೆಯಲ್ಲಿ ತಿಳಿದಂತೆ ಅವರಿಗೆ ಒಮ್ಮೆಗೇ ಕತ್ತಲು ಆವರಿಸಿದಂತಾ 


CC-0. Jangamwadi Math Collection. Digitized by eGangotri 


60 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಯಿತು. ಆದರೆ ಸ್ವಲ್ಪ ಹೊತ್ತಿನಲ್ಲಿ ಸ್ವಾ ವಿಂಗಳು ಸುಧಾರಿಸಿಕೊಂಡು ಮಠದಲ್ಲಿ 
ಭಕ್ತರನ್ನು ಕೂಡಿಕೊಂಡು ಶಿವನಾಮಸಂಕೀರ್ತನೆ, ಗುರುಗೀತೆ, ಗುರುಚರಿತೆ 
ಫಾರಾಯಣ, ಪಾದಪೂಜೆ ಇತ್ಯಾದಿಗಳು ಮೂರು ದಿವಸ ನಡೆಯುವಂತೆ 
ವ್ಯವಸ್ಥೆ ಮಾಡಿದರು. ಆಮೇಲೆ ಹುಬ್ಬ ್ಸಿಗೆ ತೆರಳಿ ಸದ್ಗುರುಗಳ ಸಮಾಧಿ 
ಮಂದಿರದಲ್ಲಿ ಸಾಪ್ಟಾಂಗವೆರಗಿ ಗುರು 'ಆರಾಧನೆ ನಡೆಸಿದರು. 

ಹುಬ್ಬಳ್ಳಿ ? od ಶಿ ಶ್ರೀ ಸಿದ್ದಾ ) BGT ಸಮಾಧಿಮಂದಿರದಲ್ಲಿ ಸದ್ಗುರುಗಳು 
ಎಚ್ಚ ರದ ಜತನವಾಗಿ ಉರಿಯುವ ದಿವ್ಯನಂದಾದೀವಿಗೆಯಾಗಿ ಬೆಳಗಿದರು. 
bai do, ಭಕ್ತರು ಆ ಪುಣ್ಯಸ್ಥಳಕ್ಕೆ ಆಗಿಂದಾಗ್ಗೆ ಯಾತ್ರೆ ಕೈಕೊಂಡು ತಮ್ಮ 
ಬದುಕಿಗೆ ಹೊಸ ಬಲ-ಬೆಳಕನ್ನು ತುಂಬಿಕೊಳ್ಳು ತ್ತಿದ್ದ di ದೂರದೂರದ. 
ಊರಿಗೆ ಈ ಮಹಾದೀಪದಿಂದ ಬೆಳಕನ್ನು ಹತ್ತಿಸಿಕೊಂಡು ಹೋಗಿ ಹೊಸ 
ಹೊಸ ಮಠಗಳೆಂಬ ಹಣತೆಯನ್ನು ಹಚ್ಚುತ್ತಿದ್ದರು. ಅಲ್ಲಿಗೆಲ್ಲ ಅನುಕೂಲದಂತೆ 
ಶ್ರೀ ಗುರುನಾಥಾರೂಢರು ತೆರಳಿ ಭಕ್ತ ಕರನ್ನು, ಮಠವನ್ನು ಅನುಗ್ರಹಿಸು 
ತ್ತಿದ್ದರು. 

ಹುಬ್ಬಳ್ಳಿ ಯಲ್ಲಿ ಸದ್ಗುರು 5e peranga ಸಮಾಧಿ ಆದನಂತರ 
ಸ್ವಾವಿಂ ಮಾಧವಾನಂದರು ವರ್ಷಂಪ್ರತಿ ಹುಬ್ಬಳ್ಳಿಗೆ ಹೋಗಿ ತಮ್ಮ ಗುರು 
ದೇವರ ಸಮಾಧಿಮಂದಿರದಲ್ಲಿ ಆರಾಧನೆ ಭಕ್ತಿಗೌರವಗಳನ್ನು ಸಲ್ಲಿಸಿ 
ಬರುತ್ತಿದ್ದರು. ಸ್ವಾಮಿಗಳ ಹಿಂದಿನ ಕಾಲದ ಜೊತೆಗಾರರು, ಗುರುಭಕ್ತ! ರು 
ಇವರು ಕೆಲವರು eee ಇದ್ದರು. ಇನ್ನು ಉಳಿದವರು ಧಾರವಾಡ, ಗದಗ, 
ಬಿಜಾಪುರ, ರಾಯಚೂರು, ಬೀದರೆ, ಬೆಳಗಾವಿ ಹೀಗೆ ಬೇರೆ ಬೇರೆ ಎಡೆಗಳಿಗೆ 
BO? ಮಠಸ್ಥಾಪನೆಮಾಡಿದರು. ಕೆಲವರು ಗೃಹಸ್ಥರಾಗಿ ಅವರವರ ಊರು 
ಗಳಲ್ಲಿ ಗುರುಭಕ್ತ ರಾಗಿ ಉಳಿದರು. ಸ್ವಾಮಿ ಆ ೪ 1 ಹುಬ್ಬಳ್ಳಿಗೆ 
ತೆರಳಿದಾಗ ಅವರಲ್ಲಿ ಕೆಲವರನ್ನು ಆಯಾಯ ಊರುಗಳಿಗೆ ಹೋಗಿ ಭೇಟಿ 
ಮಾಡಿ ಬರುತ್ತಿದ್ದರು. ಅವರನ್ನೆಲ್ಲ ಅನುಕೂಲದಂತೆ ಚೇರಂಬಾಣೆ ಮಠಕ್ಕೆ 
ಬರಬೇಕೆಂದು ಆಹ್ವಾನಿಸುತ್ತಿದ್ದರು. 


CC-0. Jangamwadi Math Collection. Digitized by eGangotri 


ಅಧ್ಯಾಯ ೧೪. 
ಧರ್ಮಪ್ರಚಾರ ಮತ್ತು ಕಾರ್ಯಚಟುವಟಿಕೆಗಳ 
ವಿಕಾಸ 


ಚೇರಂಬಾಣೆಯಲ್ಲಿ ಶ್ರೀ ಸಿದ್ಧಾಶ್ರಮ ಸ್ಥಾಪನೆ ಆದನಂತರ ನೆನಸಿದಂತೆ 
ಶೀಘ್ರವಾಗಿ ಎಲ್ಲವೂ ಸುಗಮವಾಗಲಿಲ್ಲ. ಹಾಗೆಯೇ ಎಲ್ಲರೂ ಆಶ್ರಮವನ್ನು 
ಮೆಚ್ಚಿಕೊಳ್ಳಲೂ ಇಲ್ಲ. ಪ್ರಾರಂಭದ ದಿಸೆಯಲ್ಲಿ ಆಶ್ರಮದ ಚಟುವಟಿಕೆ ಬಗ್ಗೆ 
ಬೇರೆ ಬೇರೆ ರೀತಿಯ ಮಾತುಗಳು ಮೂಡಿಬರುವಂತಾಯಿತು. ಹುಬ್ಬಳ್ಳಿಯ 
ಸ್ವಾಮಿಗಳೊಬ್ಬರ ಶಿಷ್ಯರಾಗಿ ಸ್ವಾಮಿ ಮಾಧವಾನಂದರು ಪಾಪದವರನ್ನು 
ಕರಕೊಂಡು ಮಠದಲ್ಲಿ ಮಂತ್ರತಂತ್ರಮಾಡಿ ವಶ ಮಾಡುತ್ತಿದ್ದಾರೆ ಎಂದೂ 
ಕೂಡ ಕೆಲವರು ಆರೋಪಿಸಿದರು. ಅನೇಕರು ಕೆಲಸವಿಲ್ಲದ ಸೋಮಾರಿಗಳಿಗೆ 
ಆಶ್ರ ORENSE ಎಂದು ಆರೋಪಿಸಿದರು. ಕೆಲವರು ಸ್ವಾಮಿಗಳು ಆಶ್ರಮದಲ್ಲಿ 
ಭಕ್ತರಾದ ಸ್ತ್ರೀಪುರುಷರನ್ನು ಒಟ್ಟಾಗಿ ಸೇರಿಸಿಕೊಂಡಿದ್ದಾರೆ. ದೇವರು, 
ಗುರುಗಳು ಎಂಬ ಹೆಸರಿನಲ್ಲಿ ಏನೇ ನೋ ನಡೆಯುತ್ತಿದೆ ಎಂದರು ಆನೇಕರು, 
ಸ್ವತಃ ದುಡಿಯಲು ಸಾಧ ಎಲ್ಲದೆ ಇತರರಿಗೂ ಸೋಮಾರಿತನ ಕಲಿಸುತ್ತಿದ್ದಾರೆ 
ಎಂದರು ಕೆಲವರು. ಆದರೆ ಸ್ವಾಮಿಗಳು ಇವು ಯಾವುದನ್ನೂ ಎಣಿಕೆಗೆ ತೆಗೆದು 
ಕೊಳ್ಳದೆ ಗುರುದೇವರ ಕೆಲಸವನ್ನು ತುಂಬ ನಿಷ್ಮೆಯಿಂದ, ನಿಯಮದಿಂದ 
ಆಶ್ರಮದಲ್ಲಿ ನಡಸುತ್ತಾ ಬಂದರು. ದಿನಗಳೆದಂತೆ ಆಶ್ರಮಕ್ಕೆ ಹೆಚ್ಚಿನ ಸಂಖ್ಯೆ 
ಯಲ್ಲಿ ಭಕ್ತರು ಬರತೊಡಗಿದರು. 

ಒಂದು ದಿನ ಸಂಜೆ ಆಶ್ರಮದ ಜಗಲಿಯಲ್ಲಿ ಸ್ವಾಮಿಗಳು ಶಾಸ್ತ್ರಪ್ರವಚನಕ್ಕೆ 
ಕುಳಿತಿದ್ದಾರೆ. ಕೆಲವು ಭಕ್ತರು ನೆರೆದಿದ್ದಾರೆ. mÈ ಗಳು ಶ್ರೀಮನ್ನಿಜಗುಣ 
ಶಿವಯೋಗಿಗಳ "ಕೈವಲ್ಯಪದ್ಧತಿ' ಎಂಬ ಗ್ರಂಥದಿಂದ ಕೆಲವು ಪದ್ಯಗಳನ್ನು 
ಓದಿ ಮಾನವಜನ್ಮವನ್ನು ವ್ಯರ್ಥಮಾಡಿಕೊಳ್ಳಬಾರದು. ಮೋಕ್ಷಕ್ಕಾಗಿ 
ಯತ್ನಿಸಬೇಕು. ನೀತಿವಂತರಾಗಿ ಬಾಳಬೇಕು. ಕಷ್ಟನಷ್ಟಗಳು, ಕೀರ್ತಿ-ಅಪ 
ಕೀರ್ತಿಗಳು ಬಂದರೆ ಜಗ್ಗಬಾರದು. ಗುರುವಿನಲ್ಲಿ ಶ್ರದ್ಧೆ, ಶಿವನಲ್ಲಿ ಭಕ್ತಿ 
ಇದ್ದರೆ ಎಂದಿಗೂ ಭಯಪಡಜೇಕಾಗಿಲ್ಲ. >. ಗುರುವಚನ. ಉಪದೇಶವನ್ನು 
ಆಲಿಸಬೇಕು. ಅದರಿಂದ ಮಾತ್ರ ನರರಿಗೆ ಮುಕ್ತಿ ಲಭಿಸುತ್ತದೆ ಎಂಬುದಾಗಿ 


CC-0. Jangamwadi Math Collection. Digitized by eGangotri 


62 ಸದ್ಗುರು ಶ್ರೀ ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 
ಸಾರವತ್ತಾಗಿ ಪ್ರವಚನಮಾಡಿದರು. ಈ ಸಂಬಂಧವಾಗಿ ಸ್ವಾಮಿಗಳು ಮಹಾ 
ಪುರುಷ ಶ್ರೀ ನಿಜಗುಣ ಶಿವಯೋಗಿಗಳ ಕೈವಲ್ಯಪದ್ಧತಿ ಗ್ರಂಥದಿಂದ ಭಾವ 
ಪೂರ್ಣವಾಗಿ ಒಂದು ಪದ್ಯವನ್ನು ಹಾಡಿದರು : 

ಫ್ರೀ ಗುರುವಚನೋಪದೇಶವನಾಲಿಸಿ- 

ದಾಗಳಹುದು ನರರಿಗೆ ಮುಕುತಿ ॥ ಪ॥ 


ದುರಿತಕರ್ಮವನೊಲ್ಲದಿರು ಪುಣ್ಯವನೆ ಮಾಡು । 
ಹರನಡಿವಿಡಿ ಶಾಂತರೊಡನಾಡು ॥ 

ಕರುಣವಿರಲಿ ಜೀವರೊಳು ನೀತಿವಿದನಾಗು | 

ಪೊರೆ ಪೊರ್ದಿದರನೆಂದು ಬೆಸಸುವ How 


ನಿಂದಿಸಿ ನುಡಿಯದಿರಾರನು ಮನಸಿಗೆ | 

ಬಂದಂತೆ ನಡೆಯದಿರಿಪದಲ್ಲಿ ॥ 

ಕುಂದುವಡೆಯದಿರು ಕಾಮಾದಿಗಳನು ಜಯಿ- | 

ಸೆಂದು ಕೈವಿಡಿದನುಗ್ರಹಿಸುವ ॥೨॥ 


“ಭವಮಾಲೆಗಲಸು ಪುಸಿಯದಿರೆಡರು ಬಂದು | 
ಕವಿಯಲಂಜದಿರು ಸಂಪದದೊಳು Il 

ತವೆಮದವಳಿದಿರು ತತ್ತ್ವಸಂತತಿಯನಾ | | 
ವಿವರಿಸಿ ನೋಡೆಂದು ತಿಳಿಪುವ Wa tt 
ಬಳಸದಿರದ್ದೈ ತವನು ಬಾಹ್ಯದಲಿ ನಿಂ- | 
ನೊಳಗೇಕೋಭಾವನೆಯೊಡಗೂಡು ॥ 

ತಿಳಿದು ಸಮಯನಿಷ್ಠೆಗಲಿ ವೇದವಿಧಭಕ್ತಿ- | 
ಗಳನಗಲಿದೆರೆಂದುಸುರುವ nen 


ಆರು ನಾನೆಂದು ವಿಚಾರಿಸು ವಿಷಮಸಂ- | 
ಸಾರವಿದನು ಕನಸೆಂದರಿ । 

. ಮಾರಮರ್ದವ ಶಂಭುಲಿಂಗವನೊಲಿಸಿ rio- | 
ಭೀರಸುಖದೊಳಿರೆಂದರುಹುವ 1% U 


ಹಾಡನ್ನು ಹಾಡಿದನಂತರ ಸ್ವಾಮಿಗಳು ಭಾವಾರ್ಥವನ್ನು ಹೇಳಿದರು: 


. CC-0. Jangamwadi Math Collection. Digitized by eGangotri 


ಧರ್ಮಪ್ರಚಾರ ಮತ್ತು ಕಾರ್ಯೆಚಟುವಟಿಕೆಗಳ ವಿಕಾಸ 63 


"ಗುರುವಿನ ಹಿತೋಪದೇಶಗಳನ್ನು ಕೇಳಿ ಅದರಂತೆ ಅನುಸರಿಸಿ edo 
ಷ್ಮಾನೆ ಮಾಡುತ್ತಾ ನಡೆದಾಗಲೇ ಮಾನವರಿಗೆ ಮುಕ್ತಿ ಲಭಿಸುವುದು. 
, ಅದಕ್ಕಾಗಿ, ಪಾಪಕ್ಕ ತ್ಯಗಳಿಂದ ಸದಾ ದೂರವಿರು. ಪುಣ್ಯಕರವಾದ ಕೆಲಸ 
ಗಳನ್ನು ಮಾಡು. ಭಗವಂತನ ಪಾದಗಳನ್ನು ನಂಬಿ ಪೂಜಿಸು. ಶಾಂತರೂ, 
ಸಾತ್ವಿಕರೂ ಆದವರ ಸ್ನೇಹ, ಸಹವಾಸವನ್ನೇ ಮಾಡಿಕೊಂಡಿರು. ಪ್ರತಿ 
ಯೊಂದು ಜೀವಿಯ ಮೇಲೆ ದಯಾದಾಕ್ಷಿಣ್ಯವಿರಲಿ. ಸಚ್ಚಾರಿತ್ರ್ಯವಂತನಾಗಿ 
ಬಾಳು. ನಿನ್ನನ್ನು ನೆರೆನಂಬಿದವರಿಗೆ ಅಹಿತವನ್ನು ಆಲೋಚಿಸದೆ ಕಾಪಾಡು 
ಎಂದು ತಿಳಿಸಿ ಹೇಳುವ ಶ್ರೀ ಗುರುವಿನ ಉಪದೇಶವನ್ನು ಪಾಲಿಸಿ ಮುಕ್ತಿಯ 
ಸಂಪತ್ತನ್ನು ಸಾಧಿಸಿಕೊ. ॥ ೧॥ 


ಯಾರನ್ನೂ ನಿಂದಿಸಬೇಡ. ಈ ಲೋಕದಲ್ಲಿ ನಿನ್ನ ಮನಬಂದಂತೆ ವರ್ತಿಸ 
ಬೇಡ. ಕುಂದು ಉಂಟಾಗಬಹುದಾದ ಕೆಲಸಗಳನ್ನು ಮಾಡಿ ಅವಮರ್ಯಾದೆಗೆ 
ಒಳಗಾಗಬೇಡ. ಕಾಮಕ್ರೋಧಾದಿ CON, ONS, ಜಯಿಸಿ ಜೀವನದಲ್ಲಿ 
ಮುಂದೆ ಸಾಗು ಎಂದು ತಿಳಿಹೇಳಿ, ಕೈಹಿಡಿದು ಕಾಪಾಡುವ ಶ್ರೀ ಗುರುವಿನ 
ಉಪದೇಶವನ್ನು ಪಾಲಿಸಿ ಅದರಂತೆ ನಡೆದರೆ ಮಾತ್ರವೇ ಮುಕ್ತಿಲಾಭ 
ಉಂಟಾಗುವುದು. ॥ ೨॥ 


ಲೋಕದ ಜನನ-ಮರೆಣದ ಜಂಜಾಟದಲ್ಲಿ ಸಿಲುಕೆಬೇಡ, ಯಾವುದೇ 
ಸಂದರ್ಭದಲ್ಲೂ ಸುಳ್ಳಾಡಬೇಡ. ಆಪತ್ತು ಬಂದಾಗ ಅಂಜಬೇಡ, ಅಳುಕ 
ಬೇಡ. ಸಂಪತ್ತು ತುಂಬಿದಾಗ ನಡೆನುಡಿಗಳಲ್ಲಿ ಮದವಂತನಾಗಿ ಇರಬೇಡ. 
ತತ್ತ್ವಾರ್ಥ, ನೀತಿ, ನಿಯಮಗಳನ್ನು ಸರಿಯಾಗಿ ಪರಿಶೀಲಿಸಿ ನೋಡುತ್ತಾ 
ಬಾಳು ಎಂದು ಬೋಧಿಸುವ ಶ್ರೀ ಗುರುವಿನ ಬೋಧನೆಯಂತೆ ನಡೆದಾಗಲೇ 
ಮುಕ್ತಿ ಲಭಿಸುವುದು. ॥ ೩ ॥ | 


ಜೀವಾತ್ಮ-ಪರಮಾತ್ಮರಲ್ಲಿ ಪಾರಮಾರ್ಥಿಕ ಭೇದವಿಲ್ಲ ಎಂಬ ಅದ್ವೈತ 
ತತ್ತ್ವವಿಚಾರವನ್ನು ಬಹಿರಂಗಜೀವನದಲ್ಲಿ ಅನುಸರಿಸಬೇಡ, ಆದರೆ ಅಂತ 
ರಂಗಜೀವನದಲ್ಲಿ ದೃಢವಾಗಿ ಅನುಸರಿಸಿ ಏಕೈಕಭಾವನೆಯಿಂದ ಮುನ್ನಡೆ. 
ಕರ್ತವ್ಯ, ಸಮಯನಿಷ್ಠೆ ಇವನ್ನು ಕಲಿತು ವೇದಪುರಾಣಾದಿ ಶಾಸ್ತ್ರಗಳ ಪುಣ್ಯ 
ಶ್ರವಣದಿಂದ ಭಕ್ತಿಸಂಪನ್ನನಾಗಿ ಅವುಗಳಿಂದೆ, ಅವು ಸಾರುವ ತತ್ತ «ಗಳಿಂದ 
ದೂರವಿರದೆ ಬಾಳು ಎಂದು ಹೇಳುವ ಶ್ರೀಗುರುವಿನ ಬೋಧನೆಯಂತೆ ಬಾಳಿ 
ದಾಗಲೆ ಮುಕ್ತಿ ಲಭಿಸುವುದು. ॥ ೪॥ 


CC-0. Jangamwadi Math Collection. Digitized by eGangotri 


64 ಸದ್ಗುರು bt ಸ್ವಾಮಿ ಮಾಧವಾನಂದರ ಜೀವನ wos, 


ನಾನು ಯಾರು, ನನ್ನ ಕರ್ತವ್ಯವೇನು, ನಾನು ಬಾಳಿನಲ್ಲಿ ಸಾಧಿಸಬೇಕಾ 
ದುದು ಏನು ? ಎನ್ನುವ ಬಗೆಗೆ ಚಿಂತನೆ ಇರಲಿ. ವಿಷಮಯವಾದ, ವಿಪತ್ತು 

ಗಳಿಂದ ತುಂಬಿದ ಈ ಸಂಸಾರವನ್ನು ಒಂದು ಕನಸು ಎಂದು ಮಾತ್ರ ಭಾವಿಸು, 

ಕಾಮಹರನಾದ ಶಂಭುಲಿಂಗ ಪರಮೇಶ್ವರನನ್ನು ಪೂಜೆ, ನಿಷ್ಠೆ, ಸದಾಚಾರ 
ಗಳಿಂದ ಒಲಿಸಿಕೊಂಡು, ಶ್ರೇಷ್ಠ ಹಾಗೂ ಶಾಶ್ಚತವಾದ ಸುಖಸಂಪತ್ತನ್ನು 
ಪಡೆದು ಸಂಸಾರಚಕ್ರದಿಂದ ಮುಕ್ತನಾಗು ಎಂದು ಬೋಧಿಸುವಂಥ ಶ್ರೀ 
ಗುರುವಿನ ವಾಣಿಯ, ಉಪದೇಶದ ಸಾರವನ್ನು ಗ್ರಹಿಸಿ ಆದರಂತೆ ಜೀವನ 
ಮಾಡಿದಾಗ ಮಾತ್ರ ಮುಕ್ತಿ ಲಭಿಸುವುದು.' ॥ ೫॥ 

ಸ್ಥಾಮಿಗಳು ಹಾಡನ್ನು ಹಾಡಿದ್ದು ಮತ್ತು ಭಾವಾರ್ಥವನ್ನು ತತ್ವವಿಚಾರ 
ವನ್ನು ವಿವರಿಸಿದ್ದನ್ನು ಭಕ್ತರೆಲ್ಲ ತುಂಬ ಸಂತೋಷದಿಂದ ಕೇಳಿ ತೃಪ್ತರಾದರು, 
ಸ್ವಾಮಿಗಳು ಪ್ರವಚನ ಮುಂದುವರಿಸುತ್ತಾ "ಶ್ರೀ ನಿಜಗುಣ ಶಿವಯೋಗಿಗಳ 
ಈ ಪದ್ಯ ನಿಜಕ್ಕೂ ನಮ್ಮ ಜೀವನಕ್ಕೆ ಬೇಕಾದ ನಿಜವಾದ ಬೆಳಕು ನೀಡಬಲ್ಲ 
ಶಕ್ತಿಪದ್ಯ ಆಗಿದೆ. ಇದರ ರಚಯಿತರಾದ ಶ್ರೀಮನ್ನಿಜಗುಣ ಶಿವಯೋಗಿಗಳು 
ಮಹಾಪುರುಷರು, ಮಹಾಮಹಿಮರು. ಅವರು ಪ್ರಕಾಂಡಪಂಡಿತರೂಆಗಿದ್ದು 
ಪ್ರತ್ಯಕ್ಷ ಶಿವರೂಪಿಗಳಾಗಿದ್ದರು. ಅವರ ಅಪರಾವತಾರವೇ ನಮ್ಮ ಸದ್ಗುರು 
ಶ್ರೀ ಸಿದ್ಧಾರೂಢರು. ನಾನು ಹೇಳಿದ ಈ ಪದ್ಯ ನಮ್ಮ ಗುರು ಶ್ರೀ ಸಿದ್ಧಾ 
ರೂಢರಿಗೊ ತುಂಬ ಪ್ರಿಯವಾಗಿತ್ತು. ನಮ್ಮ ಗುರುಗಳು ಹುಬ್ಬಳ್ಳಿಯ ತಮ್ಮ 
ಮಠದಲ್ಲಿ ಶಾಸ್ತ್ರಪ್ರವಚನ, ಸತ್ಸಂಗ ಸಂದರ್ಭಗಳಲ್ಲಿ 
"ಆರು ನಾನೆಂದು ವಿಚಾರಿಸು, ವಿಷಮಸಂಸಾರವಿದನು ಕನಸೆಂದರಿ" ಎಂಬ 
ನುಡಿಗಳನ್ನು ಆಗಿಂದಾಗ್ಗೆ ವಿವರಿಸಿ ಹೇಳುತ್ತಿದ್ದರು. ಅಲ್ಲದೆ ಈ ಮಹಾ 
ಯೋಗಿ ಶ್ರೀಮನ್ನಿಜಗುಣ ಶಿವಯೋಗಿಗಳ ಕೈವಲ್ಯಪದ್ಧತಿ ಕಾವ್ಯಗ್ರಂಥ 
ಜೀವಿಗಳಿಗೆ ಕೈವಲ್ಯಪ್ಪಾಪ್ತಿಗೆ ನೆರವಾಗಲು ಪರಮಾನುಗ್ರಹಪ್ರದವಾದ ಗುರು 
ಗ್ರಂಥ ಎಂದು ಹೇಳುತ್ತಿದ್ದರು. ನನಗೂ ಇದರಲ್ಲಿ ಒಂದಿಷ್ಟೂ ಉತ್ಸೇಕ್ಷೆ ಇಲ್ಲ 
ಎಂದು ಅನುಭವವಾಗಿದೆ. ನಾವು ಆಗಿಂದಾಗ್ಗೆ ಹೀಗೆ ಸತ್ಸಂಗದಲ್ಲಿ ಸೇರಿ 
ಇಂತಹ ಗ್ರಂಥಗಳ ಅಧ್ಯಯನ ನಡಸೋಣ' ಎಂದು ಸ್ವಾಮಿಗಳು ಭಕ್ತರಿಗೆ 
ಹೇಳಿ ಶ್ರೀ ಸಿದ್ಧಾರೂಢರ ಬಗೆಗೆ ಒಂದು ಭಜನೆ ಹಾಡನ್ನು ಹಾಡಿ ಅದರಲ್ಲಿ 
ಎಲ್ಲರೂ ಭಾಗಿಯಾಗುವಂತೆ ಹೇಳಿದರು. 
ಗುರುವಾರ ಸಿದ್ಧಾ ಆರೂಢ ಸ್ವಾಮಿ | 
ಪರಮತಪೋನಿಧಿ ನಮೋ ನಮೋ Il 


CC-0. Jangamwadi Math Collection. Digitized by eGangotri 


ಧರ್ಮಪ್ರಚಾರ ಮತ್ತು ಕಾರ್ಯಚಟುವಟಿಕೆಗಳ ವಿಕಾಸ 65 


ವರಮುನಿ ಜನಪ್ರಿಯಾ I 
ದುರಿತನಿವಾರಣ I 
ಪರಮಪಾವನ ಮೂರುತಿ ನಮೋ ನಮೋ il zi 


ಭವಭಯಹರಣ ಭಕ್ತೋದ್ಧಾರಣ | 

ಪ್ರವಿಮಲಚರಣಾ ನಮೋ ನಮೋ॥ 

ಭಾವಾಶೀತಾ ಭುವನಪ್ರಖ್ಯಾತಾ | 

ಶಿವಸಮರೂಪಗೆ ನಮೋ ನಮೋ non 


ನೊಂದೆನಯ್ಯಾ ಭವಬಂಧನದೊಳು ಸಿಲ್ಕಿ | 
ಮಂದರಾದ್ರಿಯಧರಪ್ರಿಯಾ ನಮೋ ನಮೋ | 

ಕಂದನಾದೆನ್ನಯ ಬಂಧವ ಬಿಡಿಸುತ | 

ವಂದಿಪೆ ನಿಮ್ಮ ಪಾದ ನಮೋ ನಮೋ I. 


ಭಕ್ತರ ಪೊರೆಯ್ಯೆ ಉಕ್ತಿಯನಾಲಿಸಿ | 

ಮುಕ್ತಿಯನೀವ ಗುರು ನಮೋ ನಮೋ ॥ 

ಶಕ್ತನೆ ನಿಮ್ಮಯ ಮಹಿಮೆಯ ಪೊಗಳಲು | 

ಭಕ್ತಪರಾಧೀನೆ ನಮೋ ನಮೋ ES, 
ಧರೆಯೊಳು ಹುಬ್ಬಳ್ಳಿಪ್ರರದೊಳು ನೆಲಸಿಹ | 

ಗುರುಸಿದ್ದಾರೊಢಗೆ ನಮೋ ನಮೋ Il 

ಮರಿಯದೆ ನಿಮ್ಮಯ ಸ್ಮರಿಸುವ ಭಕ್ತರ | 

ಪೊರೆಯುವ ದೇವಗೆ ನಮೋ ನಮೋ ॥೪॥ 


ಹಾಡಿನ ನಂತರ ಎಲ್ಲರೂ ಸ್ವಲ್ಪ ಹೊತ್ತು ಮೌನಜಪ ಮಾಡಿದರು. 
ಸದ್ಗುರುದೇವರ ಸ್ಮರಣೆ-ಧ್ಯಾನಮಾಡಿದರು. ಆಮೇಲೆ ಎಲ್ಲರೂ ಒಟ್ಟಾಗಿ 
"ಸದ್ಗುರು ಶ್ರೀ ಸಿದ್ಧಾ ರೂಢ ಮಹಾರಾಜ್‌ ಕೀ ಜೈ' ಎಂದು ಜಯಘೋಷ 
ಮಾಡಿದರು. ಅದಾದನಂತರ ಒಬ್ಬೊಬ್ಬರೇ ಬಂದು ಶಿವಮಂತ್ರ ಹೇಳುತ್ತಾ 
ಸ್ವಾಮಿಗಳ ಪಾದಮುಟ್ಟೆ ನಮಸ CAICOS. ಸ್ವಾಮಿಗಳು ಆಗ “ಗುರುಚರಣಾ 
ರ್ಪಣಮಸ್ತು, ಕಲ್ಯಾಣಮಸ್ತು' ಎಂದು ಹೇಳುತ್ತಿದ್ದರು. 

ಹೀಗೆ ಸ್ವಾಮಿಗಳು ಮಠದಲ್ಲಿದ್ದಾಗ ಪ್ರತಿ ಸಂಜೆ ag ಕೈಂಗಸಭೆಯನ್ನು 
ನಡೆಸುತ್ತಿದ್ದರು. ಹತ್ತು ಮಂದಿ ಸತ್ಸಂಗಕ್ಕೆ ಬರುತ್ತಿದ್ದ ದಿವಸ ಇದ್ದರೆ 

5 CC-0. Jangamwadi Math Collection. Digitized by eGangotri 


66 ಸದ್ಗುರು ಶ್ರೀ ಸ್ವಾಮಿ ಮಾಧವಾನಂದರ ಜೀವನ ಚೆರಿತ್ರೆ 


ಐವತ್ತು ಮಂದಿ ಬಂದು ಸೇರುತ್ತಿದ್ದ ದಿವಸವೂ ಇರುತ್ತಿತ್ತು. ಮಠದಲ್ಲಿ 
ಕಟ್ಟಡಗಳ ಸೌಕರ್ಯ, ವಿಸ್ತರಣೆ ಬಗ್ಗೆ ಭಕ್ತರ ಭೇಟಿಮಾಡಿ ಬೆಂಬಲ ಪಡೆ 
ಯಲು ಕೊಡಗಿನಲ್ಲಿ ಆಗಿಂದಾಗ್ಗೆ ಸ್ವಾಮಿಗಳು ಪ್ರವಾಸ ಕೈಗೊಳ್ಳುತ್ತಿದ್ದರು. 
ಅವರು ತೆರಳಿದ ಎಡೆಗಳಲ್ಲೆಲ್ಲಾ ಸದ್ಗುರು ಶ್ರೀ ಸಿದ್ಧಾರೂಢರ ಬಗ್ಗೆ ವಿಶೇಷ 
ಪರಿಚಯ ಹೇಳಿ ಸಾಧ್ಯವಾದಂತೆ ಅಲ್ಲಲ್ಲಿ ಪ್ರವಚನ ನೀಡುತ್ತಿದ್ದರು. ಸತ್ಸಂಗ, 
ಸದ್ವಿಚಾರ, ಸಾರ್ಥಕ ಜೀವನದ ಬಗ್ಗೆ ಉಪದೇಶಗಳನ್ನು ಮಾಡುತ್ತಿದ್ದರು. 
ಸತ್ಯ. ಧರ್ಮ ಶಾಂತಿಗಳ ಬಗ್ಗೆ ಜನರು ಆಸಕ್ತಿ ವಹಿಸಿ ಅದರಂತೆ ಬಾಳ 
ಬೇಕೆಂದು ಸ್ಪಷ್ಟಪಡಿಸುತ್ತಿದ್ದರು. ಕೆಲವೆಡೆ ಸ್ವಾಮಿಗಳು ಸದ್ಗುರು ಕೃಪೆ 
ಯಿಂದ ಕೆಲವು ದೈವಿಕ ಅದ್ಭುತವಾದ ಘಟನೆಗಳನ್ನು ಮೂಡಿಸುತ್ತಿದ್ದರು. 
ಭಕ್ತರು ಇದರಿಂದ ಸ್ವಾಮಿಗಳ ಬಗ್ಗೆ ಇನ್ನಷ್ಟು ಆದರ, ಗೌರವ ತಳೆಯು 
ವಂತಾಗುತ್ತಿತ್ತು. (ಸ್ವಾಮಿಗಳ ಮಹಿಮೆ ಬಗ್ಗೆ ಪ್ರಶ್ಯೇಕ ಅಧ್ಯಾಯ ಮುಂದಿನೆ 
ಪುಟಗಳಲ್ಲಿದೆ.) 


ಶ್ರೀ ಕಾವೇರಿ ಜಾತ್ರೋತ್ಸವ 

ಸ್ವಾಮಿ ಮಾಧವಾನಂದರು ಮೊದಲಿನಿಂದಲೂ ಶ್ರೀ ಕಾವೇರಿಮಾತೆಯ 
ಪರಮಭಕ್ತರಾಗಿದ್ದರು. ತುಲಾಸೆಂಕ್ರಾಂತಿ ಸಂದರ್ಭದಲ್ಲಿ ಮತ್ತು ಅಲ್ಲಿಂದ 
ಮುಂದಿನ ಒಂದು ತಿಂಗಳ ತುಲಾ ಮಾಸೆ ಪುಣ್ಯಸ್ನಾನಾವಧಿ ದಿವಸಗಳಲ್ಲಿ 
ಅದೆಷ್ಟೋ ಸಾವಿರ ಮಂದಿ ಭಕ್ತರು, ಯಾತ್ರಾರ್ಥಿಗಳು ನಾಡಿನ ಬೇರೆ ಬೇರೆ 
ಕಡೆಗಳಿಂದ ಭಾಗಮಂಡಲ-ಶಲಕಾವೇರಿಗೆ ಬಂದು ಹೋಗುತ್ತಿದ್ದರು. ಆಕಾಲ 
ದಲ್ಲಿ ಬಸ್ಸಿನೆ ಸೌಕರ್ಯ ಅಷ್ಟೊಂದು ಇರಲಿಲ್ಲ. ಜೊತೆಗೆ ಪುಣ್ಯಕ್ಷೇತ್ರಗಳಿಗೆ 
ಕಾಲ್ನಡಿಗೆಯಿಂದ ತೆರಳಿದರೆ ಹೆಚ್ಚು ಪುಣ್ಯಕರ ಎಂಬ ಭಾವನೆಯನ್ನು ಬಹು 
ಮಂದಿ ಯಾತ್ರಿಕರು ಕಾವೇರಿಜಾತ್ರೆಗೆ, ಶಿವರಾತ್ರಿ ಉತ್ಸವಕ್ಕೆ ಭಾಗಮಂಡಲಕ್ಕೆ 
ಚೇರಂಬಾಣೆಗಾಗಿ TOO, Boss ಸಾಗಿಹೋಗುತ್ತಿದ್ದರು. 

ಕಾವೇರಿಜಾತ್ರೆ ಕೊಡಗಿಗೆಲ್ಲ ನಾಡಹಬ್ಬ. ಹಾಗೆಯೇ ಪರವೂರಿನವರಿಗೆ 
ಪವಿತ್ರವಾದ ಹಬ್ಬ. ಆ ಸಂಭ್ರಮದ ಹಬ್ಬದಲ್ಲಿ ಊರ, ಪರವೂರಿನ 
ಯಾತ್ರಿಕರು ಸಹಸ್ರಾರು ಮಂದಿ ಭಾಗಿಗಳಾಗುತ್ತಿದ್ದರು. ಸ್ವಾಮಿಗಳು 
ವರ್ಷಂಪ್ರತಿ ತಲಕಾವೇರಿ ಜಾತ್ರೆ ವೇಳೆಗೆ ಭಕ್ತಾದಿಗಳಿಗೆ ಮಠದಲ್ಲಿ ಅನ್ನ - 
ಸಂತರ್ಪಣೆ ಮಾಡಬೇಕೆಂದು ಸಂಕಲ್ಪಮಾಡಿದರು. ಮಠೆ ನಿರ್ಮಾಣವಾದ 


ನಂತರ ಪ್ರತಿವರ್ಷವೂ ಶಿವರಾತ್ರಿ ವೇಳೆ ಭಜನೆ-ಸತ್ಸಂಗಗಳ ಸಪ್ತಾಹಕಾರ್ಯ 
CC-0. Jangamwadi Math Collection. Digitized by eGangotri 


ಧರ್ಮಪ್ರಜಾರ ಮೆತ್ತು ಕಾರ್ಯಚಟುವಟಿಕೆಗಳ ವಿಕಾಸ 67 


ಕ್ರಮ ತುಂಬ ವಿಜೃಂಭಣೆಯಿಂದ ನಡೆಯುತ್ತಿತ್ತು. ಆದರೆ ಲೋಕೆಮಾತೆ 
ಶ್ರೀ ಕಾವೇರಿದೇವಿಯ ತುಲಾಸಂಕ್ರಾತಿ ಜಾತ್ರೆ ಸಂದರ್ಭದಲ್ಲಿ ಚೇರಂಬಾಣೆ 
ಶ್ರೀ ಸಿದ್ಧಾ ಶ್ರಮದಲ್ಲಿ ಉತ್ಸವವು ಇನ್ನೂ ಪ್ರಾರಂಭವಾಗಿರೆಲಿಲ್ಲ. 

ಸ್ವಾಮಿಗಳು ಭಕ್ತಮಂಡಳಿಯ ಸದಸ್ಯರನ್ನು ಕರೆದು ಹಾರ್ದಿಕವಾಗಿ ಸಭೆ 
ಸೇರಿ ವಿಚಾರವಿನಿಮಯ ಮಾಡಿದರು. “ಶ್ರೀ ಕಾಷೇರಿಮಾತೆಯ ವಾರ್ಷಿಕ 
ಜಾತ್ರೆಗೆ ಭಾಗಮಂಡಲಕ್ಕಿ ಸಹಸ್ರಾರು ಮಂದಿ ಚೇರಂಬಾಣೆ ಹಾದಿಗಾಗಿ 
ತೆರಳುತ್ತಾರೆ. ಶ್ರೀ ಕಾವೇರಿಮಾತೆ ನಾಡಿನ ಕುಲದೇವತೆ, ದಕ್ಷಿಣ ಭಾರತದ 
ಗಂಗೆ. ಆ ಮಹಾತಾಯಿಯ ಹೆಸರಿನಲ್ಲಿ ಆಶ್ರಮದಲ್ಲಿ ಒಂದು ಉತ್ಸವ. 
ಅನ್ನಸಂತರ್ಪಣೆ ಇವೆಲ್ಲ ನಡೆಸಿದರೆ ಭಕ್ತರ ಪೊರೆಯುವ ಪುಣ್ಯತಾಯಿ 
ಶ್ರೀ ಕಾವೇರಿಯ ಅನುಗ್ರಹ ದೊರೆಯುತ್ತದೆ. ಗುರುಸೇವೆ ಮಾಡಿದಂತೆಯೂ 
ಆಗುತ್ತದೆ. ಭಕ್ತರ ಸೇವೆ, ಸತ್ಸಂಗ ಆದಂತಾಗುತ್ತದೆ' ಎಂಬುದಾಗಿ ವಿವರಿಸಿ 
ಸ್ವಾಮಿಗಳು ಮಾತನಾಡಿದರು. ಸಭೆಯಲ್ಲಿ ಸೇರಿದವರೆಲ್ಲರೂ ಸ್ವಾವಿಂಗಳ 
ಯೋಜನೆಯನ್ನು ಸ್ವಾಗತಿಸಿ ಅದಕ್ಕೆ ಶಮ್ಮ ಬೆಂಬಲವನ್ನು ಸೂಚಿಸಿದರು. 

ಸ್ವಾಮಿಗಳು ಸದ್ಗುರು ಶ್ರೀ ಸಿದ್ಧಾರೂಢರನ್ನು ನೆನೆದು ಕಾರ್ಯರಂಗಕ್ಕೆ 
ಇಳಿದರು. ಕೊಡಗಿನ ಮಡಿಕೇರಿ, ವಿರಾಜಪೇಟೆ, ಗೋಣಿಕೊಪ್ಪಲು, ಕುಟ್ಟ, 
ಹುದಿಕೇರಿ, ಶ್ರೀಮಂಗಲ, ಸೋಮವಾರಪೇಟೆ, ಶನಿವಾರಸಂತೆ, ನಾಪೋಕ್ಲು 
ಎಂಬುದಾಗಿ ವಿವಿಧ ಭಾಗಗಳಿಗೆ ಸಂಚರಿಸಿ ಯೋಜನೆಯ ಬಗೆಗೆ ಪ್ರಚಾರ 
ಮಾಡಿದರು. ಕಾವೇರಿಜಾತ್ರೆಗೆ ಭಾಗಮಂಡಲಕ್ಕೆ ತೆರಳುವಾಗ ಮಠೆಕ್ಕೆ ಬರಲು 
ಭಕ್ತಾದಿಗಳಿಗೆ ಆಹ್ವಾನ ನೀಡಿದರು. ದಾನಿಗಳಿಂದ ಧನಧಾನ್ಯಗಳನ್ನು ಸಂಗ್ರಹಿ 
ಸಿದರು.. ನ 

ಬಹುದಿನಗಳಿಂದ ನಿರೀಕ್ಷಿಸುತ್ತಿದ್ದ ಕಾವೇರಿ ಜಾತ್ರೆ ಸಮಾಪವಾಯಿತು- 
ಸ್ವಾಮಿಗಳಿಗೆ, ಮಠದ ಭಕ್ತರಿಗೆ ಎಂದಿಗಿಂತಲೂ ಹೆಚ್ಚಿನ ಉತ್ಸಾಹ ತುಂಬಿ 
ಬಂತು. ಉತ್ಸವಕ್ಕೆ ಬೇಕಾದ ಸಿದ್ಧತೆ ನಡೆದಿತ್ತು. ಭಾಗಮಂಡಲಕ್ಕೆ ಕಾಲು 
ನಡಿಗೆಯಲ್ಲಿ ನಡೆದುಹೋಗುವ ಯಾತ್ರಿಕರೆಲ್ಲ ಬಹುಮಂದಿ ಆಶ್ರಮಕ್ಕೆ 
ಬಂದರು. ಬಂದವರಿಗೆಲ್ಲ ಅನ್ನದಾನ-ಜ್ಞಾನದಾನ ನಡೆಯಿತು. ಆಶ್ರಮದಲ್ಲಿ 
ನಡೆಯುತ್ತಿದ್ದ ಸತ್ಸಂಗ, ಭಜನೆ, ನಾಮಸುಕೀರ್ತನೆ ಇವುಗಳನ್ನು ಕಂಡು 
ಭಕ್ತರು ಸಂತೃಪ್ತರಾದರು. ಅನೇಕರು ಆಶ್ರಮದ ಬಗ್ಗೆ ವಿಪರೀತಭಾವನೆ 
ಕಲ್ಪಿಸಿಕೊಂಡಿದ್ದವರು ಆಶ್ರಮದಲ್ಲಿನ ವಿಶೇಷಕಾರ್ಯಕ್ರಮಗಳ ಅಚ್ಚುಕಟ್ಟು, 


ವೈಭವಗಳನ್ನು ಕಂಡು ತಮ್ಮ ತಪ್ಪು ಎಣಿಕೆಗೆ ಪಶ್ನಾ ರಾಸ ರು | 
CC-0. JangamwadT Math Collection. Digitized by eGangotri 


68 ಸದ್ಗುರು ಶ್ರೀ ಸ್ವಾಮಿ ಮಾಧವಾನಂದರ ಜೀವನೆ ಚರಿತ್ರೆ 


ಆಶ್ರಮದ ಆಂಗಳದಲ್ಲಿ ಜಾತ್ರೆವೇಳೆ ಏಳು ದಿವಸವೂ ವಿಶೇಷ ಅನ್ನೆ 
ಸಂತರ್ಪಣೆ, ದಾಸೋಹ ನಡೆಯುತ್ತಿ ತ್ತು. ಆಖಂಡನಾಮಸಂಕೀರ್ತನೆಯೂ 
ನಡೆಯುತ್ತಿತ್ತು. ಶಿವನಾಮಸಂಕೀರ್ತನೆಯ ಮಾಧುರ್ಯದ ಹಿನ್ನೆಲೆಯಲ್ಲಿ 
ಆಶ್ರಮದ ಪ್ರೆ ಶಾಂತಸುಂದರ ತಾಣದಲ್ಲಿ ಕೊಡಗಿನ ವಿವಿಧ ಭಾಗದಿಂದ 
ಬಂದಿದ್ದ ಯಾತ್ರಿಕರು ಶುಚಿರುಚಿಯಾದ ಭೋಜನವನ್ನು ಗುರುಪ್ರಸಾದ 
ವೆಂದು 'ಉಂಡು ಪ್ರಸನ್ನ ಚಿತ್ತರಾಗುತ್ತಿದ್ದರು. ಸ ಸ್ವಾಮಿಗಳ ಜೊತೆಯಲ್ಲಿ ಆ 
ಸಂದರ್ಭದಲ್ಲಿ ಅನೇಕರು ಅನೇಕ ವಿಧವಾದ ಪ್ರ " ಗಳನ್ನು ಕೇಳಿ ಉತ್ತ ರ 
ಪಡೆಯುತ್ತಿದ್ದರು. ಕೆಲವರು ಆತ್ಮ-ಪರಮಾತ್ಮ "ವಿಚಾರವಾಗಿ ಪ 3,3, ಕೇಳು 
ತ್ತಿದ್ದರು. ಹಲವರು ಆಧಾ AF ಜೀವನದ ವಿಚಾರವಾಗಿ ವಿವರವನ್ನು 
ಪಡೆಯಲು ಕಾತುರರಾಗಿ ಪ್ರಶ್ನಿಸುತ್ತಿ ದ್ದ ರು. ಇನ್ನು ಕೆಲವರು ಸುಸಾರ 
ತಾಪತ್ರಯದ ನಿವಾರಣೆಗೆ ಉಪಾಯವೇನು ary ಕೇಳುತ್ತಿದ್ದರು. ಮತ್ತೆ 
. ಕೆಲವರು ಕಷ್ಟ ನಿವಾರಣೆಗೆ, ಹಣಸಂಪಾದನೆಗೆ, ದೇವರ ದಯೆ ಸಿಗಲು ಹಾದಿ 
ಯಾವುದೆಂದು ತಿಳಿಯಲು ಆಸೆಕ್ತರಾಗಿ ಪ್ರಶ್ನೆ ಕೇಳುತ್ತಿದ್ದರು. ಅನೇಕ ಕರು 
ತಾವು ಮನೆ ಬಿಟ್ಟು ಆಶ್ರಮಕ್ಕೆ ಬಂದು ಸೇವೆಮಾಡಿಕೊಂಡು ಇದ್ದು ಬಿಡು 
ತ್ತೇವೆ ಎಂದು ಹೇಳುತ್ತಿ ದ್ದ = ಆಗ ಸ್ಟಾ ಮಿಗಳು "ಆವೇಶದಿಂದ ಯಾವ 
ಕೆಲಸವೂ ನಡೆಯಲಾರದು. ಸಮಾಧಾನದಿಂದ, ಕ್ರಮವಾದ ಸಾಧನೆಯಿಂದ 
ಎಲ್ಲವೂ ಸಿದ್ಧಿಸುವುದು. ಗುರುದೇವರಲ್ಲಿ ಭಕ್ತಿಶ್ರದ್ಧೆಗಳಿದ್ದರೆ ಜೀವನವು 
ಸುಲಭವಾಗುವುದು. ದೇವರ ನಾಮಸ್ಕ ' ರಣೆಯಿಂದೆ `ಭವರೋಗನಿವಾರಣೆ 
ಯಾಗುವುದು' ಎಂದು ವಿಧವಿಧವಾಗಿ ಅವರಿಗೆಲ್ಲ ಸಮಾಧಾನವನ್ನು ಹೇಳು 
ತ್ತಿದ್ದರು. 

ಸಾವಿರಾರು ಜನರು ಜಾತ್ರೆವೇಳೆ ಅನ್ನಪ್ರಸಾದವನ್ನು ಆಶ್ರಮದಲ್ಲಿ ಪಡೆದು 
ಕಾವೇರಿಯಾತ್ರೆಗೆ ತೆರಳುತ್ತಿದ್ದ ರು. ಮರಳಿ See S ಕೆಲವರು ಆಶ್ರಮಕ್ಕೆ 
_ ಬರುತ್ತಿದ್ದರು. ಹ ಹಾಗೆ ಬಂದವರು ಶ್ರೀ ಕಾವೇರಿತೀರ್ಥವನ್ನು ತಂದು 70,099 
ಗಳಿಗೆ ನೀಡುತ್ತಿದ್ದರು. ಅದರಿಂದ ಸ್ವಾಮಿಗಳು ಸಂತುಷ್ಟರಾಗಿ ಶ್ರೀ ಕಾವೇರಿ 
ತೀರ್ಥದಿಂದ ಸದ್ದು ರು ಶ್ರೀ ಸಿದ್ಧಾ y ರೂಢರ ಪಾದುಕೆಗಳಿಗೆ ಅಭಿಷೇಕ ಮಾಡು 
ತ್ತಿದ್ದರು. ಮತ್ತೆ ಭಕ್ತರನ್ನು ಸೇರಿಸಿ ಅವರಿಗೆ ಸತ್ತ ಕೈಂಗ-ಅನ್ನಪ್ರಸಾದ ವಿತರಣೆ 
ನಡೆಯುತ್ತಿ ತ್ತು. 

ಆಡಿಗೆಮನೆಯು ಮಠದಲ್ಲಿ ಶ್ರೀ ಅನ್ನಪೂರ್ಣೇಶ್ವ ರಿಯ ಮಂದಿರ ಎಂದಂ 
ಸದ್ಗುರು ಶ್ಲೀ.ಸಿದ್ಧಾ ರೂಢರು ಹೇಳುತ್ತಿದ್ದುದನ್ನು ಸ್ವಾಮಿ ಮಾಧವಾ 


t 
CC-0. Yangamwadi Math Collection. Digitized by eGangotri 


ಕೊಡಗಿಗೆ ಸದ್ಗುರು ಶ್ರೀ ಗುರುನಾಥಾರೂಢರ ಆಗಮನ 69 
ನಂದರು ತಮ್ಮ ಮಠದಲ್ಲಿ ಭಕ್ತರಿಗೆ ಆಗಾಗ್ಗೆ ಹೇಳಿ ನೆನಪುಮಾಡುತ್ತಿದ್ದರು. 
ಅದರಂತೆ ಚೇರಂಬಾಣೆ ಶ್ರೀ ಸಿದ್ಧಾಶ್ರಮದಲ್ಲಿ "ಪಾಕಶಾಲೆ ತುಂಬಾ ಶುಚಿ 
ಯಾಗಿರಬೇಕು. ಅಲ್ಲಿ ಅಡುಗೆಕೆಲಸ ಮಾಡುವವರು ತುಂಬ ಭಕ್ತಿಶ್ರದ್ಧೆಗಳಿಂದ 
ಕೂಡಿ ಕಾರ್ಯನಿರ್ವಹಿಸೆಬೇಕು. ಭಕ್ತರಿಗೆ ದಾಸೋಹ ನಡೆಸಲು ಬೇಕಾದ 
ಅನ್ನೆಪ್ಪಸಾದ ತಯಾರಾಗುವ ಸ್ಥಳದಲ್ಲಿ ದೇಹದ ಕೊಳೆ, ಮನಸ್ಸಿನ ಕೊಳೆ 

ಇರಕು ಇಡದು' ಎಂಬುದಾಗಿ ಸ್ವಾವಿಂಗಳಂ ಹೇಳುತ್ತಿದ್ದರು. ಅದನ್ನು ಆಶ್ರಮ 
ದಲ್ಲಿ ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ಸದಾ ಆ ಬಗ್ಗೆ ಸ್ವಾ ಮಿಗಳು ಜಾಗ್ರತ 
ರಾಗಿರುತ್ತಿ ದ್ದರು. 

ಪಾಕಶಾಲೆಯಲ್ಲಿ ಸೇವೆ, ಅನ್ನೆಸಂತರ್ಪಣೆ ವೇಳೆ ವಿತರಣೆಸೇವೆ, ಜಾತ್ರಾ 
ಸಮಾರಾಧನೆಗೆ ಜೀಕಾಗುವ 'ಧವಸಧಾನ ಸಂಗ್ರಹ ಇತ್ಯಾದಿ ಕೆಲಸಗಳಿಗೆ 
ಸ್ವಾಮಿಗಳು ಸಂಬಳಕೊಟ್ಟು ನೇಮಿಸುತ್ತಿ C) SiO ಸಂಖ್ಯೆ ಹೆತ್ತ ರು. ಶಿವಸೇವೆ 
ಗುರುಸೇವೆ ಎಂದು ಸೇವಾರೂಪದಲ್ಲಿ ದುಡಿಯಲು ಬರುತ್ತಿ ದ್ದ ಭಕ್ತರ ಸಂಖ್ಯೆ 
ನೂರಾರು. ಅನಂತರ ಬಂದವರ ಪೈ ಕಿ ಸೇವೆಗೆ ಸೇರುತ್ತಿ ದ್ಧ ವರು mS 
ಮಂದಿ. ಒಟ್ಟಿನಲ್ಲಿ ಆಶ್ರಮದ ಉತ್ಸ ವಕಾರ್ಯಗಳು ಶ್ರೀಗುರುಕ್ಳ ಪೆಯಿಂದ 
ಅಡೆತಡೆಯಿಲ್ಲದೆ 'ವರ್ಷಂಪ್ರ ತಿ ವಿಜೃಂಭಣೆಯಿಂದ ನೆರವೇರುತ್ತಿತ್ತು. 
ಹೀಗೆ ಕೊಡಗಿನಲ್ಲಿ ಪ್ರಥಮ ಬಾರಿಗೆ ಕಾವೇರಿಜಾತ್ರೆಸಂದರ್ಭದಲ್ಲಿ ಮಠ 

ಒಂದರಲ್ಲಿ ಅನ್ನಸಂತರ್ಪಣೆ, ಸತ್ಸಂಗಭಜನೆಗಳನ್ನು ವ್ಯವಸ್ಥಿತವಾಗಿ ಪ್ರಾರಂಭಿಸಿ 
ಅದು 3 ಭವಯುತವಾಗಿ ಮುಂದುವರಿದು ನಡೆಯಂವಂತೆ ವ್ಯವಸ್ಥೆ ಮಾಡಿದ 
ಪುಣ್ಯ ಕೀರ್ತಿ ಶ್ರೀ ಸ್ವಾಮಿ ಮಾಧವಾನಂದರಿಗೆ ಸಲ್ಲುತ್ತದೆ. 


ಅಧ್ಯಾಯ ೧೫ 


ಕೊಡಗಿಗೆ ಸದ್ಗುರು ಶ್ರೀ ಗುರುನಾಥಾರೂಢರ 
IEX 
“ಕೊಡಗಿಗೆ ಸದ್ಗುರು ಶ್ರೀ ಸಿದ್ಧಾರೂಢರ ಮಹಾಸ್ವಾವಿಂಗಳ ಪಟ್ಟಶಿಷ್ಯ 
"ರಾದ ಶ್ರೀ ಗುರುನಾಥಾರೂಢಸ್ವಾವಿಂಗಳು ಒಮ್ಮೆ ಬಂದರೆ ಎಲ್ಲ ರೀತಿಯಲ್ಲೂ 


ಗುರುದೇವ ಶ್ರೀ ಸಿದ್ದಾ dodi ಅನುಗ್ರಹ ದೊರಕಿದಂತಾಗುತ್ತ ದೆ. ಶ್ರೀ 
ಗುರುನಾಥಾರೂಢರು », € ಸಿದ್ದಾ ) GLB ಪೂರ್ಣ ಅವತಾರವೇ ಸರಿ. 


CC-0. Jangamwadi Math Collection. Digitized by eGangotri 


70 ಸದ್ಗು ರುಶಿ ಶ್ರೀ ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಅವರು ಬಂದರೆ ಶ್ರೀ ಸಿದ್ಧಾರೂಢರು ಬಂದಂತೆಯೇ ಎಂಬುದರಲ್ಲಿ ಅನುಮಾನ 
ಎಲ್ಲ. ಕೊಡಗಿನ ಜನತೆಗೆ "'ದಿವ್ಯಪುರುಷರೊಬ್ಬ ರ ದರ್ಶನವಾಗಿ "ಆಶೀವ ರದ 
ಸಿಗುವಂತಾಗಬೇಕು' ಎಂಬುದಾಗಿ ಸ್ವಾಮಿ ಮಾಧವಾನಂದರು ಭಕ್ತರ ಒಡನೆ 
ಆಗಾಗ ಹೇಳುತ್ತಿದ್ದರು. ಭಕ್ತರು ಅದನ್ನು ತುಂಬ ಪ್ರೀತಿಯಿಂದ ಸ್ಟಾಗತಿ 
ಸುತ್ತಾ ಸ್ವಾವಾಗಳಿಗೆ ಆ ಕುರಿತು ತಮ್ಮ ಪೂರ್ಣಸಹಕಾರದ ಆಶ್ವಾಸನೆಯನ್ನು 
ನೀಡಿದರು. 
ಸ್ವಾಮಿ ಮಾಧವಾನಂದರ ಅಭಿಮಾನಿಭಕ್ತರಲ್ಲಿ ಶ್ರೀ ಬೊಳ್ಳೆಂಡ ಕಾಳಪ್ಪ 
ನವರು ಓರ್ವ ಗಣ್ಯರಾಗಿದ್ದರು. ಪೂರ್ವಾಶ್ರಮದಲ್ಲಿ ಸ್ವಾಮಿಗಳಿಗೆ ಸಮಾಪದ 
ಬಂಧುವಾಗಿದ್ದ ಶ್ರೀಯುತ ಕಾಳಪ್ಪನವರು ಒಳ್ಳೆಯ ಕೃಷಿಕರು, ಬಸ್‌ 
ಮಾಲಿಕರೂ ಆಗಿದ್ದರು. ಮೇಲಾಗಿ ಸದ್ಗುರು ಶ್ರೀ ಸಿದ್ಧಾರೂಢರ ಬಗ್ಗೆ 
ಅವರಿಗೆ ಆಪಾರ ಭಕ್ತಿ ಇದ್ದಿತು. ಸ್ವಾಮಿಗಳು ಚೇರಂಬಾಣೆಯಲ್ಲಿ ಮಠ 
ಸ್ಥಾಪನೆ ಮಾಡುವ ಕಾಲದಿಂದಲೇ ಸಹಕಾರ ನೀಡುತ್ತಾ ಬಂದು ಗುರುಭಕ್ತ 
ರಾಗಿದ್ದ ಶ್ರೀ ಕಾಳಪ್ಪನವರು ಸ್ವಾಮಿಗಳಿಗೆ ಎಲ್ಲ ರೀತಿಯಲ್ಲೂ ಸಮರ್ಥರಾದ 
ಬೆಂಬಲಿಗರಾಗಿದ್ದರು. 
ಒಂದು ದಿವಸ ಸ್ವಾಮಿಗಳು ಶ್ರೀ ಕಾಳಪ್ಪನವರನ್ನು ಕರೆದು ಮಠದಲ್ಲಿ 
ಕೂರಿಸಿಕೊಂಡು ಶ್ರೀ ಸಿದ್ದಾ CMEC ಪಟ್ಟಶಿಷ್ಯ ae A dd ಶ್ರೀ 
ಗುರುನಾಥಾರೂಢ ಸಾ ಮಿಗಳನ್ನು ಕೊಡಗಿಗೆ "ಬರಮಾಡಿಕೊಳ್ಳು. ವ ಬಗ್ಗೆ 
ಎಚಾರವಿನಿವುಯ ಮಾಡಿದರು. > ಶ್ರೀಯುತ ಕಾಳಪ್ಪ ನವರು 'ಗುರುಗಳನ್ನು 
ಕರೆಸಿ" ಸತ್ಕರಿಸಿ ಕಳುಹಿಸಿಕೊಡುವ ಎಲ್ಲ ಖರ್ಚನ್ನ್ನ ನಾನೇ ವಹಿಸಿಕೊಳ್ಳು 
ತ್ತೇನೆ. ಗುರುಗಳು ಬರುವುದೇ ಹೆಚು ನಾನು ಖರ್ಚುಮಾಡುವುದೇನೇನೊ 
ಹೆಚ್ಚಲ್ಲ' ಎಂದರು. ಹೀಗೆ ಹೆಜ್ಜೆ ಹೆಜ್ಜೆ ಗೆ ಮಠೆದ ಕಾರ್ಯಕಲಾಪಗಳ ಬಗ್ಗೆ 
ಕೂಡಿಒರುತ್ತಿ ದ್ದ  ಸಹಕಾರ-ಪ್ರೋತ್ಸಾ! ಹಗಳ ಕುರಿತು ಸ್ವಾಮಿಗಳು ಸಂತೋಷ 
ಗೊಂಡು ಶ್ರೀ ಗುರುದೇವರ ವಿಶೇಷಕೃಪೆಯನ್ನು ಕ್ಕ ತಜ್ಞ ಸ್ಲತೆಯಿಂದ ಸ್ಮರಿಸು 
ತ್ತಿದ್ದರು. 
ತಕ್ಕ ವ್ರ ್ಯವಸ್ಥೆಯೊಡನೆ ಭಕ್ತರಿಂದೊಡಗೂಡಿ ಸ್ವಾವಿ: ಮಾಧವಾನಂದರು 
ಹುಬ್ಬಳ್ಳಿಗೆ ತೆರಳಿದರು. ಸದ್ಗುರು ಶ್ರೀ ಗುರುನಾಥಾರೊಢರು ಸ್ಟಾ ಿವಿಂಗಳೆ 
ಮನವಿಯನ್ನೂ ಮಮತೆಯಿಂದ ಲಾಲಿಸಿದರು. ತಮ್ಮ ಗುರುಗಳ ಶಿಷ್ಯರೇ 
ಆಗಿರುವ ಶ್ರೀ ಮಾಧವಾನಂದರೆನ್ನು ಪ್ರೀತಿಯಿಂದ ಕಂಡರು. ವಿಚಾರದ ಬಗ್ಗೆ 
ಯೋಜಿಸಿ ಸ್ವಾವಿ: ಮಾಧವಾನಂದರೆ ಮನವಿಯನ್ನು ಮಮತೆಯಿಂದ 


CC-0. Jangamwadi Math Collection. Digitized by eGangotri 


ಕೊಡಗಿಗೆ ಸದ್ಗುರು ಶ್ರೀ ಗುರುನಾಥಾರೂಢರ ಆಗಮನ 71 
ಅಂಗೀಕರಿಸಿದರು. ಕೊಡಗಿಗೆ ಯಾರು ಯಾರು ಹೋಗುವುದೆಂದು ತೀರ್ಮಾನ 
ಮಾಡಿದರು. ಅದರಂತೆ ಶ್ರೀ ಸಿದ್ಧಾರೂಢರ ಪ್ರಿಯಶಿಷ್ಯ, ವೇದಶಾಸ್ತ್ರ 
ಪಾರಂಗತರಾದ ಶ್ರೀ ಶಿವಪ್ಪತ್ರಸ್ವಾಮಿಗಳು, ಮಠದ ಇತರ ವಿದ್ವಾಂಸರು, 
ಕೆಲವು ಭಕ್ತರು, ಸಾಧುಗಳು ಹೀಗೆ ಅನೇಕ ಮಂದಿ ಕೊಡಗಿಗೆ ಸದ್ಗುರು ಫ್ರೀ 
ಗುರುನಾಥಾರೂಢರ ಜೊತೆಗೆ ಬರುವುದೆಂದು ನಿಶ್ಚಯಿಸಲಾಯಿತು. ಶ್ರೀ 
ಗುರುನಾಥಾರೂಢ ಮಹಾಸಾ ಿವಿಂಗಳು ಕೊಡಗಿಗೆ ಹೊರಡುತ್ತಾರೆ ಎನ್ನು 
ವದು ಹುಬ್ಬಳ್ಳಿಯಲ್ಲಿ ತುಂಬ ಕೌತುಕದ ಸುದ್ದಿಯಾಯಿತು. ಏಕೆಂದರೆ ಅವರು 
ಸಾಮಾನ್ಯವಾಗಿ ಹುಬ್ಬಳ್ಳಿಯಿಂದ ಹೊರೆಗೆ ಎಲ್ಲಿಗೂ ದೂರ ಪ್ರದೇಶಕ್ಕೆ 
ಹೊರಡುವುದು ತುಂಬ ಕಡಿಮೆಯಾಗಿತ್ತು. ಸ್ವಾಮಿ ಮಾಧವಾನಂದರು 
ಸದ್ಗುರು ಶ್ರೀ ಗುರುನಾಥಾರೂಢರು ಕೊಡಗಿಗೆ ಬರುವುದಕ್ಕೆ ಒಪ್ಪಿಸಿ ದೊಡ್ಡ 
ಸಾಧನೆಯನ್ನೇ ಮಾಡಿದ್ದಾರೆ ಎಂದು ಭಕ್ತರನೇಕರು ಮಾತನಾಡಿಕೊಂಡರು. 
ಸೆದ್ದುರುಗಳು ಸದ್ಯದಲ್ಲೇ ಕೊಡಗಿಗೆ ಹೊರಡುವುದೆಂದು ನಿಶ್ಚಯವಾಯಿತು. 
ಕೊಡಗಿನಲ್ಲಿ ಈ ಸಂತಸದ ಸುದ್ದಿ ವ್ಯಾಪಕವಾಗಿ ಹರಡಿತು. ಶ್ರೀ ಸಿದ್ಧಾರೂಢರ 
ಭಕ್ತರು, ಭಕ್ತರಲ್ಲದವರು ಎಲ್ಲರೂ ಬಹುಸಂಖ್ಯೆಯಲ್ಲಿ ಚೇರಂಬಾಣೆ ಮಠಕ್ಕೆ 
ಬಂದು ಸೇರಲು ಉತ್ಸುಕರಾದರು. ಅನೇಕರಿಗೆ ಭಕ್ತಿಯಿಂದೆ ಹೃದಯ 
ತುಂಬಿತು. ಕೆಲವರಿಗೆ ಕುತೂಹಲದಿಂದ ಮನ ಕೆರಳಿತು. 

ಸ್ವಾಮಿ ಮಾಧವಾನಂದರು ಸಂತೋಷದಿಂದ ಕೊಡಗಿಗೆ ಬಂದರು. ಭಕ್ತ 
ವೃಂದದವರಿಗೆ ಎಲ್ಲ ವಿವರ ತಿಳಿಸಿದರು. ಸದ್ಗುರು ಶ್ರೀ ಗುರುನಾಥಾರೂಢರು 
ಚೇರಂಬಾಣೆಗೆ ಬಂದು ತಲಪುವ ದಿವಸ ಹತ್ತಿರವಾಯಿತು. ಆಗ ಆಶ್ರಮ 
ಪನ್ನು ತಳಿರುತೋರಣಗಳಿಂದ ಸಕಾಲದಲ್ಲಿ ಸಿಂಗರಿಸಲಾಯಿತು. ` ತುಂಬು 
ಗೊನೆಯ ಬಾಳೆಮರಗಳನ್ನೆ ಮಠದ ಮಹಾದ್ವಾರದಲ್ಲಿ ಇಟ್ಟು ಸಿಂಗರಿಸ 
ಲಾಯಿತು. ಸ್ತ್ರೀಪುರುಷರು-ಬಾಲಕರು-ಹಿರಿಯರು ಎಂಬ ವ್ಯತ್ಯಾಸವಿಲ್ಲದೆ ' 
ಮಠದ ಶುಚೀಕರಣ, ಅಲಂಕಾರದ ವ್ಯವಸ್ಥೆ ಬಗ್ಗೆ ದುಡಿದರು. ಶಿವನಾಮ 
ಸಂಕೀರ್ತನೆ ವಿಶೇಷವಾಗಿ ಮಠದಲ್ಲಿ ಮೊಳಗಹತ್ತಿತು. ಅಖಂಡನಾಮ 
ಸಂಕೀರ್ತನೆ ನಡೆಯುವ ವ್ಯವಸ್ಥೆ ಆಯಿತು. ಸದ್ಗುರು ಶ್ರೀ ಸಿದ್ಧಾರೂಢರ 
ನವರೂಪಧಾರಿ ಸದ್ಗುರು ಶ್ರೀ ಗುರುನಾಥಾರೂಢಸ್ವಾಮಿಗಳು ಚೇರಂಬಾಣೆಗೆ 
ಬರುತ್ತಾರೆ ಎನ್ನುವ ಸಂತೋಷ ಮಠದಲ್ಲಿ, ವಂಶದ ಹೊರವಲಯಗಳಲ್ಲಿ 
ವ್ಯಾಪಕವಾಗಿ ಹರಡಿತು. i 

ಸ್ವಾಮಿ ಮಾಧವಾನಂದರ ಬಹುಕಾಲದ ಬಯಕೆ ಫಲಿಸಿತು. ಗುರುದೇವ 


CC-0. Jangamwadi Math Collection. Digitized by eGangotri 


72 ಸದ್ಗುರು ಶ್ರೀ ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಶ್ರೀ ಸಿದ್ದಾ LAS: ಕೃಪಾಗಂಗೆ ಮಠಕ್ಕೆ ಹರಿದುಬಂತು. ಸದ್ಗುರು ಶ್ರೀ 
ಸಿದಾ , ರೂಢರ ಪಟ್ಟಶಿಷ ಭಕ್ತ ಬಂಧುಗಳಾದ ಶ್ರೀ ಗುರುನಾಥಾರೂಢರು 
ಭಕ್ತ ವೃ ದದೊಡನೆ 1945ನೇ ಇಸವಿ ಎಪ್ರಿಲ್‌ ದಿನಾಂಕ 25ರಂದು 
ಚೇರಂಬಾಣೆಗೆ ಬಂದು ಶಲಪಿದರು. ಊರಿನ ಪ ಮುಖರನ್ನು ಒಳಗೊಂಡಂತೆ 
ಭಕ್ತವೃಂದ ಸಹಿತವಾಗಿ ಸ್ವಾಮಿ ಮಾಧವಾನಂದರು ಸದ್ಗು ರು ಶ್ರೀ 
ಗುರುನಾಥಾರೂಡರಿಗೆ ವಿಶೇಷವಾದ ಸ್ವಾಗತ ನೀಡಿ ಊರಿಗೆ" 'ಬರೆಮಾಡಿ 
ಕೊಂಡರು. ಕೊಂಬು-ವಾಲಗಸೆಹಿತವಾಗಿ ಸದ್ಗು ರುಗಳನ್ನು ಮಠಕ್ಕೆ ಮೆರವಣಿಗೆ 
ಯಲ್ಲಿ ಕರೆತಂದರು. ಆ ಸಂದರ್ಭದಲ್ಲಿ ಊರ ದಡಿ ಪರವೂರಿನ ಭಕ್ತರು 
ಬಹುಸಂಖ್ಯೆ ಯಲ್ಲಿ ನೆರೆದಿದ್ದರು. ಆಶ್ರಮಕ್ಕೆ ಸದ್ಗುರುಗಳು ಆಗವಿಸಿದಂತೆ 
ಭಕ್ತರು ಜಯಜಯಕಾರ ಮಾಡಿದರು. ಸದ್ದು ರು ಪ್ರೀ ಗುರುನಾಥಾ 
ರೂಢರು ಮರಕ್ಕೆ ಬಂದು ತಲಪಿದಂತೆ ಕನ್ಯೆ ಯರು ಕಶ-ಕನ್ನ ಡಿ ಮರ್ಯಾದೆ 
ಸಹಿತ ಗುರುಗಳಿಗೆ ಮಂಗಳಾರತಿ ಬೆಳಗಿದರು. ವೇದೆಘೋಃ ಷವಾಯಿತು. 
ಸದ್ದು ರುಗಳು ಗಂಭೀರವಾಗಿ ಮಠೆದ ಒಳಗೆ ಬಂದರು. ಬಂದವರು ಫ್ರೀ 
ಸಿದ್ದಾ 2 ರೂಢಮಹಾಸ್ವಾ ANS ಸನ್ನಿಧಿಯಲ್ಲಿ ನಮಸ್ಕರಿಸಿ ಪಕ್ಕದಲ್ಲಿ ಆಗಲೇ 
ಸಿದ್ಧ ಪಡಿಸಿದ್ದ ಆಸನದಲ್ಲಿ ಕುಳಿತರು. 


ಭಕ್ತಾ ದಿಗಳು ಒಬ್ಬೊ ಬ್ರ ರೇ ಬಂದು ಪ್ರಣಾಮ ಮಾಡಿದರು. ಆಶ್ರಮದಲ್ಲಿ | 


ನೆರೆದ ಭಕ್ತವ ದಕ್ಕೆ = zi ಸಾದವಿತರಣೆಯಾಯಿತು. ಅಪರಾಹ್ನ ಶಾಸ್ತ್ರ 
ಪ್ರವಚನವನ್ನು ಶ್ರೀ ಶಿವಪುಶ್ರಸ್ವಾಮಿಗಳು ತುಂಬ ಯಶಸ್ವಿಯಾಗಿ ನಿರ್ವಹಿಸಿ 
ದರು. ಅನಂತರ ಭಜನೆ, ಸಾಯಂಕಾಲ ಹರಿಕಥೆ ಇತ್ಯಾದಿ ಧಾರ್ಮಿಕ ಕಾರ್ಯ 
ಕ್ರಮಗಳು ವಿಜೃಂಭಣೆಯಿಂದ ನಡೆದುವು. 


ಸದ್ಗುರು ಶ್ರೀ ಗುರು ನಾಥಾರೂಢರು. ಆಕರ್ಷಣೀಯವಾದ ವ್ಯಕ್ತಿತ್ವ 
ಹೆ. ಇಂದಿದ್ದರು. ಮೌನಿಗಳಾಗಿದ್ದ ಮಹಾಸ್ವಾಮಿಗಳು ಮಾತನಾಡದೆಯೇ ತಮ್ಮ 
ಕೃಪಾದೃಷ್ಟಿನೋಟದಿಂದಲೇ ಭಕ್ತ ರಹೃ ದಯಕ್ಕೆ ಅನುಗ್ರಹ ಬೀರುತ್ತಿದ್ದರು. 
ಅದರಿಂದ ಭಕ್ತರೆ ಮನದ ಸಂಶಯ 'ನಿವಾರಣೆಯಾಗುತ್ತಿತ್ತು. ಸಂತೋಷ 
ವಾಗುತ್ತಿತ್ತು. ಭಕ್ತರು ಅನೇಕರು ಬಂದು ತಮ್ಮ ಮಕ್ಕಳಿಗೆ ಸದ್ಬುದ್ಧಿ ನೀಡ 
ಬೇಕೆಂದು ಪ್ರಾರ್ಥಿಸಿದರು. ಕೆಲವರು ಮನೆಯಲ್ಲಿ ಶಾಂತಿ ನೆಲಸುವಂತಾಗ 
ಬೇಕು ಎಂದು ಬೇಡಿದರು. ಅನೇಕರು ಶಿವಭಕ್ತಿ ಬೆಳೆಯಬೇಕೆಂದು ಕೇಳಿ 
ಕೊಂಡರು. ಕೆಲವರು ತಮಗೆ ಜೀವನದ ಸರಿಯಾದ ದಾರಿಯನ್ನು ತೋರಿಸಿ 


ಕೊಡಬೇಕೆಂದು ಪ್ರಾರ್ಥಿಸಿ ಸಾಷ್ಟಾಂಗ ಪ್ರಣಾಮಮಾಡಿದರು. ಹಲವರು 


CC-0. Jangamwadi Math Collection. Digitized by eGangotri 


ಕೊಡಗಿಗೆ ಸದ್ಗುರು ಶ್ರೀ ಗುರುನಾಥಾರೂಢರ ಆಗಮನೆ 73 
ತಮ್ಮ ಹಸುಗೂಸುಗಳನ್ನು ತಂದು ಸೆದ್ದುರು ಶ್ರೀ ಗುರುನಾಥಾರೂಢರೆ 
ಸನ್ನಿಧಿಯಲ್ಲಿ ಮಲಗಿಸಿ ನಮಸ್ಕಾರಮಾಡಿ ಗುರುಗಳ ಆಶೀರ್ವಾದವನ್ನು 
ಯಾಚಿಸಿದರು. ಎಲ್ಲರನ್ನೆ ಸ್ವಾವಿಂಗುರುನಾಥಾರೂಢರು ಮುಗುಳುನಗುತ್ತಾ, 
ದೃಷ್ಟಿಹಾಯಿಸುತ್ತಾ. ಕೆಲವರ ಶಿರವನ್ನು ಮುಟ್ಟುತ್ತಾ ಆಶೀರ್ವಾದಗಳನ್ನು 
ಮಾಡಿದರು. 

ಶ್ರೀ ಗುರುನಾಥಾರೂಢರಿಗೆ ನಮಸ್ಕಾರ ಮಾಡಿದಂತೆ ಹಲವರಿಗೆ ಮನಸ್ಸಿ 
ನಲ್ಲಿ ಒಂದು ವಿಶೇಷವಾದ ತೃಪ್ತಿ ಕೂಡಿಬಂತು. ಕೆಲವರಿಗೆ ಶ್ರೀ ಗುರುನಾಥಾ 
ರೂಢರ ದಿವ್ಯಮುಖಸೌಂದರ್ಯ, ಪವಿತ್ರವಾದ ವ್ಯಕ್ತಿತ್ವದ ದರ್ಶನವು 
ಆದಂತೆ ಹೃದಯ ಸಂತೃಪ್ತಿಯಿಂದ ತುಂಬಿಬರುತ್ತಿತ್ತು. ಕೆಲವರು ಬಂದಂ 
ಸದ್ದುರುಗಳ ಬಳಿ ನಿಂತು ಶಿವನಾಮ ಜಪಿಸಿದರು. ಆವರಿಗೆ ಆಹ್ಲಾದವುಂಟಾ 
ಯಿತು. ಅನೇಕರು ಕುತೂಹಲದಿಂದ ಸ್ವಾಮಿಗಳ ಮುಂದೆ, ಆತ್ಮ-ಪರಮಾತ್ಮ 
ಎಂಬಿತ್ಯಾದಿ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದರು. ಮೌನಿಗಳಾಗಿದ್ದ ಸ್ಥಾ ಸವಿಗಳು 
ಅವರ ಎಡೆಗೆ ಮಮತೆಯಿಂದ ನೋಡಿದರು. ಆಗ ಉತ್ತರವು ಅವರ ಹೃದಯ 
ದಲ್ಲಿ ಸ್ಫುರಿಸಿದಂತಾಯಿತು. ಅದನ್ನು ಅವರು ಅಸ್ಪಷ್ಟಭಾಷೆಯಲ್ಲಿ ಸದ್ಗುರು 
ಗಳ ಮುಂದೆ ಹೇಳಿಕೊಳ್ಳುತ್ತಿದ್ದರು. ಆಗ ಸದ್ಗುರುಗಳು ಮುಗುಳುನಗುತ್ತಾ 
ಶ್ರೀ ಶಿವಪುತ್ರಸ್ಥಾ ಿಮಿಗಳೆ ಎಡೆಗೆ, ಸ್ವಾಮಿ ಮಾಧವಾನಂದರ ಎಡೆಗೆ ನೋಡು 
ತ್ತಿದ್ದರು. ಆಗ ಅವರಲ್ಲಿ ಒಬ್ಬರು ಅನುಕೂಲದಂತೆ ಭಕ್ತಾದಿಗಳ ಪ್ರಶ್ನೆಗಳಿಗೆ : 
ಸ್ಫುರಿಸಿದ ಉತ್ತರದ ವಿವರಣೆ ನೀಡಿ ಅವರನ್ನು ತೃಪ್ತಿಪಡಿಸುತ್ತಿದ್ದರು. 

ಶ್ರೀ ಗುರುನಾಥಾರೂಢಸ್ವಾವಿಂಗಳು ಚೇರಂಬಾಣೆ ಆಶ್ರಮದಲ್ಲಿ ಸಪ್ತಾಹ 
ಕಾರ್ಯಕ್ರಮವೆಂದು ಏಳು ದಿವಸ ತಂಗಿದರು. ಆಗ ದಿನದಿನವೂ ಭಕ್ತಾದಿಗಳು 
ಅಲ್ಲಿಗೆ ಬಂದು ಅವರ ದರ್ಶನ ಮಾಡಿ ಧನ್ಯರಾಗುತ್ತಿದ್ದರು. ಮಡಿಕೇರಿ. 
ಮೂರ್ನಾಡು, ಹುದಿಕೇರಿ, ಕುಟ್ಟ ಕಡೆಗಳಿಗೆ ಬರಬೇಕೆಂದು ಭಕ್ತರು ಶ್ರೀ 
ಗುರುನಾಥಾರೂಢಸ್ವಾವಿಂಗಳನ್ನು ಪ್ರಾರ್ಥಿಸಿದರು, ಅಲ್ಲಿ ಅವರ ಇಂಗಿತದಂತೆ 
ಸ್ವಾವಿಂ ಮಾಧವಾನಂದರು “ಅನುಕೂಲದಂತೆ ಸದ್ಗುರುಗಳು ತಮ್ಮ ಕಡೆಗೆ 
ಬರುತ್ತಾರೆ' ಎಂದು ತಿಳಿಸಿದರು. ಬಡ್ಡೀರ , ಕುಟುಂಬಸ್ನೆರು ಸದ್ಗುರುಗಳು 
ಒಮ್ಮೆ ತಮ್ಮ ಮೂಲ ಮನೆಗೆ ಬರಬೇಕೆಂದು ಶ್ರೀ ಗುರುನಾಥಾರೂಢರಲ್ಲಿ 
ಪ್ರಾರ್ಥಿಸಿದರು. ಅದರಂತೆ ಫ್ರೀ ಗುರುನಾಥಾರೂಢರು ಸ್ವಾಮಿ ಮಾಧವಾ 
ನಂದರು ಮತ್ತು ಇತರೆ ಪ್ರಮುಖರನ್ನು ಕೂಡಿಕೊಂಡು ಬಡ್ಡೀರ ಕುಟುಂಬ 
ದವರ ಐನ್‌ಮನೆಗೆ ತೆರಳಿ ಅಲ್ಲಿ ಭಕ್ತರಿಂದ ಪೂಜೆ-ಸತ್ಕಾರಗಳನ್ನು ಸ್ವೀಕರಿಸಿ 


CC-0. Jangamwadi Math Collection. Digitized by eGangotri 


74 ಸದ್ಗುರು ಶ್ರೀ ಸ್ವಾಮಿ ಮಾಧವಾನಂದರ ಜೀವನ wos, 


ಅವರನ್ನೆಲ್ಲ ಆಶೀರ್ವದಿಸಿ ಮಠಕ್ಕೆ ಮರಳಿ ಬಂದರು. 

ಶ್ರೀ ಬೊಳ್ನಂಡ ಕಾಳಪ್ಪನವರು ಶ್ರೀ ಭಗಂಡೇಶ್ವರ ಬಸ್ಸಿನ ಮಾಲಿಕ 
ರಾಗಿ ಒಳ್ಳೆಯ ಗೌರವ-ಗಾಂಭೀರ್ಯಗಳಿಂದ: ಕೊಡಿ ಸಮಾಜದಲ್ಲಿ ಬಾಳು 
ತ್ತಿದ್ದರು. ಪುರಾಣಪ್ರಸಿದ್ಧ ಪಾವನಕ್ಷೇತ್ರವಾದ ಭಾಗಮಂಡಲದಲ್ಲಿ ವಾಸ 
ವಾಗಿದ್ದರು. ಅವರು ಸದ್ಗುರು ಶ್ರೀ ಗುರುನಾಥಾರೂಢರು ಭಾಗಮಂಡಲ- 
ತಲಕಾವೇರಿಕ್ಷೇತ್ರಗಳಿಗೆ ಸಂದರ್ಶನ ನೀಡಬೇಕೆಂದೂ ತನ್ನ ನಿವಾಸೆಕ್ಕೂ ಬಂದು 
ಪಾದಪೂಜೆ ಸ್ವೀಕರಿಸಬೇಕೆಂದೂ ಬಿನ್ನವಿಸಿಕೊಂಡರು. ಈ ಬಗ್ಗೆ ಸದ್ಗುರು 
ಗಳು ಒಪ್ಪಿಗೆ ನೀಡಿದರು. ಅದರಂತೆ ಶ್ರೀ ಮಾಧವಾನಂದ ಸ್ವಾಮಿಗಳು 
ಭಾಗಮಂಡಲಕ್ಕೆ ತೆರಳಲು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದರು. 

ಸದ್ಗುರು ಶ್ರೀ ಗುರುನಾಥಾರೂಢರು ಶ್ರೀ ಶಿವಪುತ್ರಸ್ವಾವಿ, ಸ್ವಾಮಿ 
ನಿತ್ಯಾನಂದರು ಮತ್ತು ಅನೇಕ ಭಕ್ತರೊಡನೆ ಚೇರಂಬಾಣೆಯಿಂದ ಹೊರಟು 
ಭಾಗಮಂಡಲಕ್ಕೆ ಬಂದರು. ಶ್ರೀ ಮಾಧವಾನಂದ ಸ್ವಾಮಿಗಳು ಸದ್ಗುರು 
ಗಳ ಸಂದರ್ಶನಯಾತ್ರೆ ಸುಸೊಶ್ರವಾಗಿ ನೇರವೇರಲು ಬೇಕಾದ ಎಲ್ಲ ವ್ಯವಸ್ಥೆ 
ಯನ್ನೂ ಮುಂದಾಳಾಗಿ ನಿಂತು ಮಾಡಿದರು. ಶ್ರೀ ಬೊಳ್ನಂಡ ಕಾಳಪ್ಸನವರು 
ಆ ಬಗ್ಗೆ ತುಂಬು ಸಹಕಾರ ನೀಡಿದರು. 

ಸದ್ಗುರು ಶ್ರೀ ಗುರುನಾಥಾರೂಢರು ದಕ್ಷಿಣಪ್ರಯಾಗವೆಂದು ಪ್ರಖ್ಯಾತ 
ವಾದ ಭಾಗಮಂಡಲ ಕ್ಷೇತ್ರಕ್ಕೆ ಬಂದವರು ಶ್ರೀಕ್ಷೇತ್ರದಲ್ಲಿ ದಕ್ಷಿಣಗಂಗೆ 
ಕಾವೇರಿ-ಕನಕೆ-ಸುಜ್ಯೋತಿ ನದಿಗಳ ತ್ರಿವೇಣೀಸಂಗಮದರ್ಶನ ಮಾಡಿದರು. 
ಶ್ರೀ ಭಗಂಡೇಶ್ವರ, ಶ್ರೀ ಸುಬ್ರಹ್ಮಣ್ಯ, ಶ್ರೀ ಮಹಾವಿಷ್ಣು ಮೊದಲಾದ 
ದೇಗುಲಗಳಲ್ಲಿ ದೇವರ ದರ್ಶನ ಮಾಡಿದರು. ಸ್ವಾಮಿ ಮಾಧವಾನಂದರು 
ಸದ್ಗುರುಗಳಿಗೆ ಭಾಗಮಂಡಲ ಕ್ಷೇತ್ರದ ವಿಚಾರವಾಗಿ, ಹಿಂದೆ ಶ್ರೀ ಭಗಂಡ 
WANG ತಪಸ್ಸುಮಾಡಿ ದೇವರ ಸಾಕ್ಷಾತ್ಕಾರಹೊಂದಿದ ವಿವರ, ಶ್ರೀ 
ಭಗಂಡೇಶ್ವರ ದೇವರ ಮಹಿಮೆ ಇತ್ಯಾದಿ ಸ್ಥಳಪುರಾಣವನ್ನು ಯಥೋಚಿತ 
ವಾಗಿ ತಿಳಿಸಿ ದೇವಾಲಯದ ಮಹತ್ವವನ್ನು ಬಣ್ಣಿಸಿದರು. ದೇಗುಲದಲ್ಲಿ . 
ತೀರ್ಥಪ್ರಸಾದವನ್ನು ಸ್ವೀಕರಿಸಿ ಸದ್ದು ರುಸ್ವಾಮಿಗಳು ಮುಂದೆ ತಲಕಾವೇರಿಗೆ 
ತೆರಳಿದರು. ಅಲ್ಲಿ ಪವಿತ್ರವಾದ ಶ್ರೀ ಕಾವೇರಿತೀರ್ಥೋದ್ಭವ ಬ್ರಹ್ಮ 
ಕುಂಡಿಕೆಯಲ್ಲಿ ಜಲರೂಪಿಯಾಗಿ ಸಾನ್ನಿಧ್ಯಪೂರ್ಣಳಾಗಿರುವ ಆದಿಶಕ್ತಿ 
ಜಗನ್ಮಾತೆ ಶ್ರೀ ಕಾವೇರಮ್ಮನ ದಿವ್ಯಸನ್ನಿಧಿಯಲ್ಲಿ ನಮಿಸಿ ಸದ್ಗುರುಗಳು 
ಅಲ್ಲಿ ಧ್ಯಾನಾಸಕ್ತರಾಗಿ ಕುಳಿತರು. ಆಮೇಲೆ ಕೊಡಗಿನ ಕುಲದೇವಿ, ದಕ್ಷಿಣ 


CC-0. Jangamwadi Math Collection. Digitized by eGangotri 


ಕೊಡಗಿಗೆ ಸದ್ಗುರು ಶ್ರೀ ಗುರುನಾಥಾರೂಢರ ಆಗಮನ 75 
ಗಂಗೆ, ಲೋಕಪಾವನೆ ಶ್ರೀ ಕಾವೇರಮ್ಮನ ಪುಣ್ಯತೀರ್ಥ, ಪೂಜಾಪ್ರಸಾದ 
ಗಳನ್ನು ಸ್ವೀಕರಿಸಿ ದಿವ್ಯಭಾವದಿಂದ ಕೂಡಿ ಬಹಳ ಹೊತ್ತು ಧ್ಯಾನಮಗ್ನರಾಗಿ 
ಕುಳಿತರು. ಅವರ ಸಂಗಡ ತೆರಳಿದ್ದ ಭಕ್ತಾದಿಗಳೆಲ್ಲ ತೀರ್ಥಸ್ನಾನ, ದೇವರ 
ದರ್ಶನ ಮಾಡಿದರು. ಆನಂತರ ಶ್ರೀ ಗುರುನಾಥಾರೂಢರು ಶ್ರೀ ಗಣಪತಿ, 
ಶ್ರೀ ಅಗಸ್ಟೇಶ್ವರೆ ದೇಗುಲಗಳಲ್ಲಿ ದೇವರ ದರ್ಶನ ಮಾಡಿದರು. ಸದ್ಗುರುಗಳು 
ಶ್ರೀ ಅಗಸ್ತ್ಯೇಶ್ವರ ದೇವಾಲಯದಲ್ಲಿ ಶಿವಪರಮಾತ್ಮನ ದಿವ್ಯಮಂಗಲಕರವಾದ 
ಪ್ರಾಚೀನ ಭವ್ಯಲಿಂಗವನ್ನು ನೋಡಿ ಒಂದು ಕ್ಷಣ ಪರಶಿವನ ಸ್ಮರಣೆಯಿಂದ 
ಅಂತರ್ಮುಖಿಗಳಾದರು. ಅಲ್ಲಿಂದ ಬ್ರಹ್ಮಗಿರಿಶಿಖರಕ್ಕೆ ತೆರಳಿ ಶ್ರೀ ಆಗಸ್ತ್ಯಾದಿ 
ಪ್ರಾಚೀನ ಮಹರ್ಷಿಗಳನ್ನು ನೆನೆದು ಬ್ರಹ್ಮಗಿರಿಯಿಂದ ಸುತ್ತಲೂ ಕಾಣುವ 
ಪ್ರಕೃತಿದೇವಿಯ ದಿವ್ಯಸೌಂದರ್ಯದ ದರ್ಶನಾನಂದವನ್ನು ಹೊಂದಿದರು. 
ಹೀಗೆ ದಕ್ಷಿಣಕಾಶಿ ತಲಕಾವೇರಿಕ್ಷೇತ್ರದ ಪರೆಮಪಾವನ ಹಾಗೂ ಪ್ರಕೃತಿ 
ರಮಣೀಯವಾದ ಪರಿಸರದಲ್ಲಿ ಶ್ರೀ ಗುರುನಾಥಾರೂಢರು ತುಂಬ ಸಂತೋಷ 
ಗೊಂಡು ಅಲ್ಲಿಂದ ತಮ್ಮ ಪರಿವಾರದೊಡನೆ ಹೊರಟು ಭಾಗಮಂಡಲಕ್ಕೆ 
ಮರಳಿ ಬಂದರು. 

ಭಾಗಮಂಡಲದಲ್ಲಿ ಶ್ರೀ ಬೊಳ್ನಂಡ ಕಾಳಪ್ಪನವರ ಮನೆಯಲ್ಲಿ ಆಗಲೇ 
ಭಕ್ತರು ಕಿಕ್ಕಿರಿದು ನೆರೆದಿದ್ದರು. ಶ್ರೀ ಗುರುನಾಥಾರೂಢರು ಆಗಮಿಸುತ್ತಿ 
Bos ಭಜನೆ-ಕೀರ್ತನೆಗಳ ಪವಿತ್ರ ನಾದ ಕೇಳಿಬರುತ್ತಿದ್ದು ಎಶೇಷವಾದ 
ಪಾವನತೆಯ ವಾತಾವರಣ ನಿರ್ಮಾಣವಾದಂತಿತ್ತು. ವಾದ್ಯಳಥೋಷದೊಡನೆ 
ಶ್ರೀ ಗುರುನಾಥಾರೂಢರನ್ನು ಶ್ರೀ davai dad ಮನೆಗೆ ಕರೆತರಲಾಯಿತು. 
ಶ್ರೀ ಕಾಳಪ್ಪದಂಪತಿಗಳು ಭಕ್ತಿಯಿಂದ ಎಧಿಯುಕ್ತವಾಗಿ ಸದ್ಗುರುಗಳನ್ನು 
ತಮ್ಮ ಮನೆಗೆ ಸ್ವಾಗತಿಸಿದರು. 

ಸುವರ್ಣ ಕಿರೀಟವನ್ನು ತೊಟ್ಟು, ಪವಿತ್ರ ರುದ್ರಾಕ್ಷಿಮಾಲೆ ಧರಿಸಿ, 
ತ್ರಿಪ್ರಂಡ್ರಭಸ್ಮಭೂಷಿತರಾಗಿ, ಪರಿಮಳಭರಿತವಾದ ಸುಂದರ ಪುಷ್ಪಹಾರಾ 
ಲಂಕೈತರಾಗಿ. ಪವಿತ್ರ ಕಾವಿವಸನಧಾರಿಯಾಗಿ ಶ್ರೀ ಗುರುನಾಥಾರೂಢರು 
ವ್ಯಾಘ್ರಾಜಿನಯುಕ್ತವಾದ ವಿಶೇಷ ಗುರುಪೀಠದಲ್ಲಿ ಗೌರವಗಾಂಭೀರ್ಯ 
ದಿಂದ ಕುಳಿತಿದ್ದರು. ಅಲ್ಲಿ ಇಕ್ಕೆಡೆಗಳಲ್ಲಿ ದೊಡ್ಡದಾದ ಎರಡು ನಂದಾದೀವಿಗೆ 
ಬೆಳಗುತ್ತಿದ್ದವು. ಹಸಿರುತೋರಣ, ಪ್ರಷ್ಟಮಾಲೆಗಳಿಂದ ಸಿಂಗರಿಸಿದ ಮಂಟಪ 
ದೊಳಗೆ ಗುರುಪೀಠದಲ್ಲಿ ಆಸೀನರಾಗಿದ್ದ ಶ್ರೀ ಗುರುನಾಥಾರೂಢರ ಪಾದ 
ವನ್ನು ಪವಿಶ್ರವಾದ ಶ್ರೀ ಕಾವೇರಿತೀರ್ಥದಿಂದ ಶ್ರೀ ಕಾಳಪ್ಪದಂಪತಿಗಳಂ 


CC-0. Jangamwadi Math Collection. Digitized by eGangotri 


76 ಸದ್ಗುರು ಶ್ರೀ ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ತೊಳೆದರು. ಗಂಧಪುಷ್ಟಾದಿಗಳಿಂದ ಅಲಂಕರಿಸಿ ಪೂಜೆಮಾಡಿದರು. ಒಂದೆಡೆ 
ಭಕ್ತರು ಕೀರ್ತನೆ ಹಾಡುತ್ತಿದ್ದರು. ವೇದಮಂತ್ರಘೋಷ ಇನ್ನೊಂದೆಡೆ 
ಕೇಳಿಬರುತ್ತಿತ್ತು. ಮಕ್ಕಳು, ದೊಡ್ಡ ವರು ಎಂಬ ಭೇದವಿಲ್ಲದೆ ನಾ : ಮುಂದು 
ಠಾ ಮುಂದು ಎಂದು ಸದ್ದು ರುಗಳ" ದರ್ಶನಕ್ಕೆ ಭಕ್ತರು ಜನಜಂಗುಳಿಯಲ್ಲಿ 
ದಾರಿಮಾಡಿಕೊಂಡು ಒಳಬರುತ್ತಿ ದ್ದರು. ಸ ಸ್ವಾಮಿಮಾಧವಾನಂದರು, ಎಲ್ಲರೂ 
ಸಂಯಮದಿಂದ, ಶಿಸ್ತಿನಿಂದ ವರ್ತಿಸಬೇಕೆಂದು ಆಗಾಗ್ಗೆ ವಿನಂತಿಸುತ್ತಿ d ರು. 
ಬಡ್ಡೀರ ಮನೆಯ ಶ್ರೀ ನಂಜಪ್ಪ ನವರು, ಶ್ರೀ ಭೀಮಯ್ಯ ನವರು ತಾಂ 
ಇತರೆ ಭಕ್ತರು ಒಳಗೆ-ಹೊರಗೆ ಓಡಾಡಿ ಜನರ ಸಮೂಹವನ್ನು ನಿಯಂತ್ರಿಸು 
ತ್ತಿದ್ದರು. 
ಬೊಳ್ನ odi ಶ್ರೀ ಕಾಳೆಪ್ಪದಂಪತಿಗಳು ಭಕ್ತಿಯಿಂದ ಶ್ರೀಗುರುನಾಥಾರೂಢರ 
ಪಾದಕ್ಕೆ ನೂರ ಎಂಟು ಬೆಳ್ಳಿ ರೂಪಾಯಿಗಳ. ಮೂಲಕ ಶಿವ ಅಷ್ಟೋತ್ತರ 
ಶತನಾಮಾವಳಿ ಸಹಿತ ಅರ್ಚನೆಮಾಡಿದರು. ಪಂಚಾರತಿ ಮೂಲಕ ಪರಶಿವ 
ಸ್ವರೂಪಿ ಶ್ರೀ ಗುರುನಾಥಾರೂಢರಿಗೆ ಆರತಿ ಬೆಳಗಿದರು. ಶಂಖ-ಜಾಗಟೆಗಳು 
ಮೊಳಗಿದವು. ವಾದ ೈಘೋಷವಾಯಿತು. ಆಮೇಲೆ ಗುರುಕಟಾಕ್ಷಕ್ಕಾಗಿ 
ಪ್ರಾರ್ಥಿಸಿ ಶ್ರೀ ಕಾಳಪ್ಪದಂಪತಿಗಳು ಸೆದ್ದುರುಗಳಿಗೆ ಸಾಷ್ಟಾಂಗಪ್ರಣಾಮ 
ಮಾಡಿದರು. ಭಕ್ತರೆಲ್ಲ ಜಯಜಯಕಾರ ಮಾಡಿದಂತೆ ಗುರುಪ್ರಸಾದವೆಂದು 
ಭಸ್ಮ ಹಾಗು ಸಿಹಿತಿಂಡಿಯನ್ನು ಹಂಚಲಾಯಿತು. ನೆರೆದ ಭಕ್ತಾ ದಿಗಳಿಗೆ 
b.e ಕಾಳಪ್ಪನವರು ಅನ್ನಸಂತಪ FS ವ್ಯವಸ್ಥೆ ಮಾಡಿದ್ದರು. ಎಲ್ಲ ಕಾರ್ಯ 
ಕ್ರಮಗಳೂ ತುಂಬ ಭರ್ಜರಿಯಾಗಿ, ವೈಭವದಿಂದ "ಕಳೆಯಿತು. ಸ್ವಾವಿಂ 
ಮಾಧವಾನಂದರು ಶ್ರೀ ಕಾಳಪ್ಪದಂಪ ತಿಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ "bs 
ಕೃಪೆ ನಿಮಗೆ ಸೆದಾ ಇದೆ ಎಂದರು. ಸದ್ಗು ರುಪೀ ಗುರುನಾಥಾರೂಢರು 
ಅಲ್ಲಿಂದ ಹೊರಡುವ ಮುನ್ನ ಶ್ರೀ ಕಾಳಿಪ ದಂಪತಿಗಳಿಗೆ ವಿಶೇಷವಾಗಿ 
ಆಶೀರ್ವಾದಮಾಡಿ ನೆರೆದ ಭಕ್ತ ವೃ ಂದದವರಿಗೆ peny ನಂಬಿ--ಅವನಂ 
ರಕ್ಷಿಸುತ್ತಾನೆ. ಎಲ್ಲರಿಗೂ ಕಲ್ಕಾಣವಾಗಲಿ' ಎಂಬುದಾಗಿ ಸನ್ನೆ ಮೂಲಕ 
ವ್ಯಕ್ತಪಡಿಸಿ ಅನುಗ್ರಹಿಸಿದರು. 
ಸದ್ಗುರು ಶ್ರೀ ಗುರುನಾಥಾರೂಢರು ಚೇರಂಬಾಣೆಗೆ ಬಂದು ಶ್ರೀ 
ಸಿದ್ಧಾಶ್ರ 'ಮದಲ್ಲಿ ತಂಗಿರುವ ಸ ಸುದ್ದಿ ಕೊಡಗಿನ ವಿವಿಧ ಭಾಗಗಳಿಗೆ ಭಕ್ತಜನರ 
ಮೂಲಕ ವ್ಯಾ ಪಕವಾಗಿ ಹಬ್ಬಿತು. ಅದರಂತೆ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ 
ಸದ್ಗುರುಗಳ ದರ್ಶನಕ್ಕೆ ಭಕ್ತರು-ಆಸಕ್ತರು ಚೇರಂಬಾಣೆ ಶ್ರೀ ಸಿದ್ಧಾ ಶ್ರ ಮಕ್ಕೆ 


CC-0. Jangamwadi Math Collection. Digitized by eGangotri 


ಕೊಡಗಿಗೆ ಸದ್ಗುರು ಶ್ರೀ ಗುರುನಾಥಾರೂಢರ ಆಗಮನೆ 77 


ಬರುವಂತಾಯಿತು. ಹಾಗೆಯೇ ಅನೇಕರಲ್ಲಿ ಸದ್ದು ರುಗಳ ಕುರಿತು ಹೆಚ್ಚು 
ವಿವರಗಳನ್ನು ತಿಳಿಯುವ ಕುತೂಹಲ, ಬಯಕೆ "ಉಂಟಾಯಿತು. ಅವರಲ್ಲಿ 
ಕೆಲವರು ಸ್ವಾಮಿ ಮಾಧವಾನಂದರನ್ನು ಭೇಟಿ ಆಗಿ ತಮಗೆ ಸದ್ದು ರುಗಳ 
ವಿಚಾರ ವಿವರವಾ on ತಿಳಿಸಬೇಕೆಂದು ಆಗ್ರಹಪಡಿಸಿದರು. ಆದಕ್ಕೆ ಒಪ್ಪಿ 
ಸ್ಮಾಮಿ ಮಾಧವಾನಂದರು ಮಠದಲ್ಲಿ ನಡೆದ ಗುರುಗಳ ಸತ್ಸೆ ಂಗಕಾರ್ಯ 
aris ಸದ್ಗುರು ಶ್ರೀ ಗುರುನಾಥಾರೂಢರ ಬಗೆಗೆ ಅವರನ್ನು ಭಕ್ತ 
RUG, ಪರಿಚಯ ಮಾಡಿಕೊಡುತ್ತಾ ಇಂತೆಂದರು : 
yd ಸದ್ಗು ರುಗಳ ಪೂರ್ವಾಶ್ರಮದ ಹೆಸರು ಗುರುನಾಥ ಎಂದಾಗಿದೆ. 
ಇವರು ಹುಬ್ಬಳ್ಳಿಯಲ್ಲಿ 1909ನೇ ಇಸವಿ ಜೂನ್‌ ತಿಂಗಳ 9ನೇ ದಿನಾಂಕ 
ದರದ ಉಜ್ಜ r 'ವರ ಎಂಬ ಕುಟುಂಬದ ಸಿದ್ಧಪ್ಪ ) ores, ದಂಪತಿಗಳ 
ಶ್ರನಾಗಿ ಜನ್ಮವೆತ್ತಿ ದರು. ಭಗವದ್ಭ ಕ್ತಿ ಗುರುಸೇವಾನಿಷ್ಠೆ. ದಾನಧರ್ಮಾದಿ 
nedum ಆಸಕ್ತಿ ಇವುಗಳಿಗೆ ಹೆಸರಾದ ಮನೆತನಕ್ಕೆ ಈ ದಂಪಶಿಗಳು 
ಸೇರಿದವರಾಗಿದ್ದ ರು. ಸಿದ್ಧಪ್ಪ ಪ್ಪ -ಫಾರ್ವತದ್ವ ದಂಪತಿಗಳು ಮೊದಲಿನಿಂದಲೇ 
ಸದ್ಗುರು ಶ್ರೀ ಸಿದ್ಧಾ dago ಪರಮಭಕ್ತ DONG, ರು. ಅದರಂತೆ, ತಮಗೆ 
ಉತ್ತ ಮ ಪುತ್ರ ಭಾಗ್ಯವ ವನ್ನು ಕರುಣಿಸಬೇಕೆಂದು ತಾವು ವಿವಾಹವಾದಾಗ 
ಸದ್ಗುರು ಶ್ರೀ ಸಿದ್ಧಾ ರೂಢರಲ್ಲಿ ಪ್ರಾರ್ಥಿಸಿಕೊಂಡರು. ಗುರುಭಕ್ತದಂಪತಿ 
ಗಳನ್ನು ಸದ್ಗು ರು > ಶ್ರೀ ಸಿದ್ಧಾ ) ರೂಢರು ವಿಶೇಷವಾಗಿ ಅನುಗ್ರಹಿಸಿದರು. 
ಸಿದ್ಧಪ್ಪ -ಪಾರ್ವತವ್ವ ದಂ ಪಶಿಗಳಿಗೆ ಅವರ ವಿವಾಹಮಹೋತ್ಸವವಾದ 
ಒಂದೂವರೆ ವರ್ಷಕ್ಕೆ e ಪುತ್ರಪ್ರಾಪ್ತಿ ಆಯಿತು. ಸದ್ದು ರುಗಳ ಕೃಪಾಫಲ 
ಎಂದು ಭಕ್ತದಂಪ ಗಳು ಭಾವಿಸಿ ಶ್ರೀ ಸಿದ್ಧಾ ; ರೂಢಸ್ವಾ ಮೀಗಳ "ಪಾದಕ್ಕೆ 
ತುಂಬು ಕೃತಜ್ಞ ತೆಯಿಂದ ನಮಿಸಿ ನವಜಾತಶಿಶ ನವನ್ನು ಹರಸಬೇಕೆಂದು ಬೇಡಿ 
ಕೊಂಡರು. ನೂತನ ಶಿಶುವಿ ನ ಜನ್ಮವಿಶ ಶೇಷ-ಜೀವನೆ ಉದ್ದೇಶವನ್ನು ತಮ್ಮ 
ದಿವ್ಯದ್ಧ | ಪ್ಟಿಯಿಂದ SIS e ಸಿದಾ _ರೂಢಸ್ವಾವಿ ನಗಳು "ಮಗುವು 
us ಲೋಕಕ್ಕೆ ಕಲ್ಯಾ ಣವನ್ನು ಉಂಟುಮಾಡುವ ಮಹಾಪುರುಷ 
ನಾಗುತ್ತಾನೆ' ಎಂದಂ ಹೇಳಿ, ಹಾಗೆಯೇ ಆಗಿ ಒಳ್ಳೆಯದಾಗಲಿ" ಎಂದು 
ಹರಸಿದರು. ಆಗ ಮಗುವಿಗೆ ಏನೆಂದು ನಾಮಕರಣ ಮಾಡಬೇಕೆಂದು ಸದ್ದು ರು 
ಗಳ ಅಪ್ಪ ಣೆಯಾಗಬೇಕೆಂದು ಭಕ್ತದಂಪತಿಗಳು ಪ್ಲಾ J AFARO. ಆಗ De „£ 
ಸಿದಾ ) ರೂಢವ ಹಾಸ್ಟಾವಿಗಳು ಸ್ವಲ್ಪಹೊತ್ತು ಆಂತರ್ಮುಖಿಗಳಾಗಿ ಮಗು 
ವಿಗೆ "ಗುರುನಾಥ' ಎಂಬುದಾಗಿ ನಾಮಕರಣ ಮಾಡಿರೆಂದು ಸೂಚಿಸಿದರು. 
CC-0. Jangamwadi Math Collection. Digitized by eGangotri 


AT 


78 | ಸದ್ಗುರು ಶ್ರೀ ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 
ಹಾಗೆಯೇ ಮಗುವಿಗೆ ಸಿದ್ಧಪ್ಪ-ಪಾರ್ವತವ್ಹ ದಂಪತಿಗಳು "ಗುರುನಾಥ" 
ಎಂಬುದಾಗಿ ಹೆಸರಿಟ್ಟು ಹರಸಿ ಕೊಂಡಾಡಿದರು. 
ಸದ್ಗುರು ಶ್ರೀ ಸಿದ್ಧಾ )ರೂಢರಿಗೆ “ಗುರುನಾಥ'ನೆ ಮೇಲೆ ತುಂಬ ಮಮತೆ 
ಇತ್ತು. ಬಾಲಕಿ ಗುರುನಾಥನನ್ನು ಶ್ರೀ ಸಿದ್ಧಾರೂಢರು ಪ್ರೀತಿಯಿಂದ 
ಕೊಂಡಾಡುತ್ತಿದ್ದರು. ಬಾಲಕ ಗುರುನಾಥನು ಶ್ರೀ ಸಿದ್ಧಾರೂಢರ ಅಕ್ಕರೆಯ 
ಬಾಲಕನಾಗಿ, ಪ್ರೀತಿಯ ಶಿಷ್ಯನಾಗಿ ಅರಳಿ ಬೆಳಗುವಂತೆ ಆಯಿತು. ಫ್ರೀ 
ಸಿದಾ )ರೂಢಸ್ವಾ ಮಗಳು ಬಾಲಕ ಗುರುನಾಥನೆ ಮನೆಗೆ ಬಂದು ಅವನನ್ನು 
ಮಾತನಾಡಿಸಿ ಹರಸಿ ಹೋಗುತ್ತಿದ್ದಂತೆ ಮಹಾಸ್ವಾವಿಂಗಳ ಬಳಿಗೆ ಅವರೆ 
ಮಠಕ್ಕೆ ಬಾಲಕನು ಆಗಿಂದಾಗ್ಗೆ ತೆ ತೆರಳುತ್ತಿ ದ್ವನು. 
ಎಳೆಹರೆಯದಲ್ಲೇ ಬಾಲಕ ಗುರುನಾಥನಿಗೆ ಸದ್ಗುರು ಶ್ರೀ ಸಿದ್ಧಾರೂಢ 
ರಲ್ಲಿ ವಿಶೇಷ ಭಕ್ತಿ ತುಂಬಿಬರುತ್ತಿತ್ತು. ಲೌಕಿಕ d ೈಷ್ಟಿಯಿಂದ ಮೇಲಾಗಿ 
Uu ದೃಷ್ಟಿ-ಸ್ವಭಾವಗಳು ಗುರುನಾಥನಲ್ಲಿ ವೃದ್ಧಿ ಆಗತೊಡಗಿ 
ದವು. ಇಷ್ಟರಲ್ಲಿ ಬಾಲಕ ಗುರುನಾಥನಿಗೆ ಮಾತೃ ವಿಯೋಗವಾಯಿತು. ಮುಂದೆ 
ಗಾ ಶ್ರೀ ಸಿದ್ಧಾರೂಢಸ್ವಾಮಿಗಳ ‘Bnd, ವಾತ್ಸಲ್ಯದಲ್ಲಿ ಬೆಳೆಯು 
ವಂತಾಯಿತು. ಸದ್ಗುರು. ಮಹಾಸ್ಟಾ ಮಿಗಳು “ಬಾಲಕನಿಗೆ ಲೌಕಿಕ- 
ಪಾರಮಾರ್ಥಿಕ ವಿಚಾರಗಳನ್ನು ಮಠದಲ್ಲಿ ಯಥಾಯೋಗ್ಯ ವಾದ ರೀತಿ 
ಯಲ್ಲಿ ತಿಳಿಸಿ ಶಿಕ್ಷಣ ನೀಡುವ ಬಗ್ಗೆ ವ್ಯವಸ್ಥೆ ಮಾಡಿದರು. ಮಠದಲ್ಲಿ ಶ್ರೀ 
ಮಹಾಸ್ವಾಮಿಗಳ ಶಿಷ್ಯರಾಗಿದ್ದು ಪಂಡಿತರಾಗಿದ್ದಶ್ರೀ ಶಿವಪುತ್ರಪ್ಪ ಎಂಬ 
ಘನವಿದ್ದಾ  ಂಸರಿಂದೆ ಗುರುನಾಥರಿಗೆ ಧರ್ಮ-ಸಾಹಿತ್ಯ-ವೇದಾಂತ ಇತ್ಯಾದಿ 
ವಿಚಾರವಾಗಿ ವಿಶೇಷವಾಗಿ ಅಧ್ಯಾಪನವಾಯಿತು. ಯುವಕ ಗುರುನಾಥನು 
, ಮಹಾಸ್ವಾಮಿಗಳ ಪಟ್ಟಶಿಷ್ಯನಾಗಲು ಎಲ್ಲ ರೀತಿಯಲ್ಲೂ ಅರ್ಹತೆಯನ್ನು 
ಪಡೆದನು. ಅಷ್ಟರಲ್ಲಿ ಸದ್ಗು ರು ಶ್ರೀ ಸಿದ್ದಾ ) ರೂಢರಿಗೆ ತಮ್ಮ ಅವತಾರಲೀಲಾ 
ಸಮಾಪ್ತಿಯ 'ಸಂದರ್ಭ EN ಹಿತವಾಯಿತಂದು ಅಂತರಂಗದ ಧ್ಯಾನದಲ್ಲಿ 
ಕಂಡುಕೊಂಡರು. ಅದರಂತೆ, ಶ್ರೀ ಸಿದ್ಧಾರೂಢರ ದೇಹಾರೋಗ್ಯ ಕುಂಠಿತ 
ವಾಯಿತು. ಮಠದ ಕುರಿತಾಗಿ ವ್ಯಾವಹಾರಿಕವಾಗಿ ಆಸ್ತಿಪಾಸ್ತಿಗಳ ಕುರಿತು 
ಸಾಕಷ್ಟು ವಿವಾದವಾಗಿ ಅದರಲ್ಲಿ ಕೊನೆಗೆ ಸದ್ಗುರುಗಳು ವಿಜಯಿಗಳಾದರೂ 
ಅವರ "ಉತ್ತರಾಧಿಕಾರಿ ಯ ರೆಂದು ನಿಶ್ಚ ಯವಾಗಿರಲಿಲ್ಲ. ಅದೂ ಕೂಡ 
ಸದ್ಗುರುಗಳ ದೇಹಾರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿ ತ್ತು. ಹೀಗಿರು 
ವಾಗ, ಕೊನೆಗೆ ಮಠದ ಭಕ್ತವರ್ಗದ ಪ್ರಮುಖರೊಡನೆ ಸಮಾಲೋಚಿಸಿ 


CC-0. Jangamwadi Math Collection” Digitized by eGangotri 


ಕೊಡಗಿಗೆ ಸದ್ಗುರು ಶ್ರೀ ಗುರುನಾಥಾರೂಢರ ಆಗಮನ 79 
ಮೇಲಾಗಿ ತಮ್ಮ ದಿವ್ಯದೃಷ್ಟಿಯಿಂದ ಮೊದಲೇ ಕಂಡುಕೊಂಡಿದ್ದಂತೆ 
ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾವಿಂಗಳವರು ವಿಧಿಯುಕ್ತೆವಾಗಿ 
ಯುವಕ ಗುರುನಾಥನನ್ನು ತಮ್ಮ ಉತ್ತರಾಧಿಕಾರಿ ಶಿಷ್ಯ ಎಂಬುದಾಗಿ 
ಘೋಷಿಸಿದರು. ಆದರಂತೆ 1929ನೇ ಇಸವಿಯಲ್ಲಿ ಯುವಕೆ ಗುರುನಾಥನಿಗೆ 
ಸಂನ್ಯಾಸದೀಕ್ಷೆಯನ್ನು ನೀಡಿ “ಗುರುನಾಥಾರೂಢ ಸ್ವಾಮಿ" ಎಂಬುದಾಗಿ 
ನಾಮಧೇಯವನ್ನು ಕೊಟ್ಟು ಅವರನ್ನು ಸದ್ಗುರು ಶ್ರೀ ಸಿದ್ಧಾರೂಢರು ತಮ್ಮ 
ಉತ್ತರಾಧಿಕಾರಿ ಶಿಷ್ಯ ಎಂಬುದಾಗಿ ಪರಿಗ್ರಹಿಸಿದರು. ಸ್ವಲ್ಪ ಸಮಯದಲ್ಲಿ 
ಶ್ರೀ ಸಿದ್ಧಾರೂಢಸ್ವಾಮಿಗಳ ದೇಹಾರೋಗ್ಯ ತೀರಾ ಕ್ಷೀಣವಾಗಹತ್ತಿತು. 
ಆಗ ಸದ್ಗುರುಗಳು ಶ್ರೀ ಗುರುನಾಥರನ್ನು ತಮ್ಮ ಬಳಿಗೆ ಕರೆದು ಕುಳ್ಳಿರಿಸಿ 
ಕೊಂಡರು. ಪ್ರಿಯಶಿಷ್ಯ ಶ್ರೀ ಗುರುನಾಥಾರೂಢರನ್ನು ತಮ್ಮ ಯೋಗದೃಷ್ಟಿ 
ಯಿಂದ ಕಣ್ಣಲ್ಲಿ ಕಣ್ಣಿಟ್ಟುನೋಡಿ ವಿಶೇಷವಾಗಿ ಅನುಗ್ರಹಿಸಿದರು. ಆಮೇಲೆ 
ಅವರನ್ನುದ್ದೇಶಿಸಿ "ಮುಂದಿನ್ನು ನೀನು ನಿನ್ನ ಅವತಾರ ಉದ್ದೇಶದಂತೆ ಮೌನ 
ವ್ರತಧಾರಿಯಾಗಿ ನಿನ್ನೆ ಅವತಾರ ಸಾಗಿಸಿ ಲೋಕಕಲ್ಯಾಣವನ್ನು ಸಾಧಿಸು. 
ನಿನಗೆ ಕಲ್ಯಾಣವಾಗಲಿ' ಎಂಬುದಾಗಿ ಅಪ್ಪಣೆಯಿತ್ತು ಆಶೀರ್ವದಿಸಿದರು. 

ಹೀಗೆ ಶ್ರೀ ಸಿದ್ಧಾರೂಢರ ಪಟ್ಟಶಿಷ್ಯರೂ ಅವರ ಯೋಗಶಕ್ತಿಯ 
ಮೂರ್ತಸ್ವರೂಪರೂ ಆಗಿರುವ ಸದ್ಗುರು ಶ್ರೀ ಗುರುನಾಥಾರೂಢಸ್ವಾವಿಂ 
ಗಳವರು ಶ್ರೀ ಸಿದ್ಧಾರೂಢ ಪರಂಪರೆಯನ್ನು ಬೆಳೆಸಿ ಬೆಳಗುತ್ತಿರುವಂಥ 
ಮಹಾತ್ಮರು. ಆವರ ದರ್ಶನದಿಂದ ಭವಬಂಧನ ನಿವೃತ್ತಿ ಆಗುತ್ತದೆ ಎಂಬುದು 
ಭಕ್ತರ ನಂಬಿಕೆಯಾಗಿದೆ. ಅದರಂತೆ ಅವರ ದರ್ಶನ-ಅನುಗ್ರಹದಿಂದ ಸಹಸ್ರಾರು 
ಮಂದಿ ಭಕ್ತರು ಧನ್ಯರಾಗಿರುತ್ತಾರೆ. ಪೂಜ್ಯರಾದ ಮಹಾತ್ಮರು ನಮ್ಮ 
ಆಶ್ರಮಕ್ಕೆ ಆಗಮಿಸಿ ಇಂದು ನಮ್ಮೆಲ್ಲರ ಮಧ್ಯೆ ಇಲ್ಲಿರುವುದು ನಿಜಕ್ಕೂ ನಮ್ಮ . 
ಜನ್ಮಜನ್ಮಾಂತರದ ಪುಣ್ಯವಿಶೇಷವೇ ಸರಿ. ನಾವೆಲ್ಲ ಭಕ್ತಿಯಿಂದ ಸದ್ಗುರು 
ನಾಥರನ್ನು ಪ್ರಾರ್ಥಿಸಿ ಅವರ ಕೃಪೆಗೆ ಪಾತ್ರರಾಗೋಣ." 

ಸ್ವಾಮಿ ಮಾಧವಾನಂದರು ಇಷ್ಟು ಮಾತುಗಳನ್ನು ಹೇಳಿ ಸದ್ಗುರು 
ಶ್ರೀ ಗುರುನಾಥಾರೂಢರ. ಪಾದಗಳಿಗೆ ಪುಷ್ಪ ಅರ್ಪಿಸಿ ನಮಸ್ಕರಿಸಿದರು. 
ಅದರಂತೆ ಭಕ್ತರು ಒಬ್ಬೊಬ್ಬರಾಗಿ ಬಂದು ಸದ್ಗುರುಗಳ ಪಾದಕ್ಕೆ ಪತ್ರ- 
ಪ್ರಷ್ಟಗಳನ್ನು ಆರ್ಪಿಸಿ ಪ್ರಣಾಮವನ್ನು ಮಾಡಿದರು. ಅನೇಕರು ಆ ಸಂದರ್ಭ 
ದಲ್ಲಿ ಸದ್ಗು ರುನಾಥರಿಗೆ ಗುರುಕಾಣಿಕೆಗಳನ್ನು ಅರ್ಪಿಸಿ ಅವರ ಆಶೀರ್ವಾದ 
ವನ್ನು ಪಡಕೊಂಡರು. ಸದ್ಗುರು.ಶ್ರೀ ಗುರುನಾಥಾರೂಢರು ಭಕ್ತರೆಲ್ಲರನ್ನೂ 

CC-0. Jangamwadi Math Collection. Digitized by eGangotri 


80 ಸದ್ಗುರು ಶ್ರೀ ಸ್ವಾಮಿ ಮಾಧವಾನಂದರ ಜೀವನ ಚರಿತ 
ನೋಡಿ ವಾಶ್ಸಲ್ಯಪೂರ್ವಕವಾಗಿ ಅನುಗ್ರಹಿಸಿದರು. ನೆರೆದ ಭಕ್ತವೃಂದ 
ಸದ್ಗುರು ಗುರುನಾಥಾರೂಢರ ಮಹಿಮೆಯನ್ನು ಹಾಡಿ ಕೊಂಡಾಡಿದರು : 
ಜ್ಯೋತಿ ಬೆಳಗುತಿದೆ | ಗುರು | ನಾಥ ಬೋಧಿಸಿದ 
ವಿಖ್ಯಾತಮಾದದ್ವೈತಜ್ಯ್ಕೋತಿ ಬೆಳಗುತಿದೆ ॥ zii 
ಆದಿ ಅಂತ್ಯಗಳಿಲ್ಲಾ ವೇದಕ್ಕೆ ನಿಲುಕಿಲ್ಲಾ | 
ಆದಿಗನಾದಿಯಾದ ಸತ್ಸದವೆಂಬ ಜ್ಯೋತಿ ಬೆಳಗುತಿದೆ Om 


ತೋರಿ ಕೆಡುವ ವಿಶ್ವವಿಕಾರವೆಲ್ಲವ I 
ನಿರ್ವಿಕಾರದಿಂ ಬೆಳಗುವ ಪರಮದಿವೃಜ್ಯೋತಿ ಬೆಳಗುತಿದೆ HOt 


ಗುರುವಾರೂಢೇಶನ ಕರುಣದಿಂ ಹೃದಯದಿ | 

ಪರತರಾನಂದೈಕ್ಯದಿರವೆ ತಾನಾದಂಥ ಜ್ಯೋತಿ ಬೆಳಗುತಿದೆ ॥೩॥ 
ಇಲಿ ಸಿದ್ಧಾರೂಢ ಸಂಪ್ರದಾಯ ಗೀತೆ 
ಸದ್ಗುರು ಶ್ರೀ ಗುರುನಾಥಾರೂಢರು ಚೇರಂಬಾಣೆ ಶ್ರೀ ಸಿದ್ಧಾಶ್ರಮದಲ್ಲಿ 
ತಮ್ಮ ನಿಶ್ಚಿತ ಕಾರ್ಯಕ್ರಮದಂತೆ ಏಳು ದಿವಸ ತಂಗಿದರು. ಆ ಸಂದರ್ಭದಲ್ಲಿ 
ಕೊಡಗಿನ ಬೇರೆ ಬೇರೆ ಎಡೆಗಳಿಂದ ಬಹುಸಂಖ್ಯೆಯಲ್ಲಿ ಭಕ್ತರು ಮಠಕ್ಕೆ 
ಬಂದು ಸದ್ದುರುನಾಥರ ದರ್ಶನಮಾಡಿ ಆವರ ಅನುಗ್ರಹಕ್ಕೆ ಪಾತ್ರರಾಗಿ 
ಧನ್ಯರಾದರು. ಕೊನೆಗೆ ಸದ್ಗುರುಗಳು ಚೇರಂಬಾಣೆಯ ಮೊಕ್ಕಾಂನಿಂದ 

ಹೊರಡುವ ದಿವಸ ಸನ್ನಿಹಿತವಾಯಿತು. 
ಅದರಂತೆ, ಸದ್ಗುರು ಶ್ರೀ ಗುರುನಾಥಾರೂಢರು ಮರಳಿ ಹುಬ್ಬಳ್ಳಿಗೆ 
ತೆರಳಲು ಸಿದ್ಧವಾಗಿ ಹೊರಟು ನಿಂತರು. ಆಗ ಸ್ವಾಮಿ ಮಾಧವಾನಂದರು 
, ಸದ್ಗುರುಗಳಿಗೆ ಸಾಷ್ಟಾಂಗ ನಮಸ್ಕರಿಸಿದರು. ಮಠದಲ್ಲಿ ಗುರುಕೃಪಾಶಕ್ತಿ 
ಸದಾ ಬೆಳಗುಶ್ತಿರುವಂತೆ ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದರು. ಆಗ 
ಶ್ರೀ ಗುರುನಾಥಾರೂಢರು ಶ್ರೀ ಸಿದ್ಧಾರೂಢಮಹಾಸ್ಕಾ ) Quid ಸನ್ನಿಧಿ 
ಯನ್ನು ತೋರಿಸಿ "ಅದಕ್ಕೇನೂ ಕೊರತೆಯಾಗದು. ಎಲ್ಲ ಶುಭವಾಗಲಿ' 
ಎಂದು ಸನ್ನೆಮಾಡಿ ಆಶೀರ್ವಾದ ಮಾಡಿದರು. ಆ ಸಂದರ್ಭದಲ್ಲಿ ಆಲ್ಲಿ ಬಹು 
ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ದರು. ಅವರಲ್ಲಿ ಬಹುಮಂದಿಗೆ ಸಂತೃಪ್ತಿಯಿಂದ 
ಕಂಬನಿ ಬಂತು. ಸ್ವಾಮಿ ಮಾಧವಾನಂದರು ತಮ್ಮ ಕೈವಸ್ತ್ರದಿಂದ ಕಣ್ಣೊರೆಸಿ 
ಕೊಂಡರು. ಭಕ್ತವೃಂದವು “ADO ಶ್ರೀ ಸಿದ್ಧಾರೂಢರಿಗೆ ಜಯವಾಗಲಿ-- 
ಪ್ರೀ ಗುರುನಾಥಾರೂಢಸ್ಥಾಮಿಗಳಿಗೆ ಜಯವಾಗಲಿ' ಎಂದು ಹೇಳುತ್ತಿದ್ದಂತೆ 


CC-0. Jangamwadi Flath Collection. Digitized by eGangotri 


ಕೊಡಗಿಗೆ ಸದ್ಗುರು ಶ್ರೀ ಗುರುನಾಥಾರೂಢರ ಆಗಮನ 81 


ಕನ್ಯೆಯರು ಸೆದ್ಗುರುಗಳಿಗೆ ಆರತಿ ಬೆಳಗಿದರು. ಅನೇಕ ಭಕ್ತರು ಮುಂದೆ ಬಂದು 
ಸದ್ಗುರುಗಳಿಗೆ ಗಂಧಪುಷ್ಪಗಳ ಹಾರವನ್ನು ಅರ್ಪಿಸಿದರು. ಕೆಲವರು ಗುರು 
ಕಾಣಿಕೆಯನ್ನು ಒಪ್ಪಿಸಿದರು. ಮತ್ತೆ ಹಲವರು ಕೊಡಗಿನ ವಿಶೇಷವಾದ 
ಜೇನು-ಫಲಪುಷ್ಟಗಳನ್ನು ಸದ್ಗುರುಗಳಿಗ ಭಕ್ತಿಯಿಂದ ನೀಡಿ ನಮಸ್ಕರಿಸಿ - 
ದರು. ಹಿರಿವಯಸ್ಸಿನ ಅನೇಕ ಭಕ್ತರು “ಪ್ರತಿವರ್ಷ ತಾವು ಈ ಮಠಕ್ಕೆ 
ಬರಬೇಕು. ಗುರುದೇವಾ' ಎಂದು ಶಿರಬಾಗಿ ನವಿಸಿ ಬೇಡಿಕೊಂಡರು. 
ಕೆಲವರು ಪಯಣಕ್ಕೆ ಸಿದ್ಧವಾಗಿದ್ದ ಸದ್ಗುರುಗಳನ್ನು ನೋಡುತ್ತಾ ನಿಂತರು. 
'ಸದ್ಗುರುಗಳು ಚೇರಂಬಾಣೆಯಲ್ಲಿಯೇ ಏಕೆ ಇದ್ದು ಬಿಡಬಾರದು ?” ಎಂದು 
ಕೆಲವು ಮುಗ್ದಮಹಿಳೆಯರು ಮಾತನಾಡಿಕೊಂಡರು. ಅಷ್ಟರಲ್ಲಿ ಸ್ವಾಮಿ 
ಮಾಧವಾನಂದರು ನೆರೆದವರನ್ನುಉದ್ದೇಶಿಸಿ. `ಶ್ರೀ ಗುರುನಾಥಾರೂಢರು ಎಲ್ಲಿ 
: ದ್ವರೂ ನಮ್ಮವರೇ. ಶ್ರೀ ಸಿದ್ಧಾರೂಢರ ನಾಮ ಎಲ್ಲಿ ಗೌರವಿಸಲ್ಪಡುವುದೋ 
ಅಲ್ಲೆಲ್ಲಾ ಅವರು ಸದಾ ಇದ್ದಾರೆ. ಭಕ್ತರ ಕರೆಗೆ ಅವರು ಉತ್ತರಿಸುತ್ತಾರೆ. ಅವರು 
ಎಲ್ಲರಿಗೂ ಆಶೀರ್ವಾದಮಾಡಿ ಇದೀಗ ಹೊರಡುತ್ತಾರೆ. ಎಲ್ಲರೂ ಭಕ್ತಿ 
ಯಿಂದ ಅವರಿಗೆ ನವಾಸಿ ಬೀಳ್ಕೊಡೋಣ' ಎಂದರು. ನೆರದಿದ್ದ ಜನಸ್ತೋಮ 
ಶ್ರೀ ಗುರುನಾಥಾರೂಢರಿಗೆ ಭಕ್ತಿಯಿಂದ ನವಿಂಸಿ ಜಯಕಾರ ಮಾಡಿದರು. 

ಶ್ರೀ ಗುರುನಾಥಾರೂಢರು ಪೀಠದಿಂದ ಎದ್ದು ಎರಡು ಕೈಗಳನ್ನೂ 
ಮೇಲೆತ್ತಿ ನೆರೆದ ಭಕ್ತರನ್ನು ಆಶೀರ್ವದಿಸಿದರು. ಆಮೇಲೆ ಪ್ರಯಾಣ 
ಪ್ರಾರಂಭಿಸಲು ಮುಂದಡಿ ಇಟ್ಟರು. 

ಮಠದ ಆವರಣವನ್ನು ದಾಟುತ್ತಿದ್ದಂತೆ ಒಮ್ಮೆ ನಿಂತು ಸುತ್ತಲೂ ನೋಡಿ 
ಕೈಮುಗಿದು ಗುರುಗಳಿಗೆ ಪ್ರಾರ್ಥಿಸಿ ಇನ್ನೊಮ್ಮೆ ಶುಭಹಾರೈಕೆಯ ಸನ್ನೆ 
ಮಾಡಿ ಮುಂದೆ ಆಡಿ ಇಡುತ್ತಾ ಸಾಗಿದರು. ವಾದ್ಯಘೋಷದಿಂದ ಹಾಗೂ 
ಶಿವನಾಮಸಂಕೀರ್ತನೆಯೊಡನೆ ಶ್ರೀ ಗುರುನಾಥಾರೂಢಸ್ವಾಮಿಗಳನ್ನು 
ಚೇರಂಬಾಣೆ ಪೇಟೆಯವರೆಗೆ ಕಳುಹಿಸಿಕೊಡಲಾಯಿತು. 

ಶ್ರೀ ಗುರುನಾಥಾರೂಢರು ಕೊಡಗಿಗೆ ಬಂದು ಹುಬ್ಬಳ್ಳಿಗೆ ಮರಳಿ 
ಪ್ರಯಾಣಮಾಡುತ್ತಾ ಭಕ್ತರಾದ ಶ್ರೀ ಪಂಡಂಡ ಮುದ್ದಪ್ಪನವರೆ ಬಿನ್ನಹ 
ದಂತೆ ಮೂರ್ನಾಡಿನ ಆವರ ಮನೆಗೆ ತೆರಳಿದರು. ಗುರುಭಕ್ತರಾದ ಶ್ರೀ 
ಮುದ್ದಪ್ಪನವರು ತುಂಬ ಸಂತೋಷದಿಂದ ಸದ್ಗುರುಗಳ ಪಾದಪೂಜೆಮಾಡಿ 
ಭಕ್ತರಿಗೆಲ್ಲ ಆಂದು ಪ್ರಸಾದದ ಏರ್ಪಾಡುಮಾಡಿ ಗುರುಕೃಪೆಗೆ ಪಾತ್ರರಾಗಿ . 
ಸಂತೃಪ್ತರಾದರು. 

6 


CC-0. Jangamwadi Math Collection. Digitized by eGangotri 


82 ಫ್ರೀ ಸದ್ಗುರುಸ್ವಾಮಿವ ಮಾಧವಾನಂದರ ಜೀವನ ಚರಿತ್ರೆ 


' ಫ್ರೀ ಗುರುನಾಥಾರೊಢರು ಮಡಿಕೇರಿಯಲ್ಲಿ ' ಪ್ರೀ ಓಂಕಾರೇಶ್ವರ 
ದೇವಾಲಯವನ್ನು ಸಂದರ್ಶಿಸಿದರು. ಅಲ್ಲಿ ಶಿವಪರಮಾತ್ಮನ ದಿನೃಸನ್ನಿಧಿ 
ಯಲ್ಲಿ ನಿಂತು ತನ್ಮಯರಾಗಿ ಪ್ರಾರ್ಥಿಸಿದರು. ದೇಗುಲದ ಪ್ರಶಾಂತತೆಯನ್ನು 
ಕಂಡು ಹರ್ಷಗೊಂಡರು. ಅಲ್ಲಿಂದ ಭಕ್ತ ರಾಗಿದ್ದ All ಕೋದಂಡ ದೇವಯ್ಯ 
ನವರ “ಚಾಮರಾಜ 2928, (ಕೋದಂಡ ಭವನ) ಗುರುಭಕ್ತ ಶ್ರೀ 
, ಬೋಪಯ್ಯನವರ ಪಾ ರ್ಥನೆಯಂತೆ ತೆರಳಿದರು. ಕೊಡಗಿನಲ್ಲಿ 3? 
ಸಿದಾ ) ರೊಢಮಠದ ಸ್ಥಾ ಪನೆಗೆ ವಿಶೇಷವಾದ ಬೆಂಬಲ ನೀಡಿ ಸಹಕರಿಸಿದೆ 
ಭಕ್ತಾ ಗ ಣಿ ದೇವಯ್ಯ ನವರಾಗಿದ್ದ ರು: ಅವರ ಮಗ ಶ್ರೀ ಬೋಪಯ್ಯನವರು 
ತಂದೆಗೆ ತಕ್ಕೆ ಮಗನಾಗಿ ಭಕ್ತಿಸಂಪನ್ನ ಸದ್ಭೃಹ ಸ್ಮರೂಶ್ಲಿ ್ರಮಂತರೂ ಆಗಿದ್ದ ರು. 
ಚಿಕ್ಕಂದಿನಿಂದಲೇ ಶ್ರೀ ಸಿದ್ಧಾರೂಢರ. ಕೃಪೆಗೆ ಪಾತ್ರರಾಗಿದ್ದ ಶ್ರೀ 
ಜೋಪ ಯ [ನವರು ಶುಂಠೆಕೊಪ್ಪದಲ್ಲಿನ ತಮ್ಮ “ಕಾಫಿತೋಟವನ 2, "ಮಠದೆ 
ಕಾಡು ತೋಟ' ಎಂಬುದಾಗಿ ಬಹಳ ಮೊದಲೇ ಹೆಸರಿಸಿ ಗುರುಭಕ್ತಿ ಯಿಂದೆ 
ಕೂಡಿ ಸಾರ್ಥಕವಾದ ಶುದ ಜೀವನವನ್ನು ಮಾಡುತ್ತಿದ್ದರು. ತಮ್ಮ ಮನೆಗೆ 
ಫ್ರೀ ಗುರುನಾಥಾರೂಢರು ? ಬಂದದ್ದನ್ನು ಶ್ರೀ ಸಿದ್ಧಾ ರೂಢಮಹಾಸ್ವಾ ವಿಗಳೇ 
ಬಂದಂತಾಯಿತು. ಶಿವಕೈಪೆಯ ಗಂಗೆ. ಹರಿದು SUN ಎಂದು 
ಭಾವಿಸಿ ತುಂಬು ಉತ್ಸಾ ) ಹೆ-ಸುತೋಷ-ಭಕ್ಕ ಗಳಿಂದ ಶಿ ) e ಗುರುನಾಥಾರೂಢ 
ಸ್ವಾ ಮಿಗಳನ್ನು ತಮ್ಮ ಮನೆಗೆ ಬರಮಾಡಿಕೊಂಡರು. ಆರರ 
ಸದು O39. ಮಿಗಳ ಪಾದಪೂಜೆಯನ್ನು ಮಾಡಿದರು. “ನನ್ನ ಬದುಕನ್ನು 
ಉಳಿಸಿ ಬೆಳಗಿಸಿದ ಶ್ರೀ ಸಿದ್ಧಾರೊಢಮಹಾಸ್ವಾವಿಗಳ ಪಟ್ಟ ಶಿಷ್ಯ ರಾದ 
ಶ್ರೀ ಗುರುನಾಥಾರೂಢರ ಪಾದಕ್ಕೆ ನಾನು, ನನ್ನ ಸಂಸಾರ ಎಂದಿದ್ದ ರೂ 
ಗುರುಸೇವೆಗೆ ಸಿದ್ದ' ಎಂದು ಹೇಳಿ ಶಿ ಶೀ ಬೋಪಯ್ಯ ದಂಪತಿಗಳು ಭಕ್ತಿ ಯಿಂದ 
ನಮಸ್ಕರಿಸಿ ಗುರುಮಹಿಮೆಯನ್ನು ಕೊಂಡಾಡಿದರು. ಶ್ರೀ ಮಾಧವಾನಂದಜಿ 
ಯವರ ಪಾದಕ್ಕೆ ನಮಿಸಿ ತನ್ನ ಮನೆ-ಬದುಕು ಇಂದು ವಿಶೇಷವಾಗಿ ಪಾವನೆ 
ವಾಯಿತು, ಗುರುವಿನ ಅನುಗ್ರಹಕೆ ಪಾತ್ರವಾಯಿತು ಎಂದು ಗೌರವಪೂರ್ವಕ 
ವಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು. 
ಸದ್ಗು ರು ಶ್ರೀ ಗುರುನಾಥಾರೂಢರು ತಮ್ಮ ಪರಿವಾರ ಸಹಿತವಾಗಿ 
"ಚಾಮರಾಜ ವಿಲ್ಲಾ'ದಲ್ಲಿ ಒಂದು ದಿವಸ ತಂಗಿದರು. ಶ್ರೀ ಕೋದಂಡ 
> ಬೋಪಯ್ಯ ನವರು ಸದ್ದು ರುಗಳು ಮತ್ತು ಅವರ ಪರಿವಾರದವರನ್ನು ಭಕ್ತಿ 
ಯಿಂದ ಸತ್ಯ ರಿಸಿ, ಗುರುಸೇವೆಮಾಡಿ ಧನ್ಯರಾದರು. "ಚಾಮರಾಜ ಎಲ್ಲಾ 'ದಿಂದ 


CC-0. Jangamwadi Math Collection. Digitized by eGangotri 


` 


ಪ್ರಗತಿಯ ಪಥದಲ್ಲಿ ಶ್ರೀ ಸಿದ್ಧಾಶ್ರಮ 83 
ಹೊರಡುವ ಮುನ್ನ ಸದ್ಗುರು ಶ್ರೀ ಗುರುನಾಥಾರೂಢರು ಕೊಡಗಿನಿಂದ 
ತುಂಬ ಸಂತಸದ ಘಟನೆಗಳ ಸ್ಮರಣೆಯೊಡನೆ ಮೈಸೂರು ಮಾರ್ಗವಾಗಿ 
ಹುಬ್ಬಳ್ಳಿಗೆ ತೆರಳಿದರು. 

ಶ್ರೀ ಗುರುನಾಥಾರೂಢಸ್ವಾಮಿಗಳ ಕೊಡಗಿನ ಸಂದರ್ಶನದಿಂದ ಸ್ವಾವಿಂ 
ಮಾಧವಾನಂದರ ಬಗ್ಗೆ, ಚೇರಂಚಾಣೆ ಮಠದ ಬಗೆಗೆ ಅನೇಕರಿಗೆ ಹೆಚ್ಚಿನ 
ಅರಿವು-ಗೌರವಗಳು ಮೂಡುವಂತಾಯಿತು. ಹಾಗೆಯೇ, ಸದ್ಗುರು ಶ್ರೀ 
ಸಿದ್ಧಾ ರೂಢಮಹಾಸ್ಥಾವಿಂಗಳ ಜೀವನ- ಸಂದೇಶಗಳ ವಿಚಾರವಾಗಿ ವಿಶೇಷ 
ವಾಗಿ ಜನಮನದಲ್ಲಿ ಬೆಳಕು ಹೊಳೆಯುವಂಶಾಯಿತು. ಹೀಗೆ ಆ ಕಾಲದಲ್ಲಿ 
ಕೊಡಗಿನಲ್ಲಿ ಬಹುಮಂದಿ ಭಕ್ತರು, ಜಿಜ್ಞಾಸುಗಳು, ಜನಸಾಮಾನ್ಯರು ಕೂಡ 
ಸದ್ಗುರು ಶ್ರೀ ಗುರುನಾಥಾರೂಢರ ದರ್ಶನ ಹೊಂದಿ ಅವರ ಕೃಪೆಗೆ ಪಾತ್ರ 
ರಾಗಿ ಸಂತೃಪ್ತರಾದರು. 


ಅಧ್ಯಾಯ ೧೬ 


ಪ್ರಗತಿಯ ಪಥದಲ್ಲಿ ಶ್ರೀ ಸಿದ್ಧಾಶ್ರಮ 


ಚೇರಂಬಾಣೆಯಲ್ಲಿ ಸ್ಥಾಪನೆಗೊಂಡ ಶ್ರೀ ಸಿದ್ಧಾ B ಅಕ್ಕಪಕ್ಕದ 
ಗ್ರಾಮಗಳಿಗೆ ಧರ್ಮಪ್ರಜಾರದ ಕೇಂದ್ರವಾಗಿ ಗುರುಮಠವೆಂದು ಪ್ರಸಿದ್ಧ 
ವಾಯಿತು. ವರ್ಷಗಳು ಕಳೆದಂತೆ ಕೊಡಗಿನ ಬೇರೆ ಬೇರೆ ಎಡೆಗಳಲ್ಲಿ ಜನರಿಗೆ 
ಧಾರ್ಮಿಕ ಸ್ಫೂರ್ತಿ-ಜೆಳಕುಗಳ ನೆಲೆ ಎಂದಾಯಿತು. | 

ಕೊಡಗಿನ ಹಾಗೂ ಪರವೂರಿನ ಅನೇಕ ಮಂದಿ ಹರಿಕಥಾವಿದ್ವಾಂಸರು, 
ಸಂಗೀತಕೋವಿದರು, ಧರ್ಮಶಾಸ್ತಪಂಡಿತರು ಚೇರಂಬಾಣೆ "ಮಠಕ್ಕೆ 
ವರ್ಷಂಪ್ರತಿ ಬಂದು ಅಲ್ಲಿನ ಉತ್ಸವಗಳಲ್ಲಿ ಸೇವೆ ಸಲ್ಲಿಸುವಂತಾಯಿತು. 
ಆಶ್ರಮದಲ್ಲಿ ಜ್ಞಾ ್ಲ್ಲನದಾನ, ಅನ್ನದಾನ, ಅಭಯದಾನ ಇವುಗಳು ಹೆಚ್ಚು 
ಹೆಚ್ಚಿನ ಪ್ಲ ಕಿ ಮಾಣದಲ್ಲಿ ನಡೆಯುವಂತಾಯಿತು. 

ಸ್ರೀ ಸಿದ್ಧಾಶ್ನ ಶ್ರಮದಲ್ಲಿ ವರ್ಷದ ಹಬ್ಬಹರಿದಿನಗಳಲ್ಲಿ, ಪರ್ವಕಾಲಗಳಲ್ಲಿ 
. ಸೆಶ್ಸಂಗಗಳು ಇಡೆಯುತ್ತಿ ದ್ಹುವು. ಆ ಸಂದರ್ಭಗಳಲ್ಲಿ mo ಸ್ವಾಮಿಗಳು ಊರ 


ಹಾಗೂ ಪರಸ ಸಳದ ವಿದ್ಯಾ ಂಸರನ್ನು ಕರೆಸಿ ಅವರಿಂದ ಉಪನ್ಯಾ ಸ ಕಾರ್ಯ 


CC-0. Jangamwadi Math Collection. Digitized by eGangotri 


84 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಕ್ರಮಗಳನ್ನು ನಡೆಸುತ್ತಿದ್ದರು. ಅನೇಕ ಸಂದರ್ಭಗಳಲ್ಲಿ ತಾವೇ ಸೆತ್ಸಂಗದ 
ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. 

. ಕೊಡಗಿನಲ್ಲಿ ಹಿಂದೆ ಪ್ರಸಿದ್ಧರಾಗಿದ್ದ ಹಿರಿಯ ಕವಿಗಳೂ ಹರಿದಾಸರೂ 
ಆದ ಶ್ರೀ ಅಪ್ಪನೆರವಂಡ ಅಪ್ಪಚ್ಚಕವಿಗಳನ್ನು ಮಠಕ್ಕೆ ಕರೆಸಬೇಕೆಂದು 
ಸ್ವಾಮಿಗಳಿಗೆ ಅಭಿಲಾಷೆ ಇತ್ತು. ಅನೇಕ ಮಂದಿ ಭಕ್ತರೂ ಆ ಬಗೆಗೆ ಆಗ್ರಹ 
ವ್ಯಕ್ತಪಡಿಸಿದರು. ಅದರಂತೆ ಒಮ್ಮೆ ಶಿವರಾತ್ರಿ ಉತ್ಸವದ ವೇಳೆಗೆ ಹರಿದಾಸ 
ಅಪ್ಪಚ್ಚಕವಿಗಳನ್ನು ಮಠಕ್ಕೆ ಕರೆಸಿ ಸ್ವಾಮಿಗಳು ಅವರಿಂದ "ಪಾಡಿ ಶ್ರೀ 
ಇಗ್ಗುತಪ್ಪ ಮಹಾತ್ಮೆ' ಎಂಬ ಹರಿಕಥಾ ಕಾರ್ಯಕ್ರಮವನ್ನು ಮಾಡಿಸಿದರು. 
ವರಕವಿಗಳಾಗಿದ್ದು ಸಂಗೀತ ಎದ್ಯಾಸಂಪನ್ನೆರಾಗಿದ್ದ ಶ್ರೀ ಅಪ್ಪಚ್ಚಕವಿಗಳ 
2 ದ್ಧಾ ಭಕ್ತಿಪೂರ್ವಕವಾದ ಹರಿಕಥೆಯಿಂದ ಮಠದಲ್ಲಿ ಬಹುಮಂದಿ ಶ್ರೋತೃ 
ಗಳು ತುಂಬ ಪ್ರಭಾವಿತರಾದರು. ಕೊಡಗಿನ ಮಳೆ-ಬೆಳೆಗಳ ಅನುಗ್ರಹದೇವ 
ರಾದ ಶ್ರೀ ಇಗ್ಗುತಪ್ಪದೇವರ ಮಹಾತ್ಮೆಯನ್ನು ಕೇಳಿ ಅದೆಷ್ಟೋ ಭಕ್ತರು 
ಸಂತುಷ್ಟರಾದರು. ಸ್ವಾಮಿಗಳು ವರಕವಿ ಹರಿದಾಸ ಅಪ್ಪ ಚ್ಚನವರಿಗೆ ಆಶ್ರಮದ 
ಪರವಾಗಿ ಯೋಗ್ಯವಾದ ರೀತಿಯಲ್ಲಿ ವಿದ್ವತ್ಸಂಭಾವನೆಯನ್ನು ನೀಡಿ ಹರಸಿ 
ಕಳುಹಿಸಿದರು. 

ಕೊಡಗಿನಲ್ಲಿರುವ ಹರಿದಾಸರು, ಕವಿಗಳು, ಕಲಾವಿದರು, ವಿದ್ವಾಂಸರನ್ನು 
ಆಶ್ರಮಕ್ಕೆ ಮೊದಲು ಕರೆಸಬೇಕು. .ಅವರ ಕಲಾತಪಸ್ಸಿನ ಅರಿವು ಆಶ್ರಮದ 
ಭಕ್ತರಿಗೆ ಆಗಬೇಕು. ಶ್ರೀ ಸಿದ್ದಾರೂಢ ಗುರುಗಳ ಮಠದಲ್ಲಿ ಕೊಡಗಿನ 
ಕಲಾವಿದರು, ವಿದ್ವಾಂಸರು ಕಾರ್ಯಕ್ರಮ ನಿರ್ವಹಿಸಿ ಗುರುಕ್ಕಪೆಗೆ ಪಾತ್ರ 
ರಾಗಬೇಕು. ಎಂಬುದು ಸ್ವಾವಿಂಗಳ ಆಕಾಂಕ್ಷೆಯಾಗಿತ್ತು. ಅದಕ್ಕನುಗುಣವಾಗಿ 
ಅವರು ಆಶ್ರಮದ ಉತ್ಸವಕಾರ್ಯಕ್ರಮಗಳ ಸಂದರ್ಭದಲ್ಲಿ ವಿದ್ವಾಂಸರನ್ನು 
ಕರೆಸುವ ಬಗೆಗೆ ಕೊಡಗಿನವರಿಗೆ ಮೊದಲ ಆದ್ಯತೆ ನೀಡುತ್ತಿದ್ದರು. 

ಆ ಮೇರೆಗೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷ 
ವಾಗಿ ಮಠದಲ್ಲಿ ನಡೆಯುತ್ತಿದ್ದುವು. ಅದರಿಂದ ಕೊಡಗಿನಾದ್ಯಂತ ಬಹುಕಡೆ 
ಗಳಿಂದ ಮಠಕ್ಕೆ ಭಕ್ತರು ಕೂಡಿಬರುವಂತಾಯಿತು. ಹಾಗೆಯೇ ಕೊಡಗಿನ 
ವಿದ್ವಾಂಸರು ಹಾಗೂ ಕಲಾವಿದರು ಆಶ್ರಮಕ್ಕೆ ಬಂದು ಸ್ವಾಮಿಗಳ ಪ್ರೀತಿ- 
ಆಶೀರ್ವಾದಗಳಿಗೆ ಪಾತ್ರರಾಗಿ ಸಂತೋಷದಿಂದ ತೆರಳಿ ಇತರ ಎಡೆಗಳಲ್ಲಿ 
ಆಶ್ರಮದ ಬಗೆಗೆ ಸದ್ಭಾವವನ್ನು ಹರಡುವಂತಾಯಿತು. 

ಸ್ವಾಮಿಗಳು ಆಶ್ರಮವನ್ನು ಸ್ಥಾಪಿಸಿ ಅಲ್ಲಿ ಗುರುಸ್ಥಾನಾಧಿಕಾರಿಗಳಾಗಿ 


CC-0. Jangamwadi Math Collection. Digitized by eGangotri 


ಪ್ರಗತಿಯ ಪಥದಲ್ಲಿ ಶ್ರೀ ಸಿದ್ಧಾಶ್ರಮ 85 
ಕಾರ್ಯನಿರತರಾಗಿ ಇದ್ದ ಮೂವತ್ತೈದುವರ್ಷಗಳಲ್ಲಿ ಕೊಡಗಿನ ಅನೇಕ ಮಂದಿ 
ಉದಯೋನ್ಮೂಖ ಹಾಗೂ ಪ್ರಸಿದ್ಧ ಕಲಾವಿದರು ಆಶ್ರಮಕ್ಕೆ ಬಂದು 
ಕಾರ್ಯೆಕ್ಟಮ ನೀಡಿರುತ್ತಾರೆ. ಇದು ಸ್ವಾಮಿಗಳ ಸ್ವಕ್ಷೇಶ್ರದ ಮಮತೆ ಹಾಗೂ 
ಅದರ ಏಳಿಗೆಯ ಬಗೆಗೆ ಇದ್ದ ಪ್ರತ್ಯೇಕವಾದ ಆಸಕ್ತಿಯ ಕುರಿತಾಗಿ ಉಜ್ವಲ 
ನಿದರ್ಶನವಾಗಿದೆ. 

ಸ್ಟಾವಿಂಗಳ ಕಾಲದಲ್ಲಿ ಹರಿದಾಸ ಅಪ್ಪಚ್ಚಕವಿಗಳೆ ನಂತರ ಆಶ್ರಮಕ್ಕೆ 
ಬಂದು ಸೇವೆಸಲ್ಲಿಸಿದ ಕೊಡಗಿನ ಕಲಾವಿದರಲ್ಲಿ ಬಾಳೆಲೆಯ ಹರಿಕಥಾವಿದ್ವಾನ್‌ 
ಶ್ರೀ ಗೋಪಾಲದಾಸರು, ವಿರಾಜಪೇಟೆಯ ಹರಿಕಥಾವಿದ್ವಾಂಸರಾದ ಶ್ರೀ 
ಮುಕ್ಕಾಟಿರ ಪೂವಯ್ಕೆನವರು, ಸೆಂಗೀತವಿದ್ವಾನ್‌ ಕೂರ್ಗ್‌ ಸ್ಟಾರ್‌ 
ಶ್ರೀ ಚಕ್ಕೇರ ಅಪ್ಪೆಯ್ಯನವರು ಗಣ್ಯರಾಗಿರುತ್ತಾರೆ. 

ಹರಿಕಥಾವಿದ್ವಾನ್‌ ಶ್ರೀ ಗೋಪಾಲದಾಸರ ದೇಶಭಕ್ತಿ ಹಾಗೂ ದೇವ 
ಭಕ್ತಿಪ್ರಧಾನವಾದ ಹರಿಕಥೆಗಳು ಮುಖ್ಯವಾಗಿ ಭಾರತಾಂಬೆ ಮಹಾತ್ಮೆ. 
ಭಕ್ತಪ್ರಹ್ಲಾದವಿಜಯ ಇವುಗಳು ಸ್ವಾಮಿಗಳಿಗೆ, ಭಕ್ತರಿಗೆ ತುಂಬ ಸಂತೋಷ 
ವನ್ನು ಉಂಟುಮಾಡುತ್ತಿದ್ದವು. ಹಾಗೆಯೇ ಹರಿದಾಸ ಶ್ರೀ ಮುಕ್ಕಾಟಿರ 
ಪೂವಯ್ಯನವರ ಶ್ರೀ ಕಾವೇರಿ ಮಹಾತ್ಮೆ, ಭಕ್ತ ಮಾರ್ಕಂಡೇಯ ಚರಿತೆ 
ಹರಿಕಥೆಗಳನ್ನು ಸ್ವಾಮಿಗಳು ತುಂಬ ಕೊಂಡಾಡುತ್ತಿದ್ದರು. ಭಕ್ತರು ಸಂತೃಪ್ತ 
ರಾಗುತ್ತಿದ್ದರು. ಕೂರ್ಗ್‌ ಸ್ಟಾರ್‌ ಶ್ರೀ ಚಕ್ಕೇರ ಅಪ್ಪಯ್ಯನವರು ಮೈಸೊರು 
ಸಂಸ್ಥಾನದ ಆಸ್ಥಾನವಿದ್ವಾನ್‌ ಶ್ರೀ ದೇವೇಂದ್ರಪ್ಪನವರ ಶಿಷ್ಕರು. ಅವರು 
ಸ್ವತಃ ಹಾರ್ಮೋನಿಯಮ್‌ ಬಾರಿಸಿಕೊಂಡು ಕೀರ್ತನೆಗಳನ್ನು ಹಾಡಿದರೆಂದರೆ 
ಶ್ರೋತೃಗಳ ಹೃದಯದಲ್ಲಿ ಹರ್ಷದ ಹೊನಲು ಮೂಡುತ್ತಿತ್ತು. 

ಆಶ್ರಮದಲ್ಲಿ ವರ್ಷಂಪ್ರತಿ ನಡೆಯುತ್ತಿದ್ದ ಸಪ್ತದಿವಸೆಗಳ “ಸಪ್ತಾಹ' 
ಕಾರ್ಯಕ್ರಮಕ್ಕೆ ಅನುಕೂಲದಂತೆ ಹೊರಗಿನಿಂದಲೂ ಸ್ವಾಮಿಗಳು ವಿದ್ವಾಂಸ 
ರನ್ನು ಕರೆಸುತ್ತಿದ್ದರು. ಆ ಸಂದರ್ಭದಲ್ಲಿ ಪರವೂರಿನಿಂದ ಬಂದು ಅಶ್ರಮ 
ದಲ್ಲಿ ಕಾರ್ಯಕ್ರಮಗಳನ್ನು ನೀಡುತ್ತಿದ್ದವರಲ್ಲಿ ಹುಬ್ಬಳ್ಳಿಯ ಶ್ರೀ ಶಿವಪುತ್ರ 
ಸ್ವಾಮಿಗಳು, ಬೆಂಗಳೂರಿನವರಾದ ವೇದಪಾರಂಗತರೂ, ಗುರುಭಕ್ತರೂ 
ಆದ ಶ್ರೀ ಸ್ವಾಮಿ ಶಾಂತಾನಂದರು, ಮೈಸೂರಿನ ಹರಿಕಥಾವಿದ್ವಾನ್‌ 
ಶ್ರೀ ಅನಂತಪದ್ಮನಾಭ ಸ್ವಾಮಿಗಳು, ಕೇರಳದ ಶ್ರೀ ಕೃಷ್ಣಾನಂದಸ್ವಾಮಿಗಳೂ, 
ಶ್ರೀ ಹೊನ್ನಪ್ಪೆಭಾಗದತರು ಇವರುಗಳು ಗಣ್ಯರಾಗಿರುತ್ತಾರೆ. 

ಸಪ್ತಾಹಕಾರ್ಯಕ್ರಮದಲ್ಲಿ ಏಳು ದಿವಸಗಳೂ ಕೂಡ ಆಶ್ರಮದಲ್ಲಿ ವಿಶೇಷ 

೦-೦. Jangamwadi Math Collection. Digitized by eGangotri 


86 be ಸದ್ಗು ರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ವಾಗಿ ಶ್ರೀ ಸಿದ್ಧಾರೂಢ ಸ್ವಾವಿಂಗಳ ಪೂಜೆ, ಭಗವಂತನ ನಾಮಜಪ ಮತ್ತು 
RG SORRY "ಪಠಣ ಮತ್ತು ಅನ್ನಸಂತರ್ಪಣೆಗಳು ನಡೆಯುತ್ತಿದ್ದವು. 
ಆ ಸಂದರ್ಭದಲ್ಲಿ ಊರ ಮತ್ತು ಪರವೂರಿನ ಭಕ್ತರು ಬಹುಸಂಖ್ಯೆ ಯಲ್ಲಿ 
ಬಂದು ಆಶ್ರಮದ ಸಪ್ತಾಹ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗುತ್ತಿದ್ದರು. 
ಸ್ವಾಮಿಗಳ ಕಾಲದಲ್ಲಿ ಕೊಡಗು ಹಾಗೂ ಹೊರಗಿನ ಊರಿನ ಮಠಗಳಿಂದ 
ಅನೇಕ ಮಂದಿ ಸ್ವಾಮಿಗಳು, ಸಾಧುಗಳು ಮಠಕ್ಕೆ ಬಂದು ಅನುಕೂಲದಂತೆ 
ಒಂದು ವಾರವೋ ಇಲ್ಲವೇ ಒಂದೆರಡು ಮಾಸ ಪರ್ಯಂತ ತಂಗಿ ತಮ್ಮ 
ಪವಿತ್ರ ಸಾನ್ನಿಧ್ಯದಿಂದ ಮಠದ ಪಾವಿತ್ರ್ಯತೆಯನ್ನು ಶ್ರೀಮಂತಗೊಳಿಸಿ 
ತೆರಳಿರುತ್ತಾರೆ. ಆ ಸಂದರ್ಭದಲ್ಲಿ ಅದೆಷ್ಟೋ ಭಕ್ತರು ಅನಾಯಾಸವಾಗಿ 
ಸಾಧುದರ್ಶನ-ಸಾಧುಸಂಗಮಾಡಿ ಧನ್ಯರಾಗಿರುತ್ತಾರೆ. ಸ್ವಾಮಿಗಳ ಕಾಲದಲ್ಲಿ 
ಆಶ್ರಮಕ್ಕೆ ಬಂದು ಹೋಗಿರುವ ಸಾಧು ಮಹಾಪುರುಷರಲ್ಲಿ ಕೊಡಗಿನ 
ಬಿ. ಶೆಟ್ಟಿಗೇರಿಯ ನಾರಾಯಣಾನಂದ ಆಶ್ರಮದ ಸಂಸ್ಥಾಪಕರಾದ A909. 
ನಾರಾಯಣಾನಂದರು, ಶ್ರೀ ರಾಮಕೃಷ್ಣ ಮಿಶನ್ನಿನ ಸ್ವಾಮಿ ದೇಶಿಕಾನಂದರು, 
ಸ್ವಾಮಿ: ಶಾಂಭವಾನಂದರು ಸ್ಮರಣೀಯರಾಗಿರುತ್ತಾರೆ. 
ಹೀಗೆ ಸ್ಟಾಮಿ ಮಾಧವಾನಂದರು ವರ್ಷಗಳು ಕಳೆದಂತೆ ಚೇರಂಬಾಣೆ' 
ಶ್ರೀ ಸಿದ್ದಾ ದ್ಹಾಶ್ರಮವನ್ನು ತಮ್ಮ ತಪಸ್ಸಿನ ಶಕ್ತಿಯಿಂದ, ಸತ್ಕಾರ್ಯಗಳ ಪುಣ್ಯ 
ಪ್ರಭಾವದಿಂದ, ಸಾಧು-ಸಂತರು, ಭಕ್ತಮಹನೀಯರೆ ಆಗಮನದಿಂದ, 
ಭಕ್ತಾದಿಗಳ ಪ್ರೀತಿ-ನಿಷ್ಕೆಗಳ ಸಂಪತ್ತಿನಿಂದ, ಸಮರ್ಥ ಹಾಗೂ ಸಮೃದ್ಧ 
ವಾದ ಧಾರ್ಮಿಕ ಕೇಂದ್ರವನ್ನಾಗಿ ಕಟ್ಟಿ 3, ಬೆಳೆಸಿ ವಿಖ್ಯಾತವಾಗುವಂತೆ ಮಾಡು 
ವುದರಲ್ಲಿ ಯಶಸ್ವಿಗಳಾದರು. 


ಅಧ್ಯಾಯ ೧೭ 
ಸ್ವಾಮಿಗಳ ವ್ಯಕ್ತಿತ್ವ ಮಹಿಮೆ 


ಸ್ವಾಮಿ ಮಾಧವಾನಂದರು ಪೂರ್ವಾಶ್ರಮದಲ್ಲಿ ಕೊಡವ ಮನೆತನದವ 
ರಾಗಿದ್ದರೂ ಸಂನ್ಯಾಸದೀಕ್ಷೆ ಹೊಂದಿದನಂತರ ಸಕಲ ಜಾತಿ-ಮತ-ಜನಾಂಗಗಳ 
ಭೇದಭಾವವನ್ನು ತೊರೆದು ಬಾಳಿದರು. ಮಠಕ್ಕೆ ಬಂದವರು ಯಾರೇ ಇರಲಿ, 
ಅವರ ಜಾತಿ ಮತ ಪರಿಗಣಿಸದೆ, ಗುಣಯೋಗ್ಯತೆಗೆ ತಕ್ಕೆಂತೆ ಸ್ಥಾನಮಾನ 


CC-0. Jangamwadi Math Collection. Digitized by eGangotri 


ಸ್ವಾಮಿಗಳೆ ವ್ಯಕ್ತಿತ್ವ-ಮಹಿಮೆ | 87 
ನೀಡಿ ವ್ಯವಹರಿಸುತ್ತಿದ್ದಾದು ಸ್ವಾಮಿಗಳ ವೈಶಿಷ್ಟ್ಯವಾಗಿತ್ತು. ಸ್ವಾಮಿಗಳು 
ಮಠದಲ್ಲಿದ್ದಾ ಗ ಪ್ರತಿದಿನವೂ ಬ್ರಾಹ್ಮೀಮುಹೂರ್ತದಲ್ಲಿ ಎದ್ದು ನಿತ್ಯವಿಥಿ 
ಗಳನ್ನು ತೀರಿಸಿ ಗುರುದೇವತಾಧ್ಯ್ಕಾನಮಾಡುತ್ತಿ ದ್ದ ರು. ಶ್ರೀಗುರುಸಿದ್ಧಾ ರೂಢ 
ಚರಿತ್ರೆ. ಕೈವಲ್ಯಪದ್ಧತಿ, ಆನುಭವಸಾರ, ಯೋಗವಾಸಿಷ್ಠ, ಆಧ್ಯಾತ ಸ 
ಸರ್‌ > ೇೀಮದ್ಭಗವದ್ಗಿ ed, ಪರಮಾರ್ಥಗೀತೆ. ಮಹಾಭಾರತ್ನ 
ಉಪನಿಷತ್ತುಗಳು ಇತ್ಕಾ ದಿ ಸದ್ಗ ಪಂಥಗಳನ್ನು ಅಧ್ಯಯನ ಮಾಡುತ್ತಿದ್ದರು, 
ಮಠಕ್ಕೆ ಭಕ್ತರು AEN ಅವರೊಡನೆ ಹೆಚ್ಚಾಗಿ ಭಗವದ್ವಿ ಚಾರವನ್ನು 
ಕುರಿತು ಮಾತಾಡಿ ಸತ್ಸಂಗ ನಡೆಸುತ್ತಿದ್ದರು. ಮಠದಲ್ಲಿ eure ಶಾಸ್ತ್ರ 
ಶ್ರವಣಕ್ಕೆ ಆವಕಾಶವಿರುತ್ತಿತ್ತು. ಸ್ವಾಮಿಗಳು ಶಾಸ್ತ್ರಗ್ನ ಸಂಥಗಳ ತತ್ತ ವನ್ನು 
ವಿವರವಾಗಿ dz», ಅನುಭವದ ` ಬೆಳಕಿನಲ್ಲಿ ಭಕ್ತ ರಗೆ ಬೋಧಿಸುತ್ತಿ d ರೀತಿ 
ತುಂಬ ಹೃದಯಂಗಮವಾಗಿರುತ್ತಿತ್ತು. "ಕಷ್ಟ ಬಂದಾಗ, ದುಃಖ ಉಂಟಾ 
ದಾಗ ಕೆ ವಲ ಪದ್ಧತಿ, ಶ್ರೀಮದ್ಭಗವದ್ದಿ ತೆ, ಶ್ರೀಗುರುಚರಿತ್ರೆ ಮೊದಲಾದ 
AG, ಂಥಗಳನ್ನು ಓದಿ ದೇವರಿಗೆ ಪ್ರಾರ್ಥನೆ ಮಾಡಿರಿ' ಎಂದು ಭಕ್ತರಿಗೆ 
ಆಗಾಗ ಹೇಳುತ್ತಿ ದ್ದ ರು. 
ಪರಾಹ್ನದ ವೇಳೆಯಲ್ಲಿ ಮಠೆದ ಜಗುಲಿಯಲ್ಲಿ ಸ್ವಾಮಿಗಳು ಕುಳಿತು 
pode ಕೈ ಮಲ್ಯ ಪದ್ಧತಿ, "ಷರಮಾರ್ಥಗೀತೆ, ಅನುಭವಸಾರ, ಶ್ರೀ ಗುರು 
ಸಿದ್ದಾ ರೂಢರ. ಚರಿತೆ. “ಯೋಗವಾಸಿಷ್ಠ ಇವುಗಳಲ್ಲಿ ಒಂದರಿಂದ ವಿವಿಧ ಭಾಗ 
ಗಳನ್ನು ಓದಿ ಹೇಳುತ್ತಿದ್ದರು. ಆಗ ತಮ್ಮ ಗುರುಗಳಾದ ಶ್ರೀ ಸಿದ್ಧಾರೂಢರ 
ಜೀವನದ ಅನೇಕ ಘಟನೆಗಳನ್ನು ಹೇಳುತ್ತಿದ್ದರು. ಸ್ವಾ ಮಿಗಳಿಗೆ "ಒಳ್ಳೆ ಯ 
ಶಾಸ್ತ್ರಜ್ಞಾನ ಇದ್ದುದರ ಜೊತೆಗೆ ಸ್ಮರಣಶಕ್ತಿ ಯೂ "ಇತ್ತು. ಬ್ರಹ್ಮನಿಷ್ಠ 
BN 3 ¢3,¢089 ಶ್ರೀ be ಪ್ರೀ ಶಿವಪತ್ರಸ್ವಾವಿಂಗಳ. ಒಡನೆ ವರ್ಷಗಟ್ಟಲೆ 
ಒಡನಾಡಿದ್ದ ಶ್ರೀ 'ಮಾಧವಾನಂದರಿಗೆ ಶಾಸ್ತ್ರ ಪಾಂಡಿತ್ಯದ ವಿವಿಧ ಮುಖಗಳ 
ಅರಿವಿತ್ತು, “ಅನುಭವವಿತ್ತು. ಮಠ ಎಂದರೆ ಬರೇ ಪೂಜೆ, ಭಜನೆ ಎಂದಾಗ 
ಬಾರದು. ಶಾಸ್ತ್ರಜ್ಞಾನ ಪ್ರಸಾರವಾಗಬೇಕು. ಜನರ ಹೃ ಹೃದಯಕ್ಕೆ ಬೆಳಕು, 
ಬುದ್ದಿಗೆ ಮಾರ್ಗದರ್ಶನ ಸಿಗಬೇಕು ಎಂಬುದಾಗಿ ಸ್ವಾ ಮಿಗಳ ಆಸಿ ಇತ್ತು. 
ಆದರಂತೆ ಅವರು ಪ್ರತಿವರ್ಷ ಶಿವರಾತ್ರಿ, ಶ್ರೀರಾಮನವದಿ, ಶ್ರೀ ಕಾವೇರಿ 
ಜಾತ್ರೆ ಈ ಸಂದರ್ಭಗಳಲ್ಲಿ ಮಠದಲ್ಲಿ ಸಪ್ತಾಹ ಕಾರ್ಯಕ್ರಮವಾಗಿ ಅಖಂಡ 
ಭಜನೆ, ಶಾಸ್ತ್ರಪ್ರವಚನ, ಹರಿಕಥೆ ಇವುಗಳನ್ನು ಏರ್ಪಡಿಸುತ್ತಿದ್ದ ರು. ಒಳ್ಳೆಯ 
ಹರಿಕಥಾವಿದ್ವಾ ಸರು ಬಂದು ಹರಿಕಥಾಕಾರ್ಯಕ್ರಮ ನಡೆಸುತ್ತಿ d ರು. 


CC-0. Jangamwadi Math Collection. Digitized by 6೮೩೧೦೦01 


88 ಶ್ರೀ ಸದ್ಗುರು ಸ್ವಾಮಿ ಮಾಧವಾನೆಂದರೆ ಜೀವನ wos, 
ಹೀಗೆ ಸ್ವಾಮಿಗಳು ಸಾಧ್ಯವಾದಂತೆ ಸಂದರ್ಭ ಕಲ್ಪಿಸಿ ಜನತೆಗೆ ಸನಾತನ 
ಧರ್ಮದ” ಶತ್ತ್ವವಿಚಾರಗಳ ಪ್ರಸಾರ ಮಾಡುತ್ತಿದ್ದ ರು. ನಾಮಸಂಕೀರ್ತನೆ 
ಮಹಿಮೆ ಪ್ರಕಾಶಪಡಿಸುತ್ತಿದ್ದರು. 
ಅನ್ನದಾನ, ಜ್ಞಾನದಾನ, ಅಭಯದಾನ ಎಂಬ ಮೂರು ದಾನೆಗಳನ್ನು 
ಸ್ವಾಮಿಗಳು ಯಥೇಷ್ಟವಾಗಿ ಮಠದಲ್ಲಿ ಮಾಡುತ್ತಿದ್ದರು. ಸಹಸ್ತಾರುಮಂದಿ 
ಭಕ್ತರು, ಆಸಕ್ತರು ಕೊಡಗಿನ ಬೇರೆ ಬೇರೆ ಭಾಗಗಳಿಂದ ಮಠಕ್ಕೆ words 
ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದರು. ಆ ಸಂದರ್ಭದಲ್ಲಿ ಸಹಸ್ರಾರು 
ರೂಪಾಯಿ ಖರ್ಚು, ಚೀಲಗಟ್ಟಲೆ ಅಕ್ಕಿಯ ಅನ್ನ-ಪಾಯಸಗಳ ವಿತರಣೆ 
'ವರ್ಷಂಪ್ರತಿ ಮಠದಲ್ಲಿ ಮೂರು ಬಾರಿ ನಡೆಯುತ್ತಿತ್ತು. ಇದು ಸ್ವಾಮಿಗಳ 
ತಪಶ್ಯಕ್ತಿ, ಗುರುಭಕ್ತಿ, ಸದ್ಗುರು ಶ್ರೀ ಸಿದ್ಧಾರೂಢರ ಕೃಪೆ ಮತ್ತು ಮಠದ 
ಭಕ್ತರ ಪ್ರೀತಿ-ಒಗ್ಗಟ್ಟುಗಳ ಫಲವಾಗಿ ನಡೆಯುತ್ತಿತ್ತು. 
ಸಾ ) ಮಗಳ ಬಳಿಗೆ 'ಊರಿನ-ನಾಡಿನ ಅನೇಕ ಗಣ್ಯರು ಬರುತ್ತಿ ದ್ದರು. 
ಮಠದ. ಆವರಣದಲ್ಲಿ ರಾಜಕೀಯವಿಲ್ಲ. ಅಂತಸ್ತು ಗೌರವಗಳ ಪ ಕ್ರದರ್ಶನವಿಲ್ಲ. 
ಎಲ್ಲರೂ ಗುರುಭಕ್ತ ರು, ಶಿವನ ಮಕ್ಕೆ! ಳು ಎಂದು ಸ್ವಾಮಿಗಳು ಹೇಳುತ್ತಿದ್ದರು. 
ಸಾ ಮಿಗಳ ಮೈಕಟ್ಟು d | ಢವಾಗಿತ್ತು. ಆಕಾರ ಗಂಭೀರವಾಗಿತ್ತು. ಒಳ್ಳೆ ಯೆ 
ಆರೋಗ್ಯ ವಂತರಾಗಿದ್ದ ಸ್ವಾಮಿಗಳು ಮೊದಲ ನೋಟಕ್ಕೇ ಸದ್ಗು ಣಿಗಳು, 
ಸಮರ್ಥರು ಎಂದು 'ಅನೇಕರಿಗೆ ಅನುಭವವಾಗುತ್ತಿತ್ತು. ಯಾವುದೇ ಕೆಲಸ 
ಕಾರ್ಯಗಳಾಗಲಿ, ಆದು ಕಟ್ಟುನಿಟ್ಟಾಗಿ ಆಗಬೇಕು. ಅದರಿಂದ ಹೆಚ್ಚಾಗಿ 
ಜನೋಪಕಾರವಾಗಬೇಕು ಎಂಬುದು ಸ್ವಾಮಿಗಳ ನಿಲವು ಆಗಿತ್ತು. ಗೃಹ eon, 
ಭಕ್ತರು ಸಂಸಾರದಲ್ಲಿದ್ದು ಪಡಬೇಕಾಗಿ ಬರುವ ಹತ್ತಾರು ವಿಧದ ಕಷ್ಟನಷ್ಟ 
ಗಳ ಬಗ್ಗೆ ಅರಿತಿದ್ದ ಸ್ಥಾ ಮಿಗಳು ಸಂಸಾರಸ್ಥರಿಗೆ ಸಹಾನುಭೂತಿ ತೋರಿಸು 
ತ್ತಿದ್ದ ರು. ಬಾಳಿನ ಕಪ್ಪ ದಿಂದ ಪಾರಾಗಲು ಮಾರ್ಗದರ್ಶನ ನೀಡುತ್ತಿ ದ್ದರು. 
ಗುರುಭಕ್ತಿ » ದೇವರಲ್ಲಿ ಭಕ್ತಿ, ನಾಮಜಪ, ಸೆದ್ದಂಥಗಳ ಅಧ್ಯಯನ ಇವನ್ನು 
ಸ್ವಾಮಿಗಳು ಎಲ್ಲರಿಗೂ ಸಂದರ್ಭಕ್ಕೆ ತಕ್ಕ o8 ಅನುಸರಿಸಲು. ಉಪದೇಶಿಸಂ 
ತ್ತಿದ್ದರು. ಆಶ್ರಮಕ್ಕೆ ಹಣದಲ್ಲಿಯಾಗಲ್ಲಿ ಜನಬೆಂಬಲದಲ್ಲಾಗಲಿ ತೊಂದರೆ 
ಆಗಬಾರದು ಎಂದು ಸ್ವಾಮಿಗಳು ಆಶ್ರಮಕ್ಕೆ ಒಂದು ಭಕ್ತಜನ ಆಡಳಿತ 
ಮಂಡಳಿಯನ್ನು ರೂಪಿಸಿದರು. ಒಂದು ಏಲಕ್ಕಿ ತೋಟದ ವ ವಸ್ಥೆ ಮಾಡಿ 
ದರು. ಚೇರಂಬಾಣೆ ಸಮಾಪದ ಆ ತೋಟದಲ್ಲಿ ಸ್ವತಃ ಸಾಧ್ಯವಾದಂತೆ 
ಯೆಲ್ಲ ದುಡಿದರು. ಭಕ್ತವಲಯದಲ್ಲಿ, ಸದ್ಧ E- ರಲ್ಲಿ ಏನಾದರು ಮನಸ್ಸಿನ 


CC-0. Jangamwadi Math Collection. Digitized by eGangotri 


ಸ್ವಾಮಿಗಳ ವ್ಯಕ್ತಿತ್ವ-ಮಹಿಮೆ 89 
ಅಸಮಾಧಾನಗಳು ಬಂದರೆ ಪ್ರೀತಿಯಿಂದ ಪರಿಹರಿಸಿ ಭಕ್ತರೆಲ್ಲರಲ್ಲಿ ವಿಶೇಷ 
ಪ್ರೀತಿ, ಒಗ್ಗಟ್ಟು ಗಳು ಪರಸ್ಪರ ಕೂಡಿಬರುವಂತೆ ಯತ್ನಿಸುತ್ತಿದ್ದ ರು, 
ಸ್ವಾಮಿಗಳು “ಜೀವನ ದಲ್ಲಿ ಏನೇ ಬಂದರೂ d, ರ್ಯಗಿಡಬಾರದು. 
ಗುರುಪಾದಸ್ಮರಣೆ ಬಿಡಬಾರದು' ಎಂದು ಆಗಾಗ ಹೇಳುತ್ತಿ ದ್ದರು. ಗುರುಶಕ್ತಿ- 
ರೆಕ್ಷೆಗಳ ಮುಂದೆ ಯಾವ ದುಷ್ಟಶಕ್ತಿಯೂ ಕೆಲಸಮಾಡಿ “ ಜಯಿಸೆಲಾರದು 
ಎಂಬುದು ಅವರ ನಿರ್ಧಾರವಾಗಿತ್ತು. ಅದಕ್ಕೆ ಸರಿಯಾಗಿ ಅವರು ಬಾಳಿ 
ದರು. ಭಕ್ತಾದಿಗಳೆ ಮನೆಗೆ ಅನುಕೂಲದಂತೆ ಆಗಾಗ ಹೋಗಿ ಅಲ್ಲಿ 
ಸೆತ್ಸಂಗ, ಭಜನೆ ನಡೆಸುತ್ತಿದ್ದರು. ಅದರಿಂದ ಭಕ್ತರ ಮನಸ್ಸಿಗೆ ತುಂಬ 
ಸಮಾಧಾನವಾಗುತ್ತಿತ್ತಾ. ' 
ಸಮಾಜದಲ್ಲಿ ವಿಭಿನ್ನವರ್ಗದ-ಮನೋಭಾವದ ಜನರಿರುತ್ತಾರೆ. ಅವರಿಗೆ 
ಕೆಲವರಿಗೆ ಇತರರು ಸುಖವಾಗಿ ಇರುವುದನ್ನು ಕಾಣುವುದಕ್ಕೆ ಆಗುವುದಿಲ್ಲ. 
ಮತ್ಸರ, ದ್ವೇಷ ಭಾವನೆಗಳನ್ನೇ ತುಂಬಿಕೊಂಡಿರುವ ಆ ಮಂದಿ ಇತರರ 
ಏಳಿಗೆಗೆ ಕಲ್ಲು ಹಾಕುವುದರಲ್ಲಿ ಸ ಸಂತೃಪ್ತರಾಗುತ್ತಾರೆ. ಸಜ್ಜನರ ಮೇಲೆ ಇಲ್ಲ 
ಸಲ್ಲದ ಆರೋಪ ಹೊರಿಸಿ, ಸತ್ಕಾರ್ಯಗಳಲ್ಲಿ ಅನ್ಯಾಯ ಅಡಗಿದೆ ಎಂದಂ 
ವಾದಿಸಿ, ಸುಳ್ಳನ್ನು ಸತ್ಯವೆಂದು ಸಾಧಿಸಿ ವ್ಯಕ್ತಿಗಳ ತೇಜೋವಧೆ, ಸಂಘ 
ಸಂಸ್ಥೆ ಗಳ ಗೌರವಕ್ಕೆ ಮಸಿ ಬಳಿಯುವ ಕೆಲಸ ಎಂದರೆ ಈ ವರ್ಗದವರಿಗೆ 
ಪರಮಾನಂದ, ಬಾಳಿನ ಗುರಿ, ಕ್ರಮವೇ ಅದೆಂದು ಭಾವಿಸಿ ಬಾಳುವ ಈ 
ರೀತಿಯ ಜನರಿಂದ ಸಮಾಜದಲ್ಲಿ ಆಗಿಂದಾಗ್ಗೆ ಸಾಕಷ್ಟು ತೊಂದರೆಗಳು ಆಗು 
3 oe ವೆ. ಆದರೆ ಸತ್ಯಕ್ಕೆ ಎಂದಿಗೂ ಚ್ಯುತಿ ಇಲ್ಲ. ಸತ್ಕಾರ್ಯವಂತರಿಗೆ, 
ಸದ್ಗುಣಿಗಳಿಗೆ, ಭಗವದ್ಭಕೆ ಕ್ವರಿಗೆ ಎಂದಿಗೂ ತೊಂದರೆ ಆಗುವುದಿಲ್ಲ. ಅವರೆ 
ಮುಂದೆ ಈ ಮಾದರಿಯ ಜನರ ಕೆಲಸೆ-ಸಾಹಸಗಳೆಲ್ಲ ಬೆಂಕಿಯ ಮುಂದೆ 
ಹ ಪತಂಗಗಳಂತೆ ನಿಷ್ಫಲವಾಗಿ ಅವರೆ ವಿನಾಶಕ್ಕೇ ಕಾರಣವಾಗುತ್ತವೆ. | 
ದೃಷ್ಟಿಯಿಂದ ಹೇಳುವುದಾದರೆ ಶ್ರೀ ಸಾರ್‌ ಸ್ವಾಮಿಗಳ 
ಜು ಆಡಿಕೊಳ್ಳುವ ಜನರು ಒಂದು ಕಾಲದಲ್ಲಿ ಹುಟ್ಟಿ ಕೊಂಡರು. 
ಸ್ವಾಮಿಗಳ ಬಗ್ಗೆ ಅನಗತ್ಯ ದ ಮಾತುಗಳನ್ನು ಆಡಿಕೊಂಡರು. ಕಥೆಯನ್ನು ಕಟ್ಟಿ 
ಪ್ರ 'ಚಾರಮಾಡಿದರು. ಆದರೆ ಸತ ವಂತಿಗೆ ಎತ್ತಲೂ ಭಯವಿಲ್ಲ ಎಂಬಾತ 
ಸ್ವಾಮಿಗಳು ನಿರ್ಭೀತರಾಗಿ ಸಾಗಿದರು. ಯಾವುದಕ್ಕೂ WS ನೀಡದೆ 
ಗುರುಪಾದ ಶರೆಣರಾಗಿ, ಮಠದಲ್ಲಿ ತಮ್ಮ ಕರ್ತವ್ಯಪರಾಯಣರಾಗಿ ಸಾಗಿ 
ದರು. 


CC-0. Jangamwadi Math Collection. Digitized by eGangotri 


90 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 

ಸ್ವಾವಿಂಗಳ ಅಭಿಮಾನಿಭಕ್ತರು ಕೊಡಗಿನ ವಿವಿಧ ಎಡೆಗಳಿಂದ ತಮ್ಮಲ್ಲಿಗೆ 
ಬರಬೇಕು. ಶಿವಸೇವೆ, ಗುರುಪಾದಸೇವೆ ನಡೆಸಿಕೊಳ್ಳಬೇಕು, ಸತ್ಸಂಗ ನಡಸ 
ಬೇಕು ಎಂದು ಕರೆಯುತ್ತಿದ್ದರು. ಸ್ವಾಮಿಗಳು ಮತದಲ್ಲಿ ತಮ್ಮ ಪ್ರಿಯ: 
ಶಿಷ್ಯರಾಗಿದ್ದ ಶ್ರೀ ಶಂಕರಾನಂದಸ್ವಾಮಿಗಳಿಗ ಮಠದ ಜವಾಬ್ದಾ ರಿಯನ್ನು 
ಒಪ್ಪಿಸಿ ಸಂಚಾರ ಕೈಗೊಳ್ಳುತ್ತಿದ್ದರು. ಹೀಗೆ ಹೊರಟು ಒಮ್ಮೆ. ಫ್ರೀ ಶಿವ 
ಪುತ್ರಸ್ವಾಮಿಗಳ ಒಡನೆ ಅಖಿಲ ಭಾರತ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡಿ 
ಕೊಂಡು ಬಂದರು. 

ಸ್ವಾಮಿಗಳು ಮಠದಲ್ಲಿದ್ದಾಗ ಹಾಗೂ ಭಕ್ತರ ಮನೆಗಳಲ್ಲಿ ತಂಗಿದ್ದಾಗ 
ಅನೇಕೆ ಮಹಿಮಾ ಘಟನೆಗಳು ನಡೆದಿರುತ್ತವೆ. ಅವುಗಳಲ್ಲಿ ಕೆಲವು ಇಲ್ಲಿ 
ಸ್ಮರಣೀಯವಾಗಿವೆ. 

1. ಬಡ್ಡೀರ ಕುಟುಂಬದ ಶ್ರೀ ಕರುಂಬಯ್ಯನವರ ಮಗಳು ಉಮ್ಮವ್ವ 
ಎಂಬಾಕೆ ನಿತ್ಯವೂ ಮಠಕ್ಕೆ ಬಂದು ಶ್ರೀ ಗುರುಮಂದಿರದಲ್ಲಿ ಕೆಸೆಗುಡಿಸಿ ನೆಲ 
ಸಾರಿಸಿ ಗುರುಸೇವೆ ಮಾಡಿಹೋಗುತ್ತಿದ್ದ ಳು. ಒಮ್ಮೆ ಅವರಿಗೆ ಕೈಕಾಲು ಜಕುಂ 
ಆಗಿ ಯಾವತ್ತಿನ ಗುರುಸೇವೆಗೆ ನಾಳೆ ಮಠಕ್ಕೆ ತೆರಳಲು ಸ ಸಾಧ್ಯವಿಲ್ಲವಲ್ಲ ಎಂದು 
ದುಃಖದಿಂದ ಗುರುಪ್ರಾರ್ಥನೆ ಮಾಡಿ, ಕೈ ಗೆ ಔಷಧ ಹಚ್ಚಿ ಮಲಗಿದಳು. 

ಕೆಲದಿವಸಗಳು ಕಳೆಯಿತು. ಮೊದಲೇ ಸಾ ) ಮಗಳಿಗೆ ವಿಚಾರ ತಿಳಿದು ಆಕೆ 
ಯನ್ನು ಕಂಡು “ದೇವರು ಸರಿಪಡಿಸುತ್ತಾ Tj ಎಂದು ಸಮಾಧಾನ ಹೇಳಿದ್ದರು. 
ಆದರೆ ಅವಳಿಗೆ ತಾನು ಮಠಕ್ಕೆ ತೆರಳಲು ಆಗುತ್ತಿಲ್ಲವಲ್ಲ ಎಂದು ದುಃಖಿ 
ಸುತ್ತಾ ದಿನ ಕಳೆಯುತ್ತಿದ್ದಳು. "ಕಲವು ಸಮಯ ಕಳೆಯಿತು. ಆಕೆ ಮಲಗಿ 
ದಲ್ಲೇ ಶಿವನಾಮ ಜಪ' ಮಾಡುತ್ತಿದ್ದಳು. ತಾನು ನಂಬಿದ ಗುರು ಶ್ರೀ 
ಮಾಧವಾನಂದರನ್ನು ಪ್ರಾರ್ಥಿಸುತ್ತಿದ್ದಳು. ಒಂದು ದಿನ ರಾತ್ರಿ ಕನಸಿನಲ್ಲಿ 
ಸ್ವಾಮಿ ಮಾಧವಾನಂದರು ಕಂಡು "ನಿನ್ನ ಕೆ ಗೆ ಏನು ಅಂತಹ ನೋವಾಗಿದೆ, 
ನೋಡೋಣ-ತಾ ಇಲ್ಲಿ' ಎಂದು. ಹಿಡಕೊಂಡು ಸವರಿದರು. ಆಗ ಆಕೆಗೆ ತಕ್ಷಣ 
ಎಚ್ಚರವಾಯಿತು. ಕ | ಯನ್ನು ನೋಡಿಕೊಂಡಳು. ಕಟ್ಟದ ಕಟ್ಟು ಹಾಗೆಯೇ 
ಇತ್ತು. ಆದರೆ ನೋವು ಮಾಯವಾಗಿತ್ತು. ಆ ದಿನ ಬೆಳಗ್ಗೆ ಸಂತೋಷದಿಂದ 
ಆಕೆ ಆಶ್ರಮಕ್ಕೆ ಬಂದು ಸ್ವಾವಿ: ಮಾಧವಾನಂದರಿಗೆ ನಮಸ್ಕ ರಿಸಿ ಗುರುಕೃಪೆ 
ಯನ್ನು "ಕೊಂಡಾಡಿ Ü ತಜ್ಞ ತೆ ಅರ್ಪಿಸಿದಳು. 

2. ಒಮ್ಮೆ ಬಡ್ಡೀರ ಸುಬ್ಬಯ್ಮನವರು ಮತ್ತು ಸ್ವಾಮಿಗಳು ಮಠದಲ್ಲಿ 
ಕುಳಿತುಕೊಂಡು ಭಗವಂತನ ವಿಚಾರ ಮಾತನಾಡುವಾಗ ಸ್ವಾಮಿಗಳನ್ನು 


CC-0. Jangamwadi Math Collection. Digitized by eGangotri 


ಸ್ವಾಮಿಗಳ ವ್ಯಕ್ತಿತ್ವ--ಮಹಿಮೆ 91 


ಅವರು ಪ್ರಶ್ನಿಸಿದರು: “ಸ್ವಾವಿ, ದೇವರ ದಯೆ, ಗುರುಕೃಪೆ ಎಂತಹ 
ಸಂದರ್ಭದಲ್ಲೂ ನಮ್ಮನ್ನು ಕಾಪಾಡುತ್ತದೆಯೋ? ಸಾಧ್ಯವಿದೆಯೋ ?' 
. ಆಗ ಸ್ವಾಮಿಗಳು "ಗುರುಶಕ್ತಿ ಮುಂದೆ ಮಿಸಾರಿದ ಶಕ್ತಿ ಇಲ್ಲ. ಗುರುಕೃಪೆಗೆ 
ಸಾಧ್ಯವಾಗದ ಸಂಗತಿ ಇಲ್ಲ. ಗುರುರಕ್ಷೆಗೆ ಮಿಗಿಲಾದ ರಕ್ಷೆ ಇಲ್ಲ' ಎಂದು ಹೇಳಿ 
ದರು. ಕೆಲವು ಸಮಯದನಂತರ ಒಂದು ಘಟನೆ ನಡೆಯಿತು. ಬಡ್ಡೀರ 

ಸುಬ್ಬಯ್ಯ ನವರು ಹೊಸ ಮನೆ ಒಂದನ್ನು ಕಟ್ಟಿಸಿ ಅದರಲ್ಲಿ ಪ್ರವೇಶಮಾಡಿ 
ವಾಸವಾಗಿದ್ದ ರು. ಒಂದು ವರ್ಷ ಮಳೆಗಾಲದಲ್ಲಿ ಒಂದು "ರಾತ್ರಿ ವಿಪರೀತ 
ಮಳೆ-ಗಾಳಿ “ಬಂದು ಮನೆಯ ಹಿಂಬದಿಯ ಬರೆ ಕುಸಿದು ಬೀಳಹತ್ತಿತು. 
ಸಮಯ ಸುಮಾರು ಬೆಳಗಿನ ಜಾವ ಐದು ಘಂಟಿ ಆಗಿತ್ತು. ಸುಬ್ಬಯ್ಯನವರು 
ದೇವರಿಗೆ-ಗುರುಗಳಿಗೆ ಪ್ರಾರ್ಥಿಸಿದರು. ಏನಂ ಮಾಡುವುದು ಎಂದು ಹೆದರಿ 
ಮನೆಯವರೆಲ್ಲಾ ಹೊರಬಂದು ನಿಂತಿದ್ದರು. 

ಇತ್ತ ಸ್ಟಾ ವಿಂಗಳು ಆಶ್ರಮದಲ್ಲಿ ಬ್ಲಾ ್ರಿಹ್ಮೀಮುಹೊರ್ತದಲ್ಲಿ ಪೂಜೆ ನಡೆಸಿ 
ಧ್ಯಾ dixo ಹೊರಬಂದರು. ಮಳೆ-ಗಾಳಿಯ ಸ್ಥಿತಿ ನೋಡಿ ಸುಬ್ಬಯ್ಯ 
ನವರ ಮನೆ ಕಡೆ ನೋಡೋಣ ಎಂದು ಹೊರಟರು. ಸ್ಟಾ ಮಗಳು 
ಸುಬ್ಬಯ್ಯನವರ ಮನೆ ಬಳಿಗೆ ಬರುತ್ತಿದ್ದಂತೆ ಮನೆ ಹಿಂಬದಿಯ "os dd 
ದಿಣ್ಣೆಯ. ಭಾಗ ಕುಸಿಯಿತು. ಆ ದಿಣ್ಣೆ ಯಲ್ಲಿದ್ದ ಬಹಳ ದೊಡ್ಡ ಬಂಡೆ 
ಒಂದು ಕುಸಿದುಬೀಳುವಂತಿತ್ತೂ. ಅದು. ಕುಸಿದುಬಿದ್ದ ರೆ ಸುಬ್ಬ ಯ್ಯ ನವರ 
ಮನೆ ನೆಲಸೆಮವಾಗುವುದು ನಿಜ ಎಂಬಂತಿತ್ತು. ಸಾ ಮಗಳು. ಕೊಡಲೇ 
ಗುರುದೇವರನ್ನು ನೆನಸಿ ಬಲಗೈಯನ್ನೂ ಎತ್ತಿ ಆ Sogn ನೋಡಲು 
ಆ ಕಲ್ಲು ಅದೇ 5, ಳದಲ್ಲಿ ಭಾತುಹೋಯಿತು. ಬರೆ ಕುಸಿಯುವುದೂ ನಿಂತು 
ಹೋಯಿತು. ಇಂದಿಗೂ ಆ ಬಂಡೆಕಲ್ಲು ಶ್ರೀ ಸುಬ್ಬಯ್ಯನವರ ಮನೆ ದಕ್ಷಿಣ 
ಭಾಗದಲ್ಲಿ ಎತ್ತರದ ದಿಣ್ಣೆ ಯ ಭಾಗದಲ್ಲಿ ಇರುವುದನ್ನು ಕಾಣಬಹುದು. 
ಸ್ವಾವಿಂಗಳೆ ಈ ಕ ಕೃಪೆ-ಆಶೀವ WBA ಬಲದಿಂದ ಸುಬ್ಬ ಯ್ಯ ನವರ ಮನೆ 
ಉಳಿಯಿತಂ- ಸಂಸಾರ ಸುರಕ್ಷಿತವಾಯಿತು. 

3. ಒಮ್ಮೆ ಶಿವರಾತ್ರಿ ಸಂದರ್ಭದಲ್ಲಿ ಆಶ್ರಮದಲ್ಲಿ “ಸಪ್ತಾಹ' ನಡೆಯು 
ತ್ತಿತ್ತು. ಸಹಸ್ರಾರು ಮಂದಿ ಭಕ್ತರು ಬಂದು ; ಅನ್ನಪ್ರಸಾದ A, ಸ್ನೀಕರಿಸಿ ತೆರಳು 
ತ್ತಿದ್ದ ರು. ಆ ಸಂದರ್ಭದಲ್ಲಿ ಒಂದು ದಿವಸ ಅಪರಾಹ್ನ ತನ ಘಂಟೆಗೆ 
ಎಲ್ಲರಿಗೂ ಪ್ರಸಾದ ವಿತರಣೆ ಆಗಿದ್ದ ಸಮಯದಲ್ಲಿ ಸುಮಾರು 70-80 
ಮಂದಿ ಭಕ್ತ ರು ಆಶ್ರಮಕ್ಕೆ ಬಂದರು. ಸ್ವಾ ಮಗಳಿಗೆ ನಮಸ್ಕರಿಸಿದರು. 


CC-0. Jangamwadi Math Collection. Digitized by eGangotri 


"92 ಶ್ರೀ ಸೆದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಭಕ್ತರು ದೂರದಿಂದ ನಡೆದುಬಂದು ಹಸಿದಿದ್ದರು. ಸ್ವಾಮಿಗಳು ಅವರನ್ನು 
ಪ್ರಸಾದಕ್ಕೆ ಏಳಿ ಎಂದರು. ಅಷ್ಟರಲ್ಲಿ ಪಾಕಶಾಲೆಯಿಂದ ಸ್ವಾಮಿಗಳ ಶಿಷ್ಯ 
ಬಂದು ಸ್ವಾಮಿಗಳನ್ನು ಕರಕೊಂಡು ಹೋಗಿ “ಅಡುಗೆ ಮಾಡಿದ ಅನ್ನ-ಸಾರು 
ಎಲ್ಲ ಬಹುಪಾಲು ಮುಗಿದಿದೆ. ಬಳಸಿದ ಕುಕ್ಕೆಗಳಲ್ಲಿ ಉಳಿದದ್ದನ್ನು ಬಳಸಿದರೆ 
ಹತ್ತು-ಹನ್ನೆರಡು ಮಂದಿಗೆ ಸಾಕಾದೀತು ಅಷ್ಟೆ' ಎಂದು ಹೇಳಿದರು. ಆಗ 
ಸ್ವಾಮಿಗಳು ಅಲ್ಲೇ ನಿಂತು ಕಣ್ಮುಚ್ಚಿ ಗುರು ಸಿದ್ಧಾರೂಢರನ್ನು ನೆನೆದು 
"ಸಿದಾ ) VORO ಕೈ ಅನ್ನಪೂರ್ಣೇಶ್ವ ರಿಯ ಕೈ. ಅವರು ನೆಡೆಸೆ ಸುತ್ತಾರೆ. ಎಲ್ಲ 
ಕುಕ್ಕೆ ಗಳಲ್ಲಿ UE ಅನ್ನವನ್ನು ಶಿವಮಂತ್ರ ಹೇಳುತ್ತಾ ಒಂದು ಕುಕ್ಕೆಗೆ ಹಾಕಿ 
ಬಡಿಸಿ. ಸಕಲವೂ ಸರಿಹೋಗುವುದು' ಸು ಹೊರಗೆ ಹೋಗಿ ಬಂದ 
ಭಕ್ತರನ್ನು ಕರೆದು ಊಟಕ್ಕೆ ` ಕುಳ್ಳಿರಿಸಿದರು. ಎಲ್ಲರೂ ಶಿವಮಂತ್ರಸ್ಮರಣೆ 
ಮಾಡಿ. ಎಂದು ಹೇಳಿ ತಾವೂ ಹೇಳಿದರು. ಅಷ್ಟ ರಲ್ಲಿ ಅನ್ನಪ್ಪಸಾದ ಎಲ್ಲರಿಗೊ 
ಬಡಿಸಿಯಾಯಿತು..ಪದಾರ್ಥಗಳನ್ನು ಬಡಿಸಿಯಾಯಿತು. cons ತಲಪಿತು. 
ಸರ್ವರೂ ಪ್ರಸಾದವನ್ನು ಉಂಡು 3 ಪ್ರರಾದರು. ಹೀಗೆ d ಶ್ರೀ ಗುರುದೇವರ 
ಕೃಪೆಯಿಂದ ಮಠದಲ್ಲಿ ಅಂದು ಅನ್ನೆ ಅಕ್ಷಯವಾಯಿತು. ಭಕ್ತರ ಹಸಿವು 
te 
ಶ್ರೀ ಪುಲ್ಲೇರ ಸೋಮಯ್ಯ ನವರ ಮನೆಯಲ್ಲಿ ಭೂತಪಿಶಾಚಿಗಳೆ 
cts ಒಮ್ಮೆ ಜೋರಾಗಿ ತೊಂದರೆ" ಉಂಟಾಯಿತು. "ಆಗ ಅವರು ಮಠಕ್ಕೆ 
ಬಂದು ಶ್ರೀ ಮಾಧವಾನಂದ ಸ್ವಾಮಿಗಳಿಗೆ ನಮಸ್ಕರಿಸಿ ದುಃಖವನ್ನು ಹೇಳಿ 
ಕೊಂಡು ಕಾಪಾಡಬೇಕೆಂದು ಬೇಡಿಕೊಂಡರು. ಸ್ವಾಮಿಗಳು ಅವರ ಬಗ್ಗೆ 
ಪ್ರಾರ್ಥಿಸಿ ಸದ್ಗುರು ಶ್ರೀ ಸಿದ್ಧಾರೂಢಸ್ವಾಮಿಗಳ ಫೋಟೋ ಹಾಗೂ ಒಂದು 
ಶಂಖವನ್ನು ನೀಡಿ ಇದನ್ನು ಮನೆಯಲ್ಲಿಟ್ಟು ಪೂಜಿಸಬೇಕು. ಶಂಖದ ಧ್ವನಿ 
ನಿತ್ಯ ಬೆಳಗ್ಗೆ ಸಾಯೆಂಕಾಲ ಮೊಳಗಿಸಬೇಕು. ಶಿವನಾಮಸಂಕೀರ್ತನೆ ಮಾಡ 
ಬೇಕು ಎಂದು ಹೇಳಿ ಗುರುಪ್ರಸಾದವಾಗಿ ಭಸ್ಮಪ್ರಸಾದವನ್ನು ನೀಡಿ ಹರಸಿ 
ಕಳುಹಿಸಿದರು. ಅದರಂತೆ ಫ್ರೀ ಸೋಮಯ್ಯನವರು ಮನೆಯಲ್ಲಿ 2g 
ಸಿದ್ಧಾರೂಢರ ಫೋಟೋ ಇಟ್ಟು ಗುರುವಿನ ಆಜೆ ಕ್ಲೆಯಂತೆ ಪೂಜೆ ಮಾಡಲು, 
ಸೇವೆ ನಡೆಸಲು ಶುರುಮಾಡಿದರು. ಕೆಲವೇ ದಿವಸಗಳಲ್ಲಿ ಅವರ ಮನೆಯ 
ಭೂತಬಾಧೆ ನಿವಾರಣೆಯಾಯಿತು. 
S. ಒಮ್ಮೆ ಸ್ವಾಮಿಗಳು ದಕ್ಷಿಣ ಕೊಡಗಿನ ಕುಟ್ಟ ಎಂಬ ಊರಿನಲ್ಲಿ 
ಪೂಜಾರಿರ ಕುಟುಂಬದ ಭಕ್ತರೊಬ್ಬರ ಮನೆಗೆ ತೆರಳಿದ್ದ ರು. ಸತ್ಸಂಗ ನಡೆಸಿ 


CC-0. Jangamwadi Math Collection. Digitized by RE 


ಸ್ವಾಮಿಗಳ ವ್ಯಕ್ತಿತ್ವ-ಮಹಿಮೆ 93: 


ದರು. ತಮಗೆ ಬೆಳಗ್ಗೆ ಒಂದು ಲೋಟ ಹಾಲು ಅಗತ್ಯವಾಗಿ ನೀಡಬೇಕು 
ಎಂದು ರಾತ್ರಿ ಮಲಗುವ ಮುನ್ನ ಮನೆಯವರಿಗೆ ತಿಳಿಸಿದರು. ಆಗ ಅಲ್ಲಿನವ 
ರೊಬ್ಬರು “ಸ್ವಾಮಿಗಳು ಸರ್ವಸಂಗತ್ಯಾಗಿಗಳು. ಇಂದ್ರಿಯನಿಗ್ರಹವುಳ್ಳವರು - 
ಹಾಲೇ ಆಗಬೇಕೆಂಬ ಕಡ್ಡಾಯ ಇದೆಯೇನು?" ಎಂಬುದಾಗಿ ಕೊಂಕಿನಿಂದ 
ನುಡಿದರು. ಆಗ ಸ್ವಾಮಿಗಳು "ಇಲ್ಲದಿದ್ದರೆ ಸಾಧ್ಯವಿಲ್ಲ ಎಂದಿಲ್ಲ. ಶಿವನಿಚ್ಛೈ 
ಯಂತೆ ಹೇಗೂ ಆದೀತು' ಎಂದು ಹೇಳಿ ಮಲಗಿದರು. 

ಬೆಳಗ್ಗೆ ಮನೆಯೊಡತಿ ಹಸುವನ್ನು ಕಟ್ಟಿದ ಕೊಟ್ಟಿಗೆಗೆ ಹಾಲು ಕರೆಯಲು 
ತೆರಳಿದಳು. ಪರಮಸಾಧುವಾಗಿದ್ದ ಹಸು ಆ ದಿನ ತೀರಾ ಕೋಪದಿಂದ ಹಾಲು 
ಕರೆಯಲು ಬಿಡಲೇ ಇಲ್ಲ. ಮನೆಯಾಕೆಗೆ ಗಾಬರಿ ಆಯಿತು. ಆಕೆ ಸ್ವಾಮಿಗಳ 
ಭಕ್ತೆಯಾಗಿದ್ದಳು. ಅಳುತ್ತಾ ಬಂದು 'ಸ್ಥಾಮಿ...ಹೀಗಾಗಿದೆ ಸ್ಥಿತಿ, ಕಾಪಾಡ 
ಬೇಕು' ಎಂದು ಬೇಡಿಕೊಂಡಳು. ಸ್ವಾಮಿಗಳು ಸ್ವಲ್ಪ ವಿಭೂತಿ ತರಿಸಿ ಕೈಯಲ್ಲಿ 
ಹಿಡಿದು "ಒಂದಿಷ್ಟು ಹೊತ್ತು ಕಣ್ಮುಚ್ಚಿ -ಜಪಮಾಡಿ ನೋಡಮ್ಮ. ಈ ವಿಭೂತಿ 
ಯನ್ನು ಹಸುವಿನೆ ಕೆಚ್ಚಲಿಗೆ ಸವರು. ಸರಿಹೋಗುತ್ತೆ' ಎಂದರು. ಆದರಂತೆ 
ಆಕೆ ಮಾಡಿದಳು. ಚೆಂಬು ತುಂಬ ಎಂದಿನಂತೆ ಹಾಲು ಕರೆದು ಒಳೆತಂದಳು. 
ಸ್ವಾವಿಂಗಳಿಗೆ ಸ್ವಲ್ಪಹೊತ್ತಿನಲ್ಲಿ ಗಿಂಡಿ ತುಂಬ ಕಾಸಿದ ಹಾಲು ತಂದು ಇಟ್ಟು 
ನಮಸ್ಕರಿಸಿದಳು. ಸ್ವಾಮಿಗಳು `ಓಂ ಶಿವಾಯ ನಮಃ' ಎನ್ನುತ್ತಾ ಹಾಲಿನ 
ಗಿಂಡಿಯನ್ನು ಎತ್ತಿ ಕುಡಿದರು! ಸ್ವಾಮಿಗಳ ಬಗ್ಗೆ ಕೊಂಕು ನುಡಿದವರು 
ಮೂಕವಿಸ್ಮಿತರಾದರು | 

6, ಕೊಳಗದಾಳ ಗ್ರಾಮಕ್ಕೆ ಹೋಗುವ ಹಾದಿಯಲ್ಲಿ ಮಠದಿಂದ ಸ್ವಲ್ಪ 
ದೂರದಲ್ಲಿ ನದಿಗೆ ಒಂದು ಪಾಲ ಹಾಕುವ ಏರ್ಪಾಡಿನಲ್ಲಿ ಜನರು ಒಮ್ಮೆ 
ಮಗ್ನರಾಗಿದ್ದರು. ಪಾಲದ ಭಾರವಾದ ಮರವನ್ನು ಹೊತ್ತುತಂದು ದಂಡೆಗೆ 
ಏರಿಸಬೇಕಾಗಿತ್ತು. ಆಗ ಸ್ವಾಮಿಗಳೂ ಅಲ್ಲಿ ಹೋಗಿ ಇದ್ದರು. ಎಲ್ಲರೂ 
ಸೇರಿ ಮರವನ್ನು ಏರಿಸುವಾಗ ಅಕಸ್ಮಾತ್‌ . ಅದು ಜಾರಿ ಕೆಳಗೆ ಬೀಳುವಂತೆ 
ಆಯಿತು. ಸ್ವಾಮಿಗಳು ತಕ್ಷಣ “ಓಂ ಶಿವಾಯ du! ಎನ್ನುತ್ತಾ ಕೈಚಾಚಿ 
ಹೆಗಲು ಕೊಟ್ಟು ನೆರವಾದರು. ಆಗ ಅದು ಕೆಳಗೆ ಬೀಳದೆ ನಿಂತುಹೋಯಿತು. 
ಜಾರಿಬಿದ್ದಿದ್ದರೆ ನಾಲ್ಕಾರು ಮಂದಿ ಸ್ಥಳದಲ್ಲೇ ಮೃತರಾಗುತ್ತಿದ್ದರು. — 

7. ಶ್ರೀ ಕುಲ್ಲೆಟ್ಟಿರ ಕುಶಾಲಪ್ಪನವರು ತಮಗೆ ಮಕ್ಕಳಿಲ್ಲ ಎಂದು ಗುರು 
ಗಳಲ್ಲಿ ವಿಶೇಷವಾಗಿ ನೊಂದುಕೊಂಡು ಪ್ರಾರ್ಥಿಸಿದರು. ಆಗ ಸ್ವಾಮಿಗಳು 
ಮಠದಲ್ಲಿನ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಪೂಜಾ ಸ್ಥಾನದಲ್ಲಿ 


CC-0. Jangamwadi Math Collection. Digitized by eGangotri 


94 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಅವರನ್ನು ಕರೆತಂದು ನಿಲ್ಲಿಸಿ ಪ್ರಾರ್ಥಿಸಿ, ಗುರುಪಾದುಕೆಯಿಂದ ಪ್ರಸಾದ 
ತೆಗೆದುಕೊಟ್ಟು ವಿಶೇಷವಾಗಿ ಆಶೀರ್ವಾದ ಮಾಡಿದರು. "ಏನೊ ಭಯಪಡ 
ಬೇಡಿ. ಭಗವಂತ ರಕ್ಷಿಸುತ್ತಾನೆ. ಇಷ್ಟುರ್ಥಗಳನ್ನು ನೆರವೇರಿಸುತ್ತಾನೆ' ಎಂದು 
ಹೇಳಿದರು. ಅದರಂತೆ ಮುಂದೆ ಕುಲ್ಲೆಟ್ಟೆರೆ ಕುಶಾಲಪ್ಪದಂಪತಿಗಳಿಗೆ ಸಂತಾನ 
ವ ಓದ್ಧಿ ಯಾಯಿತು. ಓರ್ವ ಗಂಡು ಶಿಶುವೂ, ಇಬ್ಬರು ಹೆಣ್ಣುಮಕ ಳೂ 
ಜನಿಸಿದರು. ಅವರಿಗೆ ಜನಿಸಿದ ಗಂಡುಶಿಶುವಿಗೆ ಗುರುಭಕ್ತಿಯಿಂದ ಗುರುವಪ್ಪ 
ಎಂಬುದಾಗಿ ನಾಮಕರಣ ಮಾಡಿದರು. 
8. ಒಮ್ಮೆ 1934ನೇ ಇಸವಿಯಲ್ಲಿ ಆಶ್ರಮದಲ್ಲಿ ಸ್ವಲ್ಪ ತೀವ್ರವಾದ 
ಅರ್ಥಿಕ ಬಿಕ್ಕಟ್ಟು ಕೂಡಿಬಂತು. ಹಾಗಾಗಿ ಆ ವರ್ಷ ಎಂದಿನಂತೆ ಸಪ್ತಾಹ- 
ಭಜನೆ-ಹರಿಕಥೆ-ಸತ್ಸಂಗ-ಅನ್ನಸಂತರ್ಪಣೆ ಕಾರ್ಯಕ್ರಮಗಳನ್ನು ನಡೆಸಲು 
ಸಾಧ್ಯವಿಲ್ಲ ಎಂದು ತೋರಿಬಂತು. ಆಗ ಸ್ವಾಮಿ ಮಾಧವಾನಂದರು ಸದ್ಗು ರು 
ಶ್ರೀ ಸಿದ್ಧಾರೂಢ ಮಹಾಸ್ಥಾಮಿಗಳನ್ನು, ಕಷ್ಟದ ಕತ್ತಲ ಹಾದಿಯಲ್ಲಿ 
ಪರಿಹಾರದ ಬೆಳಕನ್ನು ಬೀರಬೇಕೆಂದು, ಪ್ರಾರ್ಥಿಸಿದರು. ಮಠಕ್ಕೆ ತಮ್ಮ 
ಅಂತರಂಗದ ಭಕ್ತರನ್ನು ಕರೆದು ಅವರಿಗೆ ಪರಿಸ್ಥಿ ತಿಯನ್ನು ವಿವರಿಸಿ ಮುಂದೇನು 
ಮಾಡುವುದು ಎಂದು ಕೇಳಿದರು. "ಗುರುದೇವರ ಇಚ್ಛೆ ಇದ್ದರೆ ಭಕ್ತರ 
ಸಹಕಾರ ದೊರಕಿ ಸಪ್ತಾಹ ಕಾರ್ಯಕ್ರಮವು ನಡೆಯುತ್ತದೆ. ಏನೂ ಆಗ 
ದಿದ್ದರೆ, ಕೊನೆಗೆ ಈ ವರ್ಷ ಸಪ್ತಾಹ ಕಾರ್ಯಕ್ರಮವನ್ನೂ ನಿಲ್ಲಿಸಿಬಿಡುವುದೇ 
ಸೆರಿ ಎಂದು ತೋರುತ್ತೆ' ಎಂದರು. ಆಗ ಭಕ್ತರೆಲ್ಲ "ಸಪ್ತಾಹ ಕಾರ್ಯಕ್ರೆಮ 
ವನ್ನು ನಿಲ್ಲಿಸುವುದು ಖಂಡಿತ ಬೇಡ. ನಾವೆಲ್ಲ ಪ್ರಯತ್ನಿಸಿ ಭಕ್ತರನ್ನು ಭೇಟಿ 
ಮಾಡಿ ಗುರುಕಾಣಿಕೆಯನ್ನಾ ಸಂಗ್ರಹಿಸುತ್ತೇವೆ” ಎಂದರು. ಸ್ವಾವಿಂಗಳು ಅದಕ್ಕೆ 
ಒಪ್ಪಿದರು. ಅದರಂತೆ ಭಕ್ತರು ದೇಣಿಗೆ ಸಂಗ್ರಹಕ್ಕೆ ಮುಂದಾದರು. ಅವರಲ್ಲಿ 
ಗುರುಭಕ್ತರಾದ ಶ್ರೀ ಪಟ್ಟಮಾಡ ಚಿಣ್ಣಪ್ಪನವರು ವಿಶೇಷವಾಗಿ ಮುಂದಾಳ್ತನ 
ವನ್ನು ವಹಿಸಿ ಕೊಡಗಿನ ವಿವಿಧ ಭಾಗಗಳಲ್ಲಿ ಸಂಚರಿಸಿ ಭಕ್ತರಿಂದ ಸಪ್ತಾಹ 
ಉತ್ಸವ ಕಾರ್ಯಕ್ರಮಕ್ಕಾಗಿ ಕೈತುಂಬ ಕಾಣಿಕೆಗಳನ್ನು ಸಂಗ್ರಹಿಸಿ ತಂದು 
ಸ್ವಾಮಿಗಳಿಗೆ ಒಪ್ಪಿಸಿದರು. ಆಮೇಲೆ ಆ ವರ್ಷ ಸಪ್ತಾಹ ಕಾರ್ಯಕ್ರಮವು 
ಶ್ರೀ ಗುರುಕೃಪೆ ಹಾಗೂ ಭಕ್ತರ ಸಹಕಾರದಿಂದ ತುಂಬ ವಿಜೃಂಭಣೆಯಿಂದ 
ನೆರವೇರಿತು. 
9. ಒಮ್ಮೆ ಸ್ವಾಮಿಗಳು ಮತ್ತು ಶ್ರೀ ಕುಂಜಿಲಂಡ ಅಯ್ಯಪ್ಪನವರು 
ಕಾರ್ಯಾರ್ಥವಾಗಿ ಚಿಕ್ಕಮಗಳೂರಿಗೆ ಹೊರಟರು. ಬಸ್ಸು ಚಿಕ್ಕಮಗಳೂರಿಗೆ ' 


CC-0. Jangamwadi Math Collection. Digitized by eGangotri 


ಸ್ವಾಮಿಗಳ ವ್ಯಕ್ತಿತ್ವ-ಮಹಿಮೆ 95 


ತಲಪುವ ಮುನ್ನ ಹಾದಿಯಲ್ಲಿ ಒಂದೆಡೆ ನಿಂತಿತು. ಆಗ ಬಸ್ಸಿನ ds 
ಒಂದು ಟಯರಿನಿಂದ ಗಾಳಿ ಹೊರಬರುವುದನ್ನೆ ಗಮನಿಸಿದನು. ಟಯರು 
ಹೀಗಾದರೆ ಒಡೆಯುವುದೇ ಸರಿ. ಬೇರೆ ಟಯರೂ ಇಲ್ಲ. ಇಲ್ಲಿ ಮಧ್ಯಹಾದಿ 
ಯಲ್ಲಿ ಏನೊ ಮಾಡುವಂತಿಲ್ಲ. "ಅಯ್ಯೋ | ಏನು ಮಾಡುವುದು ?' ಎನ್ನುತ್ತಾ 
ಬಸ್ಸಿನಲ್ಲಿ ಕುಳಿತಿದ್ದ ಸ್ವಾಮಿಗಳನ್ನು ನೋಡಿ “ಸ್ವಾಮಿ; ಏನು ಮಾಡುವುದು... 
ಹೀಗಾಯಿತಲ್ಲ' ಎಂದನು. ಆಗ ಸ್ವಾಮಿಗಳು ಅವನ ಹೆಗಲನ್ನು ಶಟ್ಟಿ "ದೇವರು 
ರಕ್ಷಿಸುತ್ತಾನೆ. ಚಿಕ್ಕಮಗಳೂರು ಇನ್ನೇನು ಬಹಳ ದೂರವಿಲ್ಲವಲ್ಲ. ಅಲ್ಲಿಗೆ 
ನಾವು ತಲವುವವರೆಗೆ ಏನೂ ಆಗದು. ಬಸ್ಸು ಮುಂದೆ ಸಾಗಲಿ” ಎಂದು 
ಧೈರ್ಯ ಹೇಳಿದರು. ಡ್ರೈವರನಿಗೆ ಬಸ್ಸಿನ ಟಯರಿನ ವಿಚಾರ ಹೊಸದೇನೂ 
ಅಲ್ಲ. ಹಾಗೆಯೇ ತನ್ನೆ ಸರ್ವಿಸಿನಲ್ಲಿ ಎಷ್ಟೋ ಸ್ವಾಮಿಗಳು ಬಸ್ಸಿನಲ್ಲಿ ಸಂಚರಿಸು 
ವುದನ್ನು ಕಂಡಿದ್ದ. ಅವನಿಗೆ ಹಾಗಾಗಿ ಈ ಸ್ವಾಎಂಗಳು ಹೊಸಬರಂತೆ ಕಾಣ 
ಲಿಲ್ಲ. ಆದರೆ ಸ್ವಾಮಿಗಳ ಪ್ರೇಮಪೂರಿತವಾದ ಮಾತು, ಭಕ್ತಿಪೂರ್ಣವಾದ 
ಭರವಸೆ, ಅವನಲ್ಲಿ ಧೈರ್ಯ ತಂದಿತು. ಅವನು ಸ್ವಾಮಿಗಳ ಮಾತಿನಲ್ಲಿ ನಂಬಿಕೆ 
= ಬಸ್ಸು ನಡೆಸಿ ಮುಂದೆ ಸಾಗಿದ. ಬಸ್ಸು ಚಿಕ್ಕಮಗಳೂರು ನಿಲ್ದಾಣ 

ಸುರಕ್ಷಿತವಾಗಿ ತಲಪಿತು. ಜನರು ಬಸ್ಸಿನಿಂದ ನಿಲ್ದಾಣದಲ್ಲಿ ಇಳಿಯು 
3, an j oS ಟಯರು ಒಡೆಯಿತು ! 


1 0. ಶ್ರೀ ಚಾರಿಮಂಡ ಅಪ್ಪಯ್ಕೆನವರು ಶ್ರೀ ಮಾಧವಾನಂದ ಸ್ಥಾ 
ಗಳ ಪರಮಭಕ್ತ ರಾಗಿದ್ದರು. ಅವರಿಗೆ ದೇಹಾರೋಗ್ಯ Rees 
ಆಗ ಸ್ವಾಮಿಗಳು ಅವರಿಗೆ ವಿಶೇಷಕೃಪೆಮಾಡಿ ಆಶೀವಾದಮಾಡಿದರು. ಅದರ 


ಬಲದಿಂದಲೇ ಅವರಿಗೆ ಆರೋಗ್ಯ ತುಂಬಿಬಂತು. ಅವರ ಮನೆಗೆ ಗ್ರಹಬಾಧೆ - 


ಇದೆಯೆಂದೂ, ಅದಕ್ಕೆ ಗಣಪತಿ, ನವಗ್ರಹ ಹೋಮಾದಿ ಕ್ರಿಯೆಗಳನ್ನು 
ಮಾಡಬೇಕು ಎಂದೂ ತಿಳಿದುಬಂತು. ಶ್ರೀ ಅಪ್ಪಯ್ಯನವರು ವಿಚಾರವನ್ನು 
' ಸ್ವಾಮಿಗಳಿಗೆ ತಿಳಿಸಿದರು. ಅವರು ಆ ಸಂದರ್ಭದಲ್ಲಿ ಮನೆಗೆ ಬಂದು 
ಆಶೀರ್ವಾದ ಮಾಡಬೇಕು ಎಂದು ಬೇಡಿಕೊಂಡರು. ಆಗ ಸ್ವಾಮಿಗಳು 

“ಹೋಮಾದಿಕ್ರಿಯೆಗಳು ನಿಮ್ಮ ಮಟ್ಟಿಗೆ ಬೇಡ. ಗುರುದೇವತಾಪ್ರಾರ್ಥನೆ, 


ಭಜನೆ, ಸದಾ ಮನೆಯಲ್ಲಿ ನಡೆಯುತ್ತಿ ರಲಿ, ಸಾಕು. ನಾನು ಮಾತ್ರ ಒಮ್ಮೆ 


ಬಂದು ಪ್ರಾರ್ಥಿಸಿ ಬರುತ್ತೇನೆ" ಎಂದು ಹೇಳಿ ಅಪ್ಪಯ್ಯನವರ ಮನೆಗೆ 
ಹೋದರು. ಶ್ರೀಸಿದ್ಧಾರೂಢಗುರುದೇವರನ್ನು ನೆನೆದು ಶಿವಮಂತ್ರಜಪಿಸುತ್ತಾ 
ಅಪ್ಪಯ್ಯ ನವರ ಮನೆಗೆ ಒಂಬತ್ತು ಪ್ರದಕ್ಷಿಣೆ ಬಂದು, ಆ ದಿನ ಮನೆಯಲ್ಲಿದ್ದು 


CC-0. Jangamwadi Math Collection. Digitized by eGangotri 


96 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 
ಗುರುಪೂಜೆ ನಡೆಸಿದರು. ಆದರಿಂದ ಸಕಲಗ್ರಹಚಾರದೋಷಗಳು ನಿವಾರಣೆ 
ಆಗಿ ಅಪ್ಪಯ್ಯನವರ ಕುಟುಂಬಕ್ಕೆ, ಮನೆಗೆ ಕ್ಷೇಮ ಕೂಡಿಬಂತು. 

ಹೀಗೆ ಶ್ರೀ Eosdem ಸ್ವಾವಿಂಗಳು ಒಳ್ಳೆಯ ತಪೋನಿಷ್ಕರೂ 
ಯೋಗಾಭ್ಯಾಸಿಗಳೂ ಗುರುಶಕ್ತಿ ಸಂಪನ್ನ ರೂ ಆಗಿದ್ದ ರು. ತಮ್ಮ ಬಳಿ ಬಂದು 
109,9 ದ್ದೆ ಗಳಿಂದ ಪ್ರಾರ್ಥಿಸಿದ ಭಕ್ತ ರ ಬದುಕು "ಎಲ್ಲ ದೃಷ್ಟಿಯಿಂದಲೂ 
ಹಸನಾಗುವಂತೆ ಆಶೀರ್ವದಿಸುತ್ತಿದ್ದರು. ಅವರನ್ನು "hose ದು ನಂಬಿ 
ನಡಕೊಂಡವರಿಗೆ ಎಲ್ಲ ರೀತಿಯಲ್ಲೂ ಜೀವನದಲ್ಲಿ ರಕ್ಷಣೆ, ಸಂಪತ್ತು, ಸಂತೃಪ್ತಿ 
ಗಳು ತುಂಬಿಬರುತ್ತಿದ್ದುವು. ಅವರು ದೇಹತಾ ಬಗಮಾಡಿದನಂತರವೂ ಆ 
ಗುರುಶಕ್ತಿಯ ಮಹಿಮೆಯು ನಂಬಿದ ಭಕ್ತರ ಬಾಳಿನಲ್ಲಿ ಬೆಳಗುತ್ತಾ ಬರು 
ತ್ತಿದೆ. 


ಅಧ್ಯಾಯ ೧೮ 
ಆಶ್ರಮದಲ್ಲಿ ನಡೆದ ಸಾಮಾಜಿಕ ಸುಧಾರಣೆಗಳು 


ಸ್ವಾಮಿ ಮಾಧವಾನಂದರು ಶಾಸ್ತ್ರಸೆಂಪ್ರದಾಯಪ್ಪಿಯರೂ ಅನುಷ್ಮಾನ 
ಸಾ ಆಗಿದ್ದರು. ಹಾಗಿದ್ದರೂ ಕೂಡ ಬದಲಾಗುತ್ತಿರುವ ದೇಶ, ಕಾಲ, 
ಪರಿಸ್ಥಿ ತಿಗಳಿಗೆ ತಕ್ಕಂತೆ ಆಗತ್ಯ ದ ಸುಧಾರಣೆಗಳನ್ನು ಮಾಡಿ ಸಮಾಜದಲ್ಲಿ 
ನೂತನ ಜಾಗೃತಿ ಮಾಡಲು ಹಿಂಜರಿಯುತ್ತಿ ರಲಿಲ್ಲ. ತೀರ ಮೂಢನಂಬಿಕೆ, 
ಹೇಡಿತನ ಇತ್ಯಾದಿಗಳನ್ನು ಅವರು ಎಂದೂ ಸಹಿಸುತ್ತಿ ಶರಲಿಲ್ಲ. ತಮ್ಮ ಶಿಷ್ಯ 
ವರ್ಗದಲ್ಲಿ ಸ್ಟ್ರೀಪ್ರರುಪರನ್ನು ಉದ್ದೇಶಿಸಿ, “ನವಸುಧಾರಣೆಗಳಿಗೆ ನಾವಲ್ಲ 
ಯತ್ನಿ ಸಬೇಕು. ಧರ್ಮದ ರಕ್ಷಣೆ ಮಾಡಬೇಕು' ಎಂದೆನ್ನುತ್ತಿದ್ದರು. 
ಸ್ವಾಮಿ ಮಾಧವಾನಂದರ ಗೃಹಸ್ಥಭಕ್ತರಲ್ಲಿ ಶ್ರೀ ಪಟ್ಟಮಾಡ ಚಿಣ್ಣಪ್ಪ 
ನವರು. ವಾತ್ತು ಅವರ TS, essi ಗಣ್ಯರಾ ಗಿ ಸೇವೆ ಸಲ್ಲಿಸಿರುತ್ತಾ ರೆ. ಪ್ರೀ 
ಚಿಣ್ಣಪ್ಪನವರ ಮಕ್ಕಳು ಕೂಡ ಆಶ್ಚ ಮದ ಭಕ್ತರಾಗಿ ತವ 9, ಬಾಳನ್ನು ಗುರು 
ಸೇವೆಗೆ ಮಾಸಲಾಗಿಟ್ಟಿರುತ್ತಾ ರೆ. $ ಶ್ರೀಯುತ ಚಿಣ್ಣಪ್ಪನವರು ಮತ್ತು ಅವರ 
ಸಂಸಾರದವರೆಲ್ಲ ಆಶ್ರಮದ ಅವಿಭಾಜ್ಯ ಅಂಗದಂತೆ em $ ಕರಣಪೂರ್ವಕ 
ರಾಗಿ ದುಡಿದು ಆನುಪಮ ಸೇವೆಸಲ್ಲಿಸಿರುತ್ತಾರೆ. ಗುರುಭಕ್ತಿ ಯ ಪ್ರಭಾವ 
ವನ್ನು ಜೀವನದಲ್ಲಿ ಬೆಳಗಿಸಿರುತ್ತಾರೆ. ಅನೇಕರು ಈ ಚಣ _ಪ್ಪದಂಪತಿಗಳ 


CC-0. Jangamwadi Math Collection. Digitized by eGangotri 


ಶ್ರೀ ಕಾವೇರಿ ಮಾತೆಯ ದಿವ್ಯ ಸ್ನಾಧಿ--ತಲಕಾವೇರಿ. 


CC-0. Jangamwadi Math Collection. Digitized by eGangotri 


cA 


ಇ) 


7 =. 
Ará 


w 
" 


ತೆ 
oa 


PN Wem ರ ಸ ಎ ಇ ಗ ( ಟಿ.40 ಓಟ. 0 
——— [EU ಸ್‌ . 


—« BS Ew IA ಇ. (2 | 


Dae EU TREN 


TE ಈ 


eee: » 

ಇ ಇ tee yc A 

[ಗಕಾರ did P - | 

bene SNR 

bh Y" Y WW 

m AS. id xb : "E 
ತೆ H " ud 5 - 

i ‘Sy un: P 

ಕ M É 


ಸ 
. v ಕ 
` L] p? Y^ e n 
"h - = mii B T , 
- " ee bores — o e O 


- 


ತ ರ್‌ c 
ತಹ 
ae 


x 
- 
"T 


peed 
i» 

oa » 
^ 


- 


à 


7 
* 


ELI 


LI 
ತಾ 


ue 


M4 


PR 


112 
ಇಟಿ 


CC-0. Jangamwadi Math Collection. Digitized by eGangotri 


-— 


Af. A tw 


* 
, 


i7 

i 
T 
2b 


ಗಳ ದಿವ್ಯಸನ್ನಿಧಿ. 


G 
€ ಖು 
d 


ಶ್ರಿ 


ನಂದ 


CC-0. Jangamwadi Math Collection. Digitized by eGangotri 


“EE ೫೧೦೫09 ೧೪೫ peri poo Boeck cause ಂನೀನೀ ಎಸ್ಡಿ 


ow. p S 


t le 


CC-0. Jangamwadi Math Collection. Digitized by eGangotri 


ಜಾತಾ 


ಎಂ s.m mls po mmama mum ೩ ಇ. 


P. 744 


| ಗರ 6 


BRE y ಟ್‌ 


CC-0. Jangamwadi Math Collection. Digitized by eGangotri 


e. Amst. 


CC-0. Jangamwadi Math Collection. Digitized by eGangotri 


1 
| 
| 
| 
‘ 
4 
i 
1 
1 
{ 
i 


^ ಎಂದು. =o ee ಡ್ರಾ ——— ಮಿ aha 


A 
` ತಕ ಈ ~ 


Boer ಸ್‌ 


ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಸಮಾಧಿ 
ಶ್ರೀ ಸಿದ್ಧಾರೂಢ ಮಠಹುಬ್ಬಳ್ಳಿ. 


CC-0. Jangamwadi Math Collection. Digitized by eGangotri 


ES 


Em P" SU 
à eventi VOS Vo Ja» ಸಾ 
AARS ice v ri 3 4 Wa noy ಲು y Lo. i 
ಸ AAG AEE 
hl RA, ಇಲ್ಲಾ N mayne 4 ಡಿ 
ಇ n Li f Ei x mM Ki » 
E "5 ^ ಈ X € 
r». ^" aF h 


5 


tiq 


ga 
4 
p 
4, 


Pe 

XU M 
Tt 
NaN 


^P 


iy 
$232 028 


sei 
^". rv t 


ನ ಸಾನ 


fh E 


+. 
ಸ 
ಹ - o 5 ^a 


des 


i 
A 


IT 


ee ee Boma d a 


4 
e JA 
"j AN WV 


972,4 tne 
ಇರಾ o 
yam ಬಜ 


a ah “pp o= 


a -— malum o P Ad omae uta m 


"————— ಸ as + 


" 


[AC 
S LIS 


ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳೆ ದಿವ್ಯಸನ್ನಿಧಿ 
ಶ್ರೀ ಸಿದ್ಧಾರೂಢಮಠ--ಹುಬ್ಬಳ್ಳಿ. 


CC-0. Jangamwadi Math Collection. Digitized by eGangotri 


ನ d 


ಸದ್ಗುರು ಶ್ರೀ ಗುರುನಾಥಾರೂಢ ಸ್ವಾಮಿಗಳು 


CC-0. Jangamwadi Math Collection. Digitized by eGangotri 


eye 9% "೮೦೦೫ರ aucceewsherpecherscney af (ಗಣ) Ree proge reog (pS) 


ಕ ತಾ ಪಾಶಾ qni: aurait c ancien 


CC-0. Jangamwadi Math Collection. Digitized by eGangotri 


Jy ಶ್‌ = s” garm 
* - 


ತಾ J 


Prin ಗೊತ್‌” D : 
E ಕಾ »- - 
gg cr 


$. 
. Ad ಸಾನ (ಳಾ "ಬಲೆ "kts 

SO ee Oey AR ಅಗಾ. 

kain kane 21 7೫7] 


* v K » MS 


* "c win, Pe oe AN iod i 
Bib Sr BR NM SAIS! 


ಶ್ರೀ ಗುರುನಾಥಾರೂಢ ಸ್ವಾಮಿಗಳ ಸಮಾಧಿ 
ಶ್ರೀ ಸಿದ್ಧಾರೂಢ ಮಠ ಹುಬ್ಬಳ್ಳಿ. 


CC-0. Jangamwadi Math Collection. Digitized by eGangotri 


ಚಾಮರಾಜವಿಲ್ಲಾ--(ಕೋದಂಡ ಭವನ) ಮಡಿಕೇರಿ. 


CC-0. Jangamwadi Math Collection. Digitized by eGangotri 


ದಿವಂಗತ ಕೋದಂಡ ದೇವಯ್ಯನವರು, "ಚಾಮರಾಜವಿಲ್ಲಾ'-ಮಡಿಕೇರಿ. 


CC-0. Jangamwadi Math Collection. Digitized by 6೦೩೧0೦01 


| 
| 
| 


ಹ 4 


E 
-—- oo —-——— -samaa ಈ A 
“The |] 
" 
» 


| 

| 

| 

| 

1 
| loa 
Log 

! i 

ಗ 1 

E | 


Ce — ——— BBS ss. 
73 
- s «a 4 ಬಾ — =s oom 


SE eee 00 


— 9 € Qoa ——Á 


ದಿವಂಗತ ಕೋದಂಡ ಡಿ. ಬೋಪಯ್ಯನವರು, "ಚಾಮರಾಜವಿಲ್ಲಾ'--ಮಡಿಕೇರಿ. 


CC-0. Jangamwadi Math Collection. Digitized by eGangotri 


I coven 


ls ವ್ಯವ 


ces "ee ೧ಬಂಜ 


unuon OF eaegieon —6€ ಳ್ಳ 


ಇ aucc ew Mops 9% Frome T Hose 


eee ಗೋಣ phop ta e epope Grogs ಜಲಂ 


58 


Bex ren R 


CC-0. Jangamwadi Math Collection. Digitized by eGangotri 


e* " ~ ls Hn” 
ಎ ಸತಾ ವ ಸರ ಈಡ dre ನಾ 


* 
aca Se 


c D ' 
Z i P + Ta Fir s " luce 3 
: ರ wet a Y meme - we 


NES VE es Dd — -- 


ಯೋಗ ಪದ್ಮಾಸನಾಸ್ಥಿತರಾದ ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರು. 


CC-0. Jangamwadi Math Collection. Digitized by eGangotri 


aie 


(ee) ಐಂ NPS PERH OF capuo ean 


sce NIRA ೧೨ 


e Ld 7 
7 I nux ; 
ರಾ ಅಪರ ಹ್‌ 9 o taera w 


x t ಇ 
ತೆರ. 28 
m rr hse 4 


» 3 
LN 4 
T 4 » 
i "d ಗ್ಯ À ಸ 
s ^" 4 ° 
D o 
i I 
PN f 
9$ g 
- "^ a} : x 
^. : 
ra *^ 
ಆ Me f 
‘2 
AIR 
; * 59a 


ಇ 3ggioi ‘careccoamoce gage ex Re 
ಇಂ ಐಲ್‌ 600% ಬ 


tea 


d 


openee Ig 


CC-0. Jangamwadi Math Collection. Digitized by eGangotri 


(ರಂಜನ ಎ೮ praoca Qa Qoo pepee auc ex iso R) 


“coves cour "ode mameece pehea ೫% 


=i 

; 

e 
ತೆ 

| ^ 
| 


೫೪ c 7 * o. 


ss SE 


CC-0. Jangamwadi Math Collection. Digitized by eGangotri 


* 


x 


+ 


ey 
"y 


LU S 
L 


ಸಾ 
* ಬ್ಲಾ LA 


ಜ್‌ 


idc 
A "o " 
ಸ 


RN Ws ^u^. 


೫೪ ೫ 


TE Pp 
[s 


é 
^ 


RN x 
v etu" VR iara A. a ee 
ಜುಯ್‌] 


IL 


hee 


JS ತ 


x * 


Pu VW | os 


r --! ತ್‌ ಟೆ 
"wa Ee nv ಟೆ 
Kom n PP Pg edu 


AAPA 


ರ ಪ್ರಮುಖ ಶಿಷ್ಕರು) 


e 
(ಸದ್ಗುರು ಶ್ರೀ ಸ್ವಾಮಿ ಮಾಧವಾನಂದ 


CC-0. Jangamwadi Math Collection. Digitized by eGangotri 


ಳೆ 


d 
ons WN 
- 
Wy 
aS 
e 
, 
y 


tuf o Ai: m zy ^ 


ಶ್ರೀ ಸಿದ್ಧಾಶ್ರಮದಲ್ಲಿ ಶ್ರೀ ಸಿದ್ಧಾರೊಢ ಮಹಾ ಸ್ವಾಮಿಗಳ ಮತ್ತು ಶ್ರೀ ಮಾಧವಾನಂದ 
ಸ್ವಾಮಿಗಳ ES ಧಿಯಲ್ಲಿ R bt ಸ್ವಾ ಮಿ ನಾರಾಯಣಾನಂದರು (ಬಲ ಭಾಗದಲ್ಲಿ ನಿಂತಿರುವವರು) 
ಮತ್ತು ಶಿ be ಸ್ವಾಮಿ ಶರಣಾನಂದರು (ಎಡ ಭಾಗದಲ್ಲಿ ನಿಂತಿರುವವರು). 


CC-0. Jangamwadi Math Collection. Digitized by eGangotri 


| ಈ c ` 
^". * 
ಹ ಸಾ ವ 


CC-0. Jangamwadi Math Collection. Digitized by eGangotri 


"೧೮೦೮೫ ಜಾಲಿ Cece ೧೧೩ೀಣ ಐಂ 372 


—— 9  —— y c À — ಜಟಾ 


"58 » , 
ve > 
x x. E "^ RR ' Di "OB dr TA ORA. : 
Mo Fosko Pa” ede ed 040 Gene . 2 2 75 E 
- - —À ಜವ ಗಾಸ್‌ » k " ie "n ಗೌ ಜ - * "u^ t — 
"ze Z ^ * ಶಾ ; m Pare! zs oa a : "^ 2: pv ಆ. ~ 
~ - | 4 `; per. ಆ ojei < - TP k ಸಷ 
x ನ » ee | > NY a 
LI A Lad i | - » ow + " 
«1 E d Á " " fi ಇ qp | B 
L^ d^ * i ; 2 i » i ತೆ ಟೆ +, / 245 w^ 
ru BJ d | è |) " H Py R 
: zx VI. ME ಭಲ ಬ [ಜಟ 
7 P o es pes ey . de ತ್ತ ಪೌ Y= a Ia se ಗು y C T b ^. e: 
TOV : ಜಿ LE >, 
rm 

p" m : E 

- 
sh, wf ಕೃತ್ಯ” 
CAS nv 
m ಕ | " 


p ತೆ 
23 


A 
r 


^ 


ACT E 
UTE NES ^b 
EAM OSs 4 J 


UM Le. | de a 
X Ur pf 


¥ 
a 


CC-0. Jangamwadi Math Collection. Digitized by eGangotri 


CC-0. Jangamwadi Math Collection. Digitized by eGangotri 


CC-0. Jangamwadi Math Collection. Digitized by eGangotri 


ಶ್ರಮದ ಹಿಂದಿನ ಆಡಳಿತ ಮಂಡಳಿಯವರು. 


€ ಸಿದ್ಧಾ 


ಹೆಸರುಗಳೂ: ಕುಳಿತಿರುವವರು (ಎಡದಿಂದ 


D 


ಬಲಕ್ಕೆ) ಶ್ರೀಯುತರುಗಳಾದ 1. ಬಡ್ಡೀರ ಆಯ್ಕೆಣ್ಣನವರು, 2. ಮುಕ್ಕಾಟಿರೆ ಕಾರ್ಯಪ್ರನವರು, 


ee a 


o 52726 
corn ಗೌ "9 "076 pe c ೧೫000 ನಾ OC "p “PRR 
"tesaefe ೧೫೮೦೫ "e coe suonare por a "C seppe te toe geac *] : (cce cognac mo) ere 
“9 "cope qotpe golspoq c ಲಗ ಔಣ "p “Ase 
ಇಡಿ “1 : (fan poupoe— caer cpoppon? MowUAg) PRES 
"(೧೫7 ೨೦೮೮೦೦೩ ಐಂಐಂಂ 79 


9 = R 
ors o goo. ೧6೧೮ ‘sikha ೧೮೫9೧) ‘auae popescpoeart XQ "y “CAUCE ಜು ಐಂಜಟ ನ M "E 


peor "L * (೧೫೫೧೮28 Ho ಊಂ 
ಇರಾಕಿ pept "c Cenpegonp oh 


-— 


CC-0. Jangamwadi Math Collection. Digitized by eGangotri 


"೧೦೧೮೬೧೧ 6೮% 27 ಗೋಣ 6೧70೫6೧ coer k ಇಲಲಂ"Bಗ cus 


ಹ ——— ಳಾ 
vr ok Peewee ಲ್‌ 1 ~ 

wo ಡ್‌ ' Y ಇ ಆರ. "yia t 

NM 2) n ; 


B 
| 
> 


6.5% 


eS 
d 4 > x 
^ Yt 

NE 

a 

T 

M 

Pw x 


— sa 
Ww. d 
Uu 
LJ] 
oe 
.* 
1 
s 
MT 
A ’ 
et 
s 
” 
aa 
^4 


(XY 


EE 
=» 
ದ 
ಸ 
FT 
re 
Mes 
Jut 
+ * 
e »" 


* 
N 
ಕ 
^. 
~ 


ಇ 
m 
ಇಕ್‌ ' 
as 
"sa 
> 
S 
Ax 
z~ 
ಹ ai 


a” 
4 

bid 
ಈ 
g? 
TN 
^ LS 
a 
ಕ್ಮ 
"T 
ಛಲ 
P 


Se Cane, 
a 
"> 
e , 
| y ^ 
" 
LI 
a” 
* 
» 
ಇ, 
` 


, 
| 
| ¥ FERIIS ue EUR ME ರ 


exer ev 


CC-0. Jangamwadi Math Collection. Digitized by eGangotri 


2" ceo ದ ದಿತಾಂ ಎಂಗೆ ec ccm ಹೌ. ಹಾಡ ಕಾಣದಾ ತೌ ಎಲಹಾ 
D 


i 
11 
|| 
| 
' 
A 


$ , 


Rw CE 


Pe 4 


೯ 


ದಿವ್ಯ ಸನ್ನಿಧಿಯಲ್ಲಿ Tc 
ಶಂಕರನಾರಾಯಣ ಭಟ್ಟರು. 


೧ 
ಕೆ. 


ಸದು Cone 


CC-0. Jangamwadi Math Collection. Digitized by eGangotri 


"R 
m ^, É 


ಆ J 
^c 
4 


MM 


ED" ———— 


ಆಶ್ರಮದಲ್ಲಿ ನಡೆದ ಸಾಮಾಜಿಕ ಸುಧಾರಣೆಗಳು 97 


ಜೀವನದಿಂದ ಪ್ರಭಾವಿತರಾಗಿ ಆಶ್ರಮಕ್ಕೆ ಬಂದು ಸೇರಿರುತ್ತಾರೆ. ಗುರುಗಳ 
ವಚನದಂತೆ ವಿನಯ-ವಿಧೇಯುತೆಯಿಂದ ನಡೆದ ಗುರುಭಕ್ತರು ಶ್ರೀ ಜಿಣ್ಣಪ್ಪ 
ದಂಪತಿಗಳು. 

ಶ್ರೀ ಜಿಣ್ಣಪ್ಸನವರ ಓರ್ವ ಪುತ್ರಿ ಸ್ವಾಮಿ ಮಾಧವಾನಂದರಿಂದ ಮಂತ್ರ 
ದೀಕ್ಷೆಪಡೆದು ಕೊಡಗಿನಲ್ಲಿ ಪ್ರಥಮ ಬಾರಿಗೆ ಮಹಿಳೆಯೋರ್ವಳು ಸಂನ್ಯಾಸಿನಿ 
ಯಾದರೆಂದು ಪ್ರಸಿದ್ಧರಾದರು. ಅವರೇ ಶ್ರೀಜ್ಞಾನೇಶ್ವರಿ ತಾಯಿಯವರು. 
ಚೇರಂಬಾಣೆ ಮಠದಲ್ಲಿ ಹೀಗೆ ವನಿತೆಯೋರ್ವಳು ಗುರುಗಳಿಂದ ಸಂನ್ಯಾಸದೀಕ್ಷೆ 
ಪಡೆದು ಹೊಸ ಜೀವನ ಪ್ರಾರಂಭಿಸಿದುದು ಒಂದು ಮಹತ್ವದ ಐತಿಹಾಸಿಕ 
ಘಟನೆ. 

ಶ್ರೀಮಾನ್‌ ಚಿಣ್ಣಪ್ಪನವರ ಇನ್ನೋರ್ವ ಪುತ್ರಿ Boll ಚೆಂಬವ್ವ ಎಂಬವರು 
ಪ್ರಾಯಪ್ಪಬುದ್ಧೆ ಆದಂತೆ ಆಕೆಯನ್ನು ಗುರುಭಕ್ತರಾದ ಶ್ರೀ ಐಚೆಟ್ಟಿರ 
ಮಾಚಯ್ಯನವರಿಗೆ ಕೊಟ್ಟು ವಿವಾಹ ಮಾಡುವುದೆಂದು ಸ್ವಾವಿ ಮಾಧವಾ 
ನಂದರ ಅನುಗ್ರಹದಂತೆ ನಿಶ್ಚಯಿಸಲಾಯಿತು. “ವಿವಾಹವೆಂದರೆ ಪವಿಶ್ರಕಾರ್ಯ. 
ಅದು ಸದ್ಭಕ್ತರಲ್ಲಿ ಆಗುವುದು ಎಂದರೆ ಇನ್ನೂ ಶ್ರೇಷ್ಠ. ಆಶ್ರಮಗಳಲ್ಲಿ 
ಗೃಹಸ್ಥಾಶ್ರಮ ಏನೂ ಕಡಮೆಯಾದುದಲ್ಲ. ಹಾಗಾಗಿ ಗೃಹಸ್ಥಾಶ್ರಮ 
ಸ್ವೀಕಾರ ಈ ಮಠದಲ್ಲೇ ನಡೆಯಬೇಕು. ಪವಿತ್ರಕಾರ್ಯವು ಪಾವನಪುರುಷ 
ಶ್ರೀ ಸಿದ್ದಾರೂಢ ಮಹಾಸ್ವಾಮಿಗಳ ಸಮ್ಮುಖದಲ್ಲಿ ನಡೆಯಬೇಕು" ಎಂದು 
ಸ್ವಾವೀಂ ಮಾಧವಾನಂದರು ಸ್ಪಷ್ಟಪಡಿಸಿ “ಅದರಿಂದ ಭಕ್ತರಲ್ಲಿ ಬಾಂಧವ್ಯ 
ಹೆಚ್ಚುತ್ತದೆ. ಗುರುಮಠದ ಸಂಬಂಧ ಇನ್ನೂ ಬಲವಾಗುತ್ತದೆ” ಎಂದು 
ಹೇಳಿದರು. ಅದರಂತೆ ಫ್ರೀ ಸಿದ್ಧಾಶ್ರಮದಲ್ಲಿ ಶ್ರೀ ಐಚೆಟ್ಟಿರ ಮಾಚಯ್ಯ 
ನವರ ವಿವಾಹಮಹೋಶ್ಸವವು ತುಂಬ ಸರಳ ಸುಂದರವಾದ ರೀತಿಯಲ್ಲಿ 
ಪಶಿವನಹೂರ್ತಕ್ರಮದಲ್ಲಿ ಭಕ್ತರ ಸಮ್ಮುಖದಲ್ಲಿ ಗುರುಗಳ ಆಶೀರ್ವಾದ 
ದೊಡನೆ ನಡೆಯಿತು. ಕೊಡಗಿನಲ್ಲಿ ಆಶ್ರಮವೊಂದರಲ್ಲಿ ಪ್ರಥಮ ಬಾರಿಗೆ 
ನಿವಾಚಸಮಾರಂಭ ನಡೆದುದು ಇದೇ ಆಗಿದ್ದು, ಆದರಿಂದ ಸಮಾಜದಲ್ಲಿ 
ವಿವಾಹದ ಕುರಿತಾದ ಆಡಂಬರ, ಆರ್ಥಿಕ ತೊಂದರೆಗಳ ನಿವಾರಣೆಗೆ ತುಂಬ 
ಅನುಕೂಲವಾಯಿತು. ಅಂತೆಯೇ ದಂಪತಿಗಳಲ್ಲಿ ಭಗವದ್ಭಕ್ತಿ ಬೆಳೆಯಲು, 
ಗಂರುಕೃಪೆ ಪಡೆಯಲು ಅನುಕೂಲವಾದಂತೆ ಭಕ್ತರಿಗೆಲ್ಲ ಗೃಹಸ್ಥಜೀವನಕ್ಕೆ 


7] CC-0. Jangamwadi Math Collection. Digitized by eGangotri 


98 ಸದ್ಗುರು ಶ್ರೀ ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 
ಒಳ್ಳೆಯ ಆದರ್ಶ ಹಾಗೂ ಮಾರ್ಗದರ್ಶನ ದೊರೆಯುವಂತೆ ಆಯಿತು. 
ಶ್ರೀಮಾನ್‌ ಮಾಚೆಯ್ಯನವರು ಮತ್ತು ಶ್ರೀಮಾನ್‌ ಚಿಣ್ಣಪ್ಪನವರು ಸ್ವಾಮಿ 
ಗಳಿಗೆ ತುಂಬ ಪ್ರಿಯರಾದ ಅಂತರಂಗಶಿಷ್ಯರಾಗಿದ್ದರು. ಅವರ ಪತ್ನಿಯರೂ 
ಹಾಗೆಯೇ ತುಂಬ, ವಿಧೇಯರಾದ ಶಿಷ್ಕೆಯರಾಗಿದ್ದರು. ಆದರಂತೆ ə 

ಮಾಚಯ್ಯನವರ ಎರಡನೇ ಮಗ ಚಿ॥ ವಸಂತಕುಮಾರನು ಎಳೆಯ ಪ್ರಾಯ 
ದಿಂದಲೇ ಸ್ವಾವಿಗಳಲ್ಲಿ ವಿಶೇಷವಾಗಿ ಶ್ರದ್ಧಾಭಕ್ತಿಗಳನ್ನು ಹೊಂದಿದ್ದನು. 
ಅನುಸಾರವಾಗಿ ಮುಂದೆ ಚಿ॥ ವಸಂತಕುಮಾರನು ಸಾ ಸಮಿ ಮಾಧವಾನಂದರಿಗೆ 

ಅತ್ಯಂತ ಪ್ರೀತಿಯ ಅಂತರಂಗ ಶಿಷ್ಯನಾಗಿ ಬೆಳೆದುಬರುವಂತಾಯಿತು. 


ಅಧ್ಯಾಯ ೧೯ ' 


ಸ್ವಾಮಿಗಳ ಕುರಿತು ಗ್ರಂಥಕರ್ತನ 
ವಿಶೇಷವಾದ ನೆನಪುಗಳು 


ಚೇರಂಬಾಣೆ ಸಿದ್ಧಾಶ್ರಮದ ಸಂಸ್ಥಾಪಕರಾದ ಸ್ವಾಮಿ ಮಾಧವಾನಂದಜಿ 
ಯದರ ಪರಿಚಯ ನನಗೆ ಎಳಮೆಯಿಂದಲೇ ಇತ್ತು. ಸದ್ಗುರು ಶ್ರೀ ಗುರು- 
ನಾಥಾರೂಢರು ಕೊಡಗಿಗೆ ಬಂದು ಭಾಗಮಂಡಲಕ್ಕೆ ಸಂದರ್ಶನ ನೀಡಿದ ಆ 
ಪುಣ್ಯಸಂದರ್ಭದಲ್ಲಿ ಅವರ ದರ್ಶನ ಮಾಡಿ ಆಶೀರ್ವಾದವನ್ನು ಪಡೆಯುವ 
ಭಾಗ್ಯ ನನಗೆ ಲಭಿಸಿತ್ತು. ನಾನಾಗ ಮಾಧ್ಯಮಿಕ ಶಾಲಾ ವಿದಾ ರ್ಥಿ. 
ಹಾಗಿದ್ದ ರೂ ಕೂಡ ನನೆಗೆ ಸಾಧುಸಂತರನ್ನು ಕಾಣುವುದು, ಅವರ 
ಆಶೀರ್ವಾದವನ್ನು ಪಡೆಯುವುದು ಎಂದರೆ ತುಂಬ ಪ್ರೀತಿ ಇತ್ತು. ಅದರಂತೆ 
ನಾನು ನನ್ನೆ ತಂದೆಯವರೊಡಗೂಡಿ ಸದ್ಗುರು ಶ್ರೀ ಗುರುನಾಥಾರೂಢರ 
ದರ್ಶನಕ್ಕೆ ಶ್ರೀ ಭಗಂಡೇಶ್ವರ ದೇವಾಲಯಕ್ಕೆ ತೆರಳಿದೆ. ಆಗ ನನ್ನ ಕೆಲವು 
ಸಹಪಾಠಿಮಿತ್ರರೂ ಕೂಡ “ದೇವಾಲಯಕ್ಕೆ ಗುರುಗಳ ದರ್ಶನ ಮಾಡಲು 
ಬಂದಿದ್ದರು. ಸ್ವಾಮಿ ಮಾಧವಾನಂದರು ದೇವಸ್ಥಾನಕ್ಕೆ ಸದ್ಗುರು ಶ್ರೀ 
ಗುರುನಾಥಾರೂಢರನ್ನು ಭಕ್ತಸಮೂಹದೊಡನೆ ಕರೆದುಕೊಂಡು “ಬಂದರು. 
ಸದ್ದುರುಗಳು ದೇವರ ದರ್ಶನ ಮಾಡಿ ದೇಗುಲದಿಂದ ಹೊರಬಂದಾಗ 
ಬಾಗಿಲ ಬಳಿ ತಂದೆಯೊಡನೆ ನಿಂತಿ SU, ನನ್ನನ್ನು ಸ್ವಾಮಿಗಳು ಆಕಸ್ಮಿಕವಾಗಿ 
ನೋಡಿದರು. ನಾನೂ ಅವರನ್ನು ನೋಡಿದೆ... ಅಗ ಅವರು 'ಹೆಸರೇನಪ್ಪಾ 2" 


CC-0. Jangamwadi Math Collection. Digitized by eGangotri 


ಸ್ವಾಮಿಗಳ ಕುರಿತು ಗ್ರಂಥಕರ್ತನ ವಿಶೇಷವಾದ ನೆನಪುಗಳು 99 


ಎಂದು ಕೇಳಿದರು. ನಾನು ನನ್ನೆ ಹೆಸರನ್ನು ಹೇಳಿದಾಗ ಪಕ್ಕದಲ್ಲಿ ನಿಂತಿದ್ದ 
ನನ್ನ ತಂದೆಯವರು ಸ್ಥಾವಿಂಗಳಿಗೆ ನಮಸ್ಕರಿಸಿದರು. ಆಗ ಸ್ವಾಮಿಗಳು ನನ್ನ 
ತಂದೆಯವರೊಡನೆ "ಕೃಷ್ಣಭಟ್ಟರೇ, ನಿಮ್ಮ ಮಗನನ್ನು ನೋಡಿ ಶುಂಬ 
ಸಂತೋಷವಾಯಿತು. ಇಂದು ಶ್ರೀ ಬೊಳ್ನಂಡ ಕಾಳಪ್ಪನವರ ಮನೆಯಲ್ಲಿ 
ಸದ್ಗುರುಗಳ ಪಾದಪೂಜೆಸಮಾರಂಭವಿದೆ. ನೀವು ಮಗನನ್ನು ಕರೆದುಕೊಂಡು 
ಬಂದು ಗುರುಪ್ರಸಾದಸ್ವೀಕರಿಸಿರಿ' ಎಂದು ಹೇಳಿದರು. ಸ್ವಾಮಿಗಳವರಿಗೆ ನನ್ನ 
ತಂದೆಯವರು ಬಹಳ ಹಿಂದಿನ ಪರಿಚಯಸ್ಹೆರು ಹಾಗೂ ಪ್ರೀತಿಪಾತ್ರರಾಗಿ 
ದ್ದರು. ಆ ದಿವಸ ಶ್ರೀ ಕಾಳೆಪ್ಪನವರೆ ಮನೆಯಲ್ಲಿ ನಡೆದ ಸದ್ಗುರುಪಾದಪೂಜಾ 
ಸಮಾರಂಭಕ್ಕೆ ನಾನಂ ಸಹಪಾಠಿ ಗೆಳೆಯರೊಡನೆ ತೆರಳಿದೆ. ಆದರೆ ಅಲ್ಲಿಗೆ 
ಕಾರಣಾಂತರದಿಂದ ನನ್ನ ತಂದೆಯವರಿಗೆ ಬರಲಾಗಲಿಲ್ಲ. ನಾನಾದರೋ ಶ್ರೀ 
ಸದ್ಗುರು ಗುರುನಾಥಾರೊಡರ ವಿಶೇಷ ಪಾದಪೂಜೆ ನೋಡಿ, ಗುರುಪ್ರಸಾದ 
ಪಡೆದು ಸಂತೃಪ್ತನಾದೆ. 

ಶ್ರೀ ಬೊಳ್ನಂಡ sodas sad ಮನೆಯಲ್ಲಿ ಸದ್ಗುರು ಶ್ರೀ ಗುರುನಾಥಾ- 
ರೂಢರ ಪಾದಪೂಜೆ ನಡೆದ ಸಂದರ್ಭದಲ್ಲಿ ಸ್ವಾಮಿಗಳು ಎಲ್ಲಿಲ್ಲದ ಉತ್ಸಾಹ- 
ಸೆಂತೋಷಗಳಿಂದ ಅಲ್ಲಿ ಓಡಾಡುತ್ತಿದ್ದರು. ನೆರೆದ ನೂರಾರು ಮಂದಿ 
ಭಕ್ತರೊಡನೆ ನೆಗುನಗುತ್ತಾ ಮಾತನಾಡುತ್ತಿದ್ದರು. ಕೆಲವರೊಡನೆ “ನಮ್ಮ 
ಭಾಗ್ಯದ ದೇವರು ಉದಿಸಿದ ದಿವಸೆ ಇಂದು. ಗುರುಕೈಪಾಮೂರ್ತಿಯೇ 
ಸದ್ಗುರು ಶ್ರೀ ಗುರುನಾಥಾರೂಢರು. ಅವರನ್ನು ದರ್ಶನಮಾಡುವ ಅವಕಾಶ 
ಲಭಿಸಿದ ನಾವಲ್ಲ ಧನ್ಯರು' ಎಂದು ಹೇಳುತ್ತಿದ್ದರು. ನೆರೆದ ಭಕ್ತರ ಸಮೂಹ 
ದಲ್ಲಿ ಮುಂದಿನ ಸಾಲಿನಲ್ಲಿ ಗೆಳೆಯರೊಡನೆ ಕುಳಿತಿದ್ದ ನನ್ನನ್ನು ನೋಡಿ 
ಸ್ವಾಮಿಗಳು "ಮಹಾತ್ಮರ ದರ್ಶನಕ್ಕೆ ಬಂದುಬಿಟ್ಟೆರಾ, ಮಕ್ಕಳೇ? ಎಂದು ಹೇಳಿ 
ನನ್ನ ಬೆನ್ನುತಟ್ಟೆ 'ತುಂಬ ಸಂತೋಷ' ಎಂದು ಹೇಳಿದರು. ಕೊನೆಗೆ ಸದ್ಗುರು 
ಶ್ರೀ ಗುರುನಾಥಾರೂಢರಿಗೆ ಭಕ್ತರ ಸಾಲಿನಲ್ಲಿ ನಿಂತು ನಮಸ್ಕರಿಸಲು ನಾನು 
ತೆರಳಿದಾಗ ಸ್ವಾಮಿಗಳು ನನ್ನನ್ನು ಶ್ರೀ ಗುರುನಾಥಾರೂಢರಿಗೆ ಪರಿಚಯ 
ಮಾಡುತ್ತಾ “ನಮ್ಮ ಅಭಿಮಾನಿಗಳಾದ ಭಾಗಮಂಡಲ ಶ್ರೀ ಕೃಷ್ಣಭಟ್ಟ ರ 
ಮಗ ಈ ಬಾಲಕ. ಇವನಿಗೆ ಗುರುದೇವರಲ್ಲಿ ಭಕ್ತಿ ಇದೆ. ಸದ್ಗುರುಗಳ ವಿಶೇಷ 
ಅನುಗ್ರಹವು ಈ ಕುಮಾರನಿಗೆ ಆಗಬೇಕು. ಎಂದು ವಿನಂತಿಸಿ ನನ್ನನ್ನು 
xc ರುಗಳಿಗೆ ಸಾಷ್ಟಾಂಗ ನಮಸ್ಕರಿಸಲು ಹೇಳಿದರು. ನಾನು ಆದರಂತೆ 
ನಮಸ್ಸರಿಸಿ ಮೇಲೆದ್ದು ಸದ್ಗುರುಗಳನ್ನು ನೋಡಿದೆ. ಆಗ ಪೂಜ್ಯ ಸದ್ಗುರು 


C-0. Jangamwadi Math Collection. Digitized by eGangotri 


100 ಸದ್ಗುರು ಶ್ರೀ ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 
. ಶ್ರೀ ಗುರುನಾಥಾರೂಢರು ನನ್ನನ್ನು ನೋಡಿ ಮುಗುಳುನಕ್ಕು, ಕೈಸೆಂಜ್ಞೆ 
ಮೂಲಕ ಆಶೀರ್ವಾದ ಮಾಡಿ, ಒಂದು ಬಿಳಿ ಗುಲಾಬಿ ಹಾಗೂ ಒಂದು 
ಸೇಬುಹಣ್ಣನ್ನು ಪ್ರಸಾದವಾಗಿ ನೀಡಿದರು. ನನ್ನ ಮನದಲ್ಲಿ ಆಗ ಉಂಟಾದ 
ಆನಂದ ನಿಜಕ್ಕೊ ಅವರ್ಣನೀಯ. 

ಹೀಗೆ ಅಂದು 1945ರಲ್ಲಿ ಮೂಡಿಬಂದ ನನ್ನ ಹಾಗೂ ಸ್ವಾಮಿಗಳ 

ಪ್ರೀತಿಯ ಸಂಬಂಧ ವರ್ಷಗಳು ಕಳೆದಂತೆ ಬಲವಾಗಿ ಭಕ್ತಿಬಾಂಧವ್ಯವಾಗಿ 
'. ಬೆಳೆಯಿತು. | 

ನಾನು ಮಡಿಕೇರಿಯ ಸೆಂಟ್ರಲ್‌ ಹೈಸ್ಕೂಲಿನಲ್ಲಿ ವಿದ್ಯಾರ್ಥಿಯಾಗಿ 
ವ್ಯಾಸಂಗ ನಡೆಸುತ್ತಿದ್ದಾಗ ಹಬ್ಬ-ಉಶ್ಸವಗಳು ಹಾಗೂ ರಜಾ ದಿವಸಗಳಲ್ಲಿ 
ಭಾಗಮಂಡಲಕ್ಕೆ ಬರುತ್ತಿದ್ದೆ. ಭಾಗಮಂಡಲದಿಂದ ಮಡಿಕೇರಿಗೆ ರಜೆ 
ಮುಗಿದು ತೆರಳುವಾಗ ಒಮ್ಮೊಮ್ಮೆ ಸ್ವಾಮಿಗಳು ಬಸ್ಸಿನಲ್ಲಿ ನನಗೆ ಕಾಣಸಿಗು 
ತ್ತಿದ್ದರು. ಕೆಲವೊಮ್ಮೆ ನಾನೂ ಹಾಗೂ ಸ್ವಾಮಿಗಳು ಚೇರಂಬಾಣೆಯಿಂದ 
ಮುಂದಕ್ಕೆ ಒಟ್ಟಿಗೇ ಹತ್ತಿರದಲ್ಲಿ ಕುಳಿತು ಮಡಿಕೇರಿಗೆ ಪ್ರಯಾಣ ಮಾಡಿರು 
ತ್ರೇವೆ. ಆ ಸಂದರ್ಭಗಳಲ್ಲಿ ಅವರು ಪ್ರೀತಿಯಿಂದ ನನ್ನೊಡನೆ ಮಾತನಾಡು 
ತ್ತಿದ್ದರು. ಗುರುಭಕ್ತಿ-ದೇವಭಕ್ತಿ-ದೇಶಭಕ್ತಿ-ವಿದ್ಯೆಯ ಮಹತ್ವ--ಇವುಗಳ 
ಕುರಿತು ಮನಮುಟ್ಟುವಂತೆ ಮಾತನಾಡುತ್ತಿದ್ದರು. ಹೀಗೆ ಪರಸ್ಪರ ಬೆಳೆದ 
ನಮ್ಮೊಳಗಿನ ಪ್ರೀತಿ ಕೊನೆಗೆ ನಾನು ಪ್ರಾಯಪ್ರಬುದ್ಧನಾಗಿ ಸಾಹಿತ್ಯ 
ಜೀವನವನ್ನು ಪ್ರವೇಶಿಸಿದಮೇಲೆ ಇನ್ನೂ ಬಲವಾಯಿತು. ಸ್ವಾಮಿಗಳನ್ನು 
ಯಥಾನುಕೊಲದಂತೆ ವಿರುಮವಾಗಿ ಭೇಟಿಮಾಡುತ್ತಿದ್ದೆ, ಅವರನ್ನು ಭೇಟಿ 
ಆದಾಗಲೆಲ್ಲ ಧರ್ಮ-ಸಂಸ್ಕೃತಿ-ದೇವಭಕ್ತಿ-ದೇಶಭಕ್ತಿ ಕುರಿತಾಗಿ ಮಾತನಾಡು 
ತ್ತಿದ್ದೆವು. ನನಗೆ ಪ್ರೀತಿಯಿಂದ ಗುರುಪ್ರಸಾದವಿತ್ತು ಹರಸಿ ಕಳುಹಿಸು 
ತ್ತಿದ್ದರು. ಸ್ವಾಮಿಗಳ ಗುರುದೇವತಾಭಕ್ತಿ, ದೇಶಭಕ್ತಿ, ವೇದಾಂತಶಾಸ್ತ್ರ 
ಜ್ಞಾನ, ಶಾಸ್ತ್ರಾರ್ಥವಿವರಣಾಸಾಮರ್ಥ್ಯ, ಯುವಕರ ಮೇಲಿನ ಪ್ರೀತಿ, 
ಭಕ್ತರ ಕುರಿತು ವಾತ್ಸಲ್ಯ, ನೇಮನಿಷ್ಠೆಯ ಜೀವನ ಇವುಗಳೆಲ್ಲ ನಿಜಕ್ಕೊ 
ಅವರ ಬಗೆಗೆ ಇರುವ ಗೌರವಾದರಗಳಿಗೆ ಕಾರಣವಾದ ಸ್ಮರಣೀಯ ಸಂಗತಿ 
ಗಳಾಗಿವೆ. 

* ok ಜೇ 

ಒಮ್ಮೆ ನಾನು ಭಾಗಮಂಡಲದಿಂದ ಮಡಿಕೇರಿಗೆ ಬಸ್ಸಿನಲ್ಲಿ ಪಯಣಿಸು 

ವಾಗ ಚೇರಂಬಾಣೆಯಲ್ಲಿ ಬಸ್ಸು ನಿಂತಿತು, ಆಗ ಸ್ವಾಮಿಗಳು ಬಸ್ಸಿಗೆ ಹತ್ತಿ 


CC-0. Jangamwadi Math Collection. Digitized by eGangotri 


ಸ್ವಾಮಿಗಳ ಕುರಿತು ಗ್ರೆಂಥಕರ್ತನ ವಿಶೇಷವಾದ ನೆನಪುಗಳು 101 


ಒಳಬಂದರು. ಅವರೆನ್ನು ಕಂಡು ಗೌರವ ಸಲ್ಲಿಸಿ, "ಇಲ್ಲಿ ಸ್ಥಳವಿದೆ, ಬನ್ನಿ 
ಸ್ವಾಮಾಜಿ' ಎಂದು ವಿನಂತಿಸಿದೆ. ಸ್ವಾಮಿಜಿಯವರು ಸಂತೋಷದಿಂದ ನನ್ನ 
ಬಳಿ ಬಂದು ಕುಳಿತರು. ಬಸ್ಸು ಮಡಿಕೇರಿ ಕಡೆಗೆ ಚಲಿಸತೊಡಗಿತು. ಸ್ವಾಎಂ 
ಗಳು ನನ್ನ ತಂದೆಯವರ ಬಗ್ಗೆ ಕ್ಷೇಮಸಮಾಚಾರ ವಿಚಾರಿಸಿದರು. ಆಮೇಲೆ 
ನನ್ನೆ ವ್ಯಾಸಂಗ ಹೇಗೆ ಸಾಗುತ್ತಿದೆ ಎಂದು ಕೇಳಿದರು. ಅದಾದಮೇಲೆ Dad 
ವಿಶೇಷ?” ಎಂಬುದಾಗಿ ಸ್ಟಾವಿಂಗಳು ಕೇಳಿದರು. ಆಗ ನಾನು "ನಾನೀಗ ಭಕ್ತಿ 
ಮಾರ್ಗದಲ್ಲಿ ನಡೆಯಹೊರಟಿದ್ದೇನೆ. ದೇವರಲ್ಲಿ ಭಕ್ತಿ ಬೆಳೆಸಲು ಸಹಕಾರಿ 
ಯಾದ ವಿಚಾರಗಳನ್ನು ತಿಳಿಸಬೇಕು” ಎಂದು ಹೇಳಿದೆ. ಅದಕ್ಕೆ ಅವರು "ಭಕ್ತಿ 
" ಯನ್ನು ಬೆಳೆಸಲು ಹಲವಾರು ಸಾಧನಾವಿಧಾನಗಳಿವೆ. ಸತ್ಸಂಗ, ಸದ್ಗ ಎಂಥ 
ಗಳ ಪಠಣ, ಸಾಧುಸೆಂತರ ಜೀವನಚರಿತ್ರೆಯನ್ನು ಓದುವುದು ಇವುಗಳು 
ಅವುಗಳಲ್ಲಿ ಕೆಲವು. ಇವೆಲ್ಲಕ್ಕಿಂತ ಸುಲಭವಾದ ಒಳ್ಳೆಯ ಸಾಧನಾವಿಧಾನ 
ವೊಂದಿಡೆ ಅದೇ ಭಗವಂತನ ನಾಮಜಪ ಮತ್ತು ಸ್ಮರಣೆ' ಎಂದರೂ. 

ಆಮೇಲೆ ಮಾತುಕತೆ ಮುಂದುವರಿಯಿತು. ನಾನು ಸ್ವಾಮಿಗಳಲ್ಲಿ "ಈಗ 
ನಾನು ಸ್ವಾವಿಂ ವಿವೇಕಾನಂದರ ಜೀವನಚರಿತ್ರೆಯನ್ನು ಓದುತ್ತಿದ್ದೇನೆ. 
ಹಾಗೆಯೇ ಶ್ರೀ ರಾಮಕೃಷ್ಣ ಪರಮಹಂಸರ ಜೀವನಚರಿತ್ರೆಯನ್ನು ಓದ 
ಬೇಕೆಂದಿದ್ದೇನೆ' ಎಂದು ಹೇಳಿದೆ. ಆಗ ಅವರು “ಭಗವಾನ್‌ ಶ್ರೀರಾಮಕೃಷ್ಣ 
ಪರಮಹಂಸರ ಶಿಷ್ಯಾಗ್ರಣಿ ಸ್ವಾಮಿ ವಿವೇಕಾನಂದರು. ಶ್ರೀರಾಮಕೃಷ್ಣ . 
ಪರವಂಹಂಸರು ದಿವ್ಯ ಅವತಾರಪ್ಪರುಷರು. ಸೆರ್ವಧರ್ಮಸಮನ್ಹೆಯದ 
ಆಚಾರ್ಯರು. ಸ್ವಾಮಿ ವಿವೇಕಾನಂದರು ಅವರ ಜೀವನ ಸಂದೇಶಗಳಿಗೆ 
ವ್ಯಾಖ್ಯಾನ ನೀಡಿರುವ ವೀರಸೆಂನ್ಯಾಸಿಗಳು. ಧೀರೆ: ವೇದಾಂತಿಗಳು. ಅವರ 
ಜೀವನ ಚರಿತ್ರೆಯನ್ನು ನೀನು ಚೆನ್ನಾಗಿ ಅಧ್ಯಯನ ಮಾಡಬೇಕು. ತುಂಬ 
ಸಂತೋಷ. ಒಳ್ಳೆಯದಾಗಲಿ' ಎಂದು ಹೇಳಿದರು. ಹಾಗೆಯೇ ಮಾತಂ 
ಮುಂದುವರಿದಂತೆ ಸ್ವಾವಿಂಗಳು “ನಾನೀಗ ಹುಬ್ಬಳ್ಳಿಗೆ ಪ್ರಯಾಣ ಹೊರಟೆ 
ರುಶ್ತೇನೆ' ಎಂದು ಹೇಳಿದರು. ಆಗ ನಾನು "ಹುಬ್ಬಳ್ಳಿ ಎಂದಾಕ್ಷಣ ನನಗೆ 
ಸದ್ದುರು ಶ್ರೀ ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳವರ ನೆನಪಾಗುತ್ತದೆ. 

n 
ಹಂಬ್ಬಳ್ಳಿಯು ಪ್ರಣ್ಯಪುರುಷರ ನೆಲೆವೀಡು ಎಂದು ಪ್ರಖ್ಯಾತವಾಗಿದೆ 
ಅಲ್ಲವೇ?” ಎಂದೆ. 

ಆಗ ಸ್ವಾವಿಂಗಳು `ಹೌದು...ಹೆಂಬ್ಬಳ್ಳಿ ನಗರವು ಹಿಂದಿನಿಂದಲೂ ಅನೇಕ 
ಮಂಧಿ.ಫಿವಕ್ಷರಣಶರಣೆಯರ ಸಾಧುಸತ್ತುರುಷರ ನೆಲೆವೀಡು, ತಪೋಭೂಮಿ. 


amwadi Math Collection. Digitized by eGangotri 


102 ಸದ್ಗುರು ಶ್ರೀ ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಇತ್ತೀಚೆಗಿನ ಕಾಲಭಾಗದಲ್ಲಿ ಸದ್ಗುರು ಶ್ರೀ ಸಿದ್ಧಾರೂಢರು ಹುಬ್ಬಳಿ ಕೈಯಲ್ಲಿ 
ನೆಲಸಿ ಮಹಾತ್ಮರಾಗಿ ಬೆಳಗಿ ಅಲ್ಲಿಗೆ ಇನ್ನಷ್ಟು ಮಹತ್ವವನ್ನು ತುಂಬಿರು 
ತ್ತಾರೆ. ಸದ್ಗುರುಗಳ ಯೋಗಶಕ್ತಿ-ದಿವ್ಯಮಹಿಮಾಪ್ರಭಾವದ ಅವರ ಜೀವನ 
ಚರಿತ್ರೆ ನಿಜಕ್ಕೂ ರೋಚಕವಾದುದು, ಮಹತ್ವವಾದುದು' ಎಂದರು. ಆ 

ನಾನು "ನೀವು ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ಟಾವಿಂಗಳ ಶಿಷ್ಯರಾಗಿ 
ಅವರೊಡನೆ ಇದ್ದು ಅವರೆ ವಿಶೇಷಕೃಪೆಗೆ ಪಾತ್ರರಾದವರು. ನಮ್ಮ ಕೊಡಗಿ 
ನಲ್ಲಿ ಶ್ರೀ ಸಿದ್ಧಾರೂಢ ಸಂಪ್ರದಾಯದ ಮಠವನ್ನು ಸ್ಥಾಪಿಸಿ ಧರ್ಮಪ್ರಚಾರ 
ಮಾಡುತ್ತಿರುವ ಸ್ವಾವಿಂಗಳು ಎಂದು ನಮಗೆಲ್ಲ ಪ್ರತ್ಯೇಕವಾಗಿ ಸಂತೋಷ- 
ಅಭಿಮಾನವಿದೆ' ಎಂದು ಹೇಳಿದೆ. ಆಗ ಸ್ವಾಮಿಗಳು “ಎಲ್ಲ ಆ ಸದ್ಗುರು 
ದೇವನ ಕೃಪೆ. ಅವನ ಕೃಪೆ ನಿಮಗೂ ರಕ್ಷೆಯಾಗಿರಲಿ' ಎಂದು ಪ್ರೀತಿಯಿಂದ 

_ ಹೇಳಿದರು. 


ಹ ತೇ ಹೇ 


ಒಂದು ದಿವಸ ಸ್ವಾವಿಂಗಳು ಮಠದಲ್ಲಿ ವಿರಾಮವಾಗಿ ಇದ್ದರು. ಭಕ್ತರು 
ಕೆಲವರು ಅಲ್ಲಿ ನೆರೆದಿದ್ದರು. ಆ ಸಂದರ್ಭದಲ್ಲಿ ನಾನು ಹಾಗೂ ಇತರ ಭಕ್ತರು 
ಸೇರಿದಂತೆ ಸ್ವಾಮಿಗಳೊಡನೆ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾ, ಅವರಿಂದ 
ಉತ್ತರ ಪಡೆಯುತ್ತಾ ಸತ್ಸಂಗ ನಡೆಸಿದೆವು. ಆ ಪ್ರಶ್ನೋತ್ತರಗಳಲ್ಲಿ ಕೆಲವು 
ಹೀಗಿದ್ದವು: : 
ಪ್ರಶ್ನೆ: ಸ್ವಾವಿರಾಜಿ, 'ನೀವು ಉತ್ತರೆ ಭಾರತದಲ್ಲಿ ಪ್ರಯಾಣಮಾಡಿದಾಗ 
ನಮ್ಮ ದೇಶದ ಬಗೆಗೆ ನಿಮಗೆ ಏನೆಂದು ಅನಿಸಿತು ? 
ಉತ್ತರ : ಭಾರೆತದ ಜನರು ಎಲ್ಲಿದ್ದರೂ ಒಂದೆ. ಭಾಷೆ, ವೇಷಭೂಷಣ 
ಗಳು ವ್ಯತ್ಯಾಸವಾದರೂ ಧರ್ಮ-ಸಂಸ್ಕೃತಿಯ ಹಿನ್ನೆಲೆ ಒಂದೇ. ನಾವೆಲ್ಲ 
ರಾಮ-ಸೀತೆ-ಕೃಷ್ಣ-ರಾಧೆ ಎಂದು ದೇವರನ್ನು ಪೂಜಿಸುತ್ತೇವೆ. ಶಂಕರಾ 
ಚಾರ್ಯರು, ರಾಮಾನುಜಾಚಾರ್ಯರು ಎಂದು ಬೇರೆ ಬೇರೆ ಆಚಾರ್ಯರನ್ನೂ 
ಪೂಜಿಸುತ್ತೇವೆ. ಅಲ್ಲೂ ಹಾಗೆಯೇ. ಹಾಗಾಗಿ ಭಾರತದಲ್ಲಿ ಅನೇಕದಲ್ಲಿ ಏಕತೆ 
ಇದೆ ಎಂಬುದು ನನಗೆ ಸ್ಪಷ್ಟವಾಗಿ ಕಂಡುಬಂತು. 
ಪ್ರಶ್ನೆ: ನೀವು ಸಂನ್ಯಾಸಿಗಳಾದದ್ದು ಏಕೆ ? ಗೃಹಸ್ಥರಾಗಿ ತುಂಬ ಚೆನ್ನಾಗಿರ 
ಬಹುದಿತ್ತಲ್ಲ? 
ಉತ್ತರ: ನಿಮಗೆ ಸಂನ್ಯಾಸವೆಂದರೆ ಬಹಳ ಕಷ್ಟದ ವಿಚಾರ ಎಂದು ಈಗ 
ತೋರುವುದು ಸಹಜ. ಆದರೆ ಆಳವಾಗಿ ಯೋಚಿಸಿದರೆ ri LA ಜೀವನದಲ್ಲೂ 


CC-0. Jangamwadi Math Collection. Digitized by eGangotri 


ಸ್ವಾಮಿಗಳ ಕುರಿತು ಗ್ರಂಥಕರ್ತನ ವಿಶೇಷವಾದ ನೆನಪುಗಳು 103 


ಸುಖವಿದೆ-ಕಷ್ಟವಿದೆ. ಹಾಗೆಯೇ ಸಂನ್ಯಾಸಜೀವನದಲ್ಲೂ ಕಷ್ಟಸುಖಗಳಿವೆ, 
ಆದರೆ ಜೀವನಯಾತ್ರೆಯಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸಂನ್ಯಾಸ 
ಎಂಬ ನಾಲ್ಕು ಹಂತಗಳಲ್ಲಿ ಒಂದೊಂದೇ ಹಂತವನ್ನು ಹಾದು ಮೇಲೆ ಬರ 
ಬಹುದಂ. ಇಲ್ಲವೆ ಬ್ರಹ್ಮಚೆರ್ಯದಿಂದ ನೇರವಾಗಿ ಸಂನ್ಯಾಸಕ್ಕೆ ಬರಬಹುದು. 
ಶಾಸ್ತ್ರವಚನದಂತೆ, ಮಹಾತ್ಮರ ಅನುಭವದಂತೆ ಸಂನ್ಯಾಸವು ಎಲ್ಲರಿಗೂ 
ಜೀವನದಲ್ಲಿ ಕೊನೆಯ ಘಟ್ಟದಲ್ಲಿ ಪ್ರವೇಶಿಸಬೇಕಾದ ಜೀವನಘಟ್ಟವಾಗಿದೆ. 
ಅಲ್ಲದೆ ಸಂನ್ಯಾಸವು ಸಂಸಾರದ ಸಕಲ ಬಂಧಗಳ ನಿವ ೃೈತ್ತಿಯನ್ನುಂಟುಮಾಡಿ 
ಮೋಕ್ಷವನ್ನು ನೀಡುವ ಮಹತ್ವಪೂರ್ಣವಾದ ಆಶ್ರಮವಾಗಿದೆ. ನಾನು 
ಪೂರ್ವಜನ್ಮದ ಪುಣ್ಯ-ಗುರುಕೃಪೆಯ ಬಲದಿಂದ ಬ್ರಹ್ಮಚರ್ಯಹಂತದಿಂದ 
ಒಮ್ಮೆಲೇ ಸಂನ್ಯಾಸಜೀವನವನ್ನು ಸ್ವೀಕರಿಸಿದೆ. ಒಂದೂರಿನಿಂದ ಇನ್ನೊಂದು 
ಊರಿಗೆ ವಿಮಾನದಲ್ಲಿ ಹಾರಿಹೋಗಿ ಸೇರಿದಂತೆ ಆಗಿದೆ ನನ್ನ ಸ್ಥಿತಿ ಎಂದರ 
ಹೇಳಿ ನಕ್ಕರು! 

ಸ್ವಾಮಿಗಳ ಪಕ್ಕದಲ್ಲಿ ಚಾಪೆಯ ಮೇಲೆ ಎರಡು ಪುಸ್ತಕಗಳಿದ್ದುವು- 
`ಸ್ವಾಮಿಜಿ, ಅವು ಯಾವ ಪುಸ್ತಕಗಳು? ಸ್ವಲ್ಪ ತೋರಿಸಿ, ವಿಚಾರ ತಿಳಿಸಿ 
ಎಂದುನಾನು ಹೇಳಿದೆ. ಆಗಅವರು'ಆಗಲಿ,ಸಂತೋಷ' ಎಂದೆನ್ನುತ್ತಾ ನೋಡಿ 
ಇದು ಕೈವಲ್ಯದರ್ಪಣ ಎಂಬ ಜನಪ್ರಿಯ ಭಕ್ತಿಕೀರ್ತನ ಪುಸ್ತಕ. ಬರೆದವರು 
ಶ್ರೀ ನಿರಂಜನ ಪ್ರಣವಸ್ವರೂಪಿ ಬಾಲಲೀಲಾ ಮಹಾಂತ ಯೋಗಿಗಳು' 
ಎಂದರು. ಅಪ್ಪರಲ್ಲಿ ಓರ್ವ ಭಕ್ತೆ 'ಈ ಸ್ಥಾ Doro ಎಲ್ಲಿಯವರು, ಸ್ವಾಮಾ?' 
ಎಂದು ಕೇಳಿದರು. ಅದಕ್ಕೆ ಉತ್ತರವಾಗಿ ಸ್ವಾವಿಂಗಳು "ಇವರ ಮಠ ಬಿಜಾಪುರ 
ಜಿಲ್ಲೆಯಲ್ಲಿ ಮುಳಗುಂದ ಎಂಬಲ್ಲಿದೆ. ಹೆಸರು ಗವಿಮಠ. ಈ ಸ್ವಾಮಿಗಳು 
ವಿಖ್ಯಾತರಾದ ಶಿವಯೋಗಿಗಳು, ಮಹಾತ್ಮರು. ಇವರು 1884ನೇ ಇಸವಿ 
ಯಲ್ಲೇ ಶಿವೈಕ್ಕರಾಗಿರುತ್ತಾರೆ' ಎಂದರು. ಆಗ ಇನ್ನೋರ್ವ ಭಕ್ತರು "ಸ್ವಾಮಿ, 
ನೀವು ಗವಿಮಠಕ್ಕೆ ಹೋಗಿದ್ದೀರಾ?” ಎಂದು ಕೇಳಿದರು. ಭಕ್ತರಿಗೆ 
ಉತ್ತರಿಸುತ್ತಾ "ನಾನು ನನ್ನ ಸದ್ಗುರು ಶ್ರೀ ಸಿದ್ಧಾರೂಢರ ಶಿಷ್ಯನಾಗಿ 
ಹುಬ್ಬಳ್ಳಿಯಲ್ಲಿ ಆಶ್ರಮದಲ್ಲಿ ಇದ್ದಾಗ ಒಮ್ಮೆ ಕೆಲವು ಸಮಯ ಉತ್ತರ 
ಕರ್ನಾಟಕದ ಅನೇಕ ಪ್ರಸಿದ್ಧ ಗುರುಮಠಗಳನ್ನು ನೋಡಲು ಭಕ್ತರೊಡನೆ 
ಪ್ರವಾಸ ಹೋಗಿದ್ದೆ. ಆಗ ಈ ಗವಿಮಠಕ್ಕೆ ಹೋಗಿ ಗುರುಗಳ ಗದ್ದಿ ಗೆದರ್ಶನ 
ಮಾಡಿ ಬಂದಿರುತ್ತೇನೆ' ಎಂದರು. 


ಅಷ ರಲ್ಲಿ ನಾನು 'ಕೈವಲ್ಕದರ್ಪಣದಿಂದ ಸ್ವಲ್ಪ ಭಾಗ ಓದಿ ಹೇಳ 
ec. Jangamwatl Math Collection. Digitized by eGangotri 


104 ಸದ್ಗುರು ಶ್ರೀ ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


'ಬೇಕು' ಎಂದು ಸ್ಟಾ ಮಿಗಳಲ್ಲಿ ವಿನಂತಿಸಿದೆ. 

ಸ್ವಾಮಿಗಳು "den 5 "ಪುಸ್ತಕದ ಪದ್ಮ ಗಳು-ಕೀರ್ತನೆಗಳೆಂದರೆ ಬಹಳ 
ಪ್ರಿ ತಿ” ಆದರೆ ಹಾಡಲು ಸಂಗೀತಜ್ಞಾ ವಿಲ್ಲ. ನನ್ನದೇ ಆದ ಪ್ರಾರ್ಥನಾ 
ಭಾವದಿಂದ. ಒಂದೆರಡು ಪದ್ಯಗಳನ್ನು ಓದುತ್ತೇನೆ” SEES ಹೇಳಿ, ಭಕ್ತಿಯಿಂದ 
ತನ್ಮಯರಾಗಿ ಓದಿದರು : 


ಅವರವರೆ ಭಕ್ತಿಗೆ ಅವರವರೆ ಭಾವಕ್ಕೆ 
ಅವರವರ ತೆರನಾಗಿ ಇರುತಿಹನು ಶಿವಯೋಗಿ ॥ ಪಲ್ಲವಿ ॥ 


ಇರದೊಂದು ಕನ್ನಡಿಯ ನೂರಾರು ಜನ ಪಿಡಿಯೇ | 

ಸರಳಾಗಿ ಅವರವರ ರೂಪು ಕಾಣುವಂತೆ ॥ 

ಹರಿಯ ಭಕ್ತರಿಗೆ ಹರಿ ಹರನ ಭಕ್ತರಿಗೆ | 
ನರರೇನು ಭಾವಿಸುವರೆದರಂತೆ ಶೋರುವನು Hou 


ಮತಭೇದದವರು ದುರ್ಮತಿಯಿಂದ ಯತಿವರಗೆ | 
ಸ್ಪುತಿನಿಂದೆ ಮಾಡಿದರೆ ಅವರಿಗೆ ತಿರುಗುವುವು ॥ 
ಯತಿವರನು ತಾ ತನ್ನ ಪಥದಲ್ಲಿಯಿರುವನು ! 


$5039 ಜನರ ಪಾಪಪುಣ್ಯ ಫಲ ಪರೀಕ್ಷೆ "i 
ಕುಲಭಲವ ಹಿಡಿದಿರುವ ಕಲಕುಮನದವರಲ್ಲಿ | 
ತಿಳಿವಳಿಕೆ ಶಿವಚಂದ್ರಮ ಕಾಣುವ ಪರಿಯೆಂತು ॥ 
ಕುಲಛಲವನತಿಗಳೆದ ತಿಳಿಯ ಮನದವರಲ್ಲಿ | 
ಸೆಲೆ ಮಹಂತಲಿಂಗ ಚಿತ್ಸೂರ್ಯ ಕಾಣುವನು la l 


ಈ ಪದ್ಯದಲ್ಲಿ ಸರ್ವಧರ್ಮ ಸಮನ್ವಯ ಭಾವ, ಸಾಮಾಜಿಕ ಐಕ್ಯತೆ, 
ಸೌಹಾರ್ದಭಾವನೆ ಇವುಗಳೆಲ್ಲ ಎಷ್ಟೊಂದು ಸುಂದರವಾಗಿ ಚಿತ್ರಿತವಾಗಿವೆ 
ಅಲ್ಲವೇ?' ಎಂದು ಸ್ವಾಮಿಗಳು ಹೇಳಿದರು. ಆಮೇಲೆ ಮುಂದುವರಿದು 
ಈ ಪದ್ಯದಲ್ಲಿ ವೈರಾಗ್ಯದ ಪ್ರಭಾವ, ಭಗವಂತನಲ್ಲಿ ಶರಣಾಗಿರುವುದರ ಶಕ್ತಿ, 
ಸಂನ್ಯಾಸಿಯ USE ಎಲ್ಲವನ್ನೂ ಎಷ್ಟು ಹೃದಯಂಗಮವಾಗಿ ಶಿವ 
ಯೋಗಿಗಳು ಬಣ್ಣಿಸಿದ್ದಾರೆ ನೋಡಿ' seas ಹೇಳಿ ಅವರದೇ ಆದ ಇಂಪಾದ 
ಧ್ವನಿಯಲ್ಲಿ ಇನ್ನೊಂದು ಪದ್ಯವನ್ನು ಹಾಡಿದರು: 


೮-೦. Jangamwadi Math Collection. Digitized by 6೦8/0001 


ಸ್ವಾಮಿಗಳ ಕುರಿತು ಗ್ರಂಥಕರ್ತನ ವಿಶೇಷವಾದ ನೆನಪುಗಳು 105 


ಯಾರು ಬಂದರೆ ಏನು ಯಾರು ಹೋದರೆ ಏನು! 

ಪೂರ ನಿಜಧ್ಯಾಸನವ ಸೇರಿ ನಿಂದರಿಗೆ ॥ ಪಲ್ಲವಿ ॥ 
ಕ್ರಿಯೆ ಮಾರ್ಗ ಕನ್ನಡಿಯ ಸ್ವಯ ಸೂಕ್ಷ್ಮದಿಂ ಪಿಡಿದು | 
ದಯದಿ ಗುರು ತತ್ತ್ವಮಸಿ ಕಂಡು ಲೌಕಿಕರ ॥ 
ಕಾಯ ವರ್ಣಾಶ್ರಮದ ಭೇದ ವರ್ತನೆ ಬಿಟ್ಟು- | 


ಪಾಯದಿಂ ಮಹಾಲಿಂಗ ಭೋಗಿಯೆನಿಸಿದಗೆ Hon 
ರಾಗವಿರಾಗವರ್ಜಿತನಾದ ಮಹಿಮನಿಗೆ | 
ತಾಗಂಭೋಗೆಗಳುಳ್ಳ ಅರಸು ಆಳೊಂದೆ ॥ 
ಯೋಗ ಶಿವಮುದ್ರೆಯಲಿ ಎರಡಳಿದು ಭವಮಾಲೆ | 
ನೀಗೆಸೆವ ಶ್ರೀ ಶಿವೋಹಂಭಾವಿಗೆ ॥ Hon 


ಅಂದಳವು ಸಿದಿಕೆಯು ಗಂಧ ಕಸ್ತುರಿ ಕೇಸರಿ | 

ಒಂದೆ ಮಾಡಿಹ ಭಕ್ತಿ ಭೋಗ ಕ್ಷೇತ್ರದೊಳು ॥ 

ಇಂದು ಜಲದೊಳಗಿರ್ದ ಇಲ್ಲದಂತಿರುವ ಮಹಾ- | 
ನಂದಮಯ ಗುರು ಮಹಾಂತಲಿಂಗನಿಗೆ ಗೌರಿ ॥೩॥ 


ಪದ್ಯವನ್ನು ಹಾಡಿ ಮುಗಿಸಿದಂತೆ ಸ್ವಾಮಿಗಳು "ಈ ಪದ್ಯದಲ್ಲಿ ಸಂನ್ಯಾಸ 
Uhr, ಅದ್ವೈತಭಾವನೆಗಳೆಲ್ಲ ಎಷ್ಟು ಚೆನ್ನಾಗಿ ವರ್ಣಿತವಾಗಿವೆ ನೋಡಿ' 
ಎಂದು ಹೇಳಿದರು. 

ತಮ್ಮ ಬಳಿ ಇದ್ದ ಇನ್ನೊಂದು ಪುಸ್ತಕವನ್ನು ತೆಗೆದು ತೋರಿಸುತ್ತಾ 
"ನೋಡಿ, ಇದು ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾವಿಂಗಳ ಚರಿತ್ರೆ. 
ಇದನ್ನು ಅವರೆ ನೆಚ್ಚಿನ ಶಿಷ್ಯರಾದ ಸಾಧು ಶ್ರೀ ಕಬೀರದಾಸರು ಬರೆದಿರು 
ತ್ತಾರೆ. ಇದರಲ್ಲಿ ಉಪನಿಷತ್ತುಗಳ ಸಂದೇಶ, ವಿವರಸಹಿತವಾಗಿ ಶ್ರೀ ಸಿದ್ಧಾ 
ರೂಢರ ಚರಿತ್ರೆ ಮತ್ತು ಉಪದೇಶಗಳು ನಿರೂಪಿಸಲ್ಪಟ್ಟಿ jJ ಎಂದರು. 

ಅಷ್ಟರಲ್ಲಿ ನಾನು "ಯೋಗವಾಸಿಷ್ಠ ಗ್ರಂಥ ಇದೆಯೆ, ಸ್ವಾಮೀಜಿ?' ಎಂದು 
ಕೇಳಿದೆ. ಆಗ ಸ್ವಾಮಿಗಳು ಇದೆ ಎಂಬುದಾಗಿ ಹೇಳಿ ಕೂಡಲೇ ಮಠದ ಒಳಗೆ 
ಹೋಗಿ ಕಮ್ಮ ಪುಸ್ತಕಗಳ ಪೆಟ್ಟಿಗೆಯಿಂದ ಯೋಗವಾಸಿಷ್ಠ ಗ್ರಂಥವನ್ನು 
ತೆಗೆದುಕೊಂಡು ಬಂದರು. ಅದನ್ನು ನೋಡಿ ಭಕ್ತರೊಬ್ಬರು ಈ ಗ್ರಂಥದ 


ಮಹಿಮೆ ಏನು, mono ?' ಎಂದು ಕೇಳಿದರು. ಆಗ ಸ್ವಾಮಿಗಳು 
CC-0. JangamwSHi Math Collection. Digitized by eGangotri 


106 ಸದ್ಗುರು ಶ್ರೀ ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರ 


ಯೋಗವಾಸಿಷ್ಠ ಗ್ರಂಥದಲ್ಲಿ ವೇದವೇದಾಂತದ ಸಾರೆ ಅಡಗಿದೆ. ಆತ್ಮ 
ಸಾಕ್ಷಾತ್ಕಾರದ ಸೂತ್ರ ವರ್ಣಿತವಾಗಿದೆ. ಆತ್ಮಸ್ವರೂಪ, ಆತ್ಮವಿಶ್ವಾಸ, 
ಆತ್ಮಜಾಗೃತಿ, ಆತ್ಮಜ್ಞಾನದ ಕುರಿತು ಇದರಲ್ಲಿ ಮಹರ್ಷಿ ವಸಿಷ್ಠರು ಶ್ರೀ 
ರಾಮನಿಗೆ ಬೋಧಿಸಿದ ಆಧ್ಯಾತ್ಮಿಕ ವಿಚಾರಗಳು, ಸಂಸಾರ-ಜಗತ್ತು-ಜೀವನ 
ಸಂಬಂಧವಾಗಿ ಹೇಳಿರುವ ತತ್ತ್ವವಿಚಾರಗಳು ನಿಜಕ್ಕೂ ಮಹತ್ವವಾದವು 
ಗಳಾಗಿವೆ. ಈ ಗ್ರಂಥವು ನನ್ನ ನಿತ್ಯ ಅಧ್ಯಯನಗ್ರಂಥಗಳಲ್ಲಿ ಗಣ್ಯವಾದುದು” 
ಎಂದರು. 
ಆಗ ನಾನು, `ನಿಮ್ಮ ಪ್ರೀತಿಯ ಇತರ ಅಧ್ಯಯನಗ್ರಂಥಗಳು ಯಾವುವು. 

ಸ್ವಾಮಾಜಿ?' ಎಂದೆ. ಅದಕ್ಕೆ ಉತ್ತರವಾಗಿ ಸ್ವಾಮಿಗಳು 'ಪಂಚದಶಿ, ಕೈವಲ್ಯ 
ಪದ್ಧತಿ, ಅನುಭವಾಮೃತ, ಅನುಭವಸಾರ, ಆತ್ಮಪುರಾಣ, ಶಿವಶರಣರ 
ವಚನಗಳು, ಸರ್ವಜ್ಞಪದಗಳು ನನಗೆ ತುಂಬಾ ಪ್ರೀತಿಯ ಅಧ್ಯಯನಗ್ರಂಥ 
Reo’ ಎಂದರು. ಹಾಗೆಯೇ "ಶಾಸ್ತ್ರಚಿಂತನೆಗಾಗಿ ನಾನು ಶ್ರೀ ಸಾಧು ನಿಶ್ಚಲ 
ದಾಸರ ವಿಚಾರಸಾಗರೆ, ವೃತ್ತಪ್ರಭಾಕರ, ಪಂಡಿತ ಶ್ರೀ ಪೀತಾಂಬರಜೀ 
ಯವರ ವಿಚಾರಚಂದ್ರೋದಯ ಗ್ರಂಥಗಳನ್ನು ಓದುತ್ತಿರುತ್ತೇನೆ. ಶ್ರೀ 
ಸಿದ್ಧಾರೊಢಗುರುಚರಿತೆ, ಭಕ್ತಿವಿಜಯ ಇವುಗಳನ್ನು ಹೆಚ್ಚಾಗಿ ಓದುತ್ತಿರು 
ತ್ತೇನೆ” ಎಂದು ಹೇಳಿದರು. 

"On ನಾನು "ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನು ಓದುತ್ತೀರಾ. 
ಸ್ವಾಮಿಾಜಿ ?' ಎಂದು ಕೇಳಿದೆ. ಅದಕ್ಕೆ ಉತ್ತರಿಸುತ್ತಾ ಸ್ವಾಮಿಗಳು "ಸ್ವಾಮಿ 
ವಿವೇಕಾನಂದರ ಹೆಸರು ಕೇಳುವಾಗ ನನಗೆ ಹೃದಯ ತುಂಬಿಬರುತ್ತದೆ. 
ನವಯುಗದಲ್ಲಿ ಮೂಡಿಬಂದ ವೇದಾಂತಕೇಸರಿ ಅವರು. ಮಹಾಪುರುಷರು. 
ನಮ್ಮ ಸನಾತನಧರ್ಮವನ್ನು ಪೂರ್ವದಲ್ಲಿ ಶ್ರೀ ಶಂಕರಾಚಾರ್ಯರು ಉಳಿಸಿ' 
ಬೆಳಸಿದಂತೆ ಈ ಕಾಲದಲ್ಲಿ: ರಕ್ಷಿಸಿ ಬೆಳೆಸಿರುವ ಮಹಾತ್ಮರು ಸ್ವಾಮಿ ವಿವೇಕಾ 
ನಂದರು. ಅವರೆ ಬಗೆಗೆ ಪ್ರೀತಿ ಇಲ್ಲದ ಸಾಧು-ಭಕ್ತರು ಯಾರಿದ್ದಾರೆ? 
ನಾನು ಸ್ವಾಮಿ ವಿವೇಕಾನಂದರ ಜೀವನಚರಿತ್ರೆ-ಮೇಲಾಗಿ ಅವರ ಉಪನ್ಮಾಸ, 
ಅವರ ಗುರು ಭಗವಾನ್‌ ಶ್ರೀ ರಾಮಕೃಷ್ಣ ಪರಮಹಂಸರ ಉಪದೇಶಾಮೃತ 
ಇವುಗಳನ್ನು ಓದುತ್ತಿರುತ್ತೇನೆ. ಚಿಂತನ ಮಾಡುತ್ತಿರುತ್ತೇನೆ' ಎಂದರು. 

ಆಗ ನಾನು "ಸ್ವಾಮಿ: ವಿವೇಕಾನಂದರ ಜೀವನ-ಬರಹಗಳನ್ನು ಓದಿ ನನಗೆ 

ಆಧ್ಯಾತ್ಮಿಕ ಸ್ಫೂರ್ತಿ-ಬೆಳಕು ಲಭಿಸಿತು. ಅವರು. ನನ್ನ ಆರಾಧ್ಯಗುರುಗಳು - 
ಭಗವಾನ್‌ ಶ್ರೀ ರಾಮಕೃಷ್ಣ ಪರಮಹಂಸರು ನನ್ನ ಆಧ್ಯಾತ್ಮಿಕ ಜೀವನದ 


CC-0. Jangamwadi Math Collection. Digitized by eGangotri 


ಸ್ವಾಮಿಗಳ ಕುರಿತು ಗ್ರಂಥಕರ್ತನ ವಿಶೇಷವಾದ ನೆನಪುಗಳು 107 


ಆದರ್ಶ ಎಂದು ನಂಬಿ ನಡಕೊಳ್ಳುತ್ತಿದ್ದೇನೆ' ಎಂದು ಹೇಳಿದೆ. ಅದಕ್ಕೆ ಸ್ವಾಮಿ 
ಗಳು “ನನಗೀ ವಿಚಾರ ಕೇಳಿ ಬಹಳ ಸಂಶೋಷವಾಯಿತು. ನಿಮಗೆ ಬಾಲ್ಯ 
ದಿಂದಲೇ ಸ್ವಾಮಿ ವಿವೇಕಾನಂದರ ಕುರಿತು ಮಮತೆ ಇದ್ದದ್ದು ನನಗೆ ಗೊತ್ತು. 
ಈಗ ನೀವು ಇರಿಯಾಗಿ ನಿರ್ಣಯಿಸಿ ಜೀವನದಲ್ಲಿ ಮುಂದೆ. ಸಾಗುತ್ತಿದ್ದೀರಿ. 
ನೀವು ಉತ್ಸಾಹೀ ತರುಣ ವಯಸ್ಕರು. ನಿಮ್ಮ ತಹ ಅಧ್ಯಾತ್ಮಜೀವಿಗಳ 
ಸಂಖ್ಯೆ ನಮ್ಮ ದೇಶದಲ್ಲಿ ಹೆಚ್ಚಾ ಗಬೇಕ ಕು. ನಿಮಗೆ "ಮುಂದೆ ಒಳ್ಳೆಯ ಭವಿಷ್ಯ 
ಎದೆ. 'ನಿಮ್ಮ ಹ "ಹಾದಿ ಸು ವ ಮವಾಗಲಿ' ಎಂದು ಹಾರೈಸಿದರು. 
ಜೀ ಜೇ ಜಿ 

ಸ್ವಾವಿಂಗಳು ಒಮ್ಮೆ ಎಂದಿನಂತೆ ವಂತದ ಜಗಲಿಯಲ್ಲಿ ಸತ್ಸಂಗನಿರತರಾಗಿ 
ಕುಳಿತಿ ದ್ದರು. ಅವರ ಹಿಂದೆ ಜಗಲಿಯ ಗೋಡೆಯಲ್ಲಿ ಪ್ರಜ್ಞಾನಂ ಬ್ರಹ್ಮ: 
ತತ್ತ ಮಸಿ, ಅಹಂ ಬ್ರಹ್ಮಾಸ್ಮಿ. ಆಯಮಾತ್ಮಾ ಬ್ರಹ್ಮ ಎಂಬ 'ವೈದಿಕಮಹಾ: 
ವಾಕ್ಯ id ಲಿಪಿಬದ್ಧವಾಗಿ ಕಂಗೊಳಿಸುತ್ತಿದ್ದುವು. 

ಭಕ, ರೊಬ್ಬರು " "no ವಂ, ನನಗೆ ಸಂಸಾರದಲ್ಲಿ ತುಂಬ ಕಷ್ಟ ಬರುತ್ತ ಲೇ 
ಇದೆ. ದೇವರನ್ನು ಎಷ್ಟು ಪ್ರಾರ್ಥಿಸಿದರೂ ಕಷ್ಟ ನಿವಾರಣೆ ಆಗುತ್ತಿಲ್ಲ 
ಎಂದರು. ಆಗ:ಸಾ ) ಮಿಗಳು ಅದಕ್ಕೆ ಸಮಾಧಾನ ಹೇಳುತ್ತಾ , ಕಷ್ಟ ಜಾಸ್ತಿ 
ಬರುತ್ತಿದೆ ಎಂದರೆ” ಜನ್ಮಾಂತರದ D " ಪ್ರಾರಬ್ಧ ಕರ್ಮ ನಿಮಗೆ ತುಂಬ ಇದೆ' 
ಎಂದು ಆರ್ಥ. ನಿತ್ಯವೂ ನೀವು ದೇವರನ್ನೂ ವಿಶೇಷವಾಗಿ ಪ್ರಾರ್ಥನಿ ಮಾಡಿ 
ದರೆ ಈ ಕಪ್ಪ ಪರಂಪರೆಯಿಂದ ಖಂಡಿತ ಪಾರಾಗುತ್ತೀರಿ. ಇದು ಸ್ವಲ್ಪ 
ನಿಧಾನವಾದರೂ ಧೈರ್ಯ ಕೆಡಬೇಡಿ. ದೇವರ ಶಕ್ತಿ. ಕರುಣೆ, ಆಪಾರ 

ವಾದುದು' Se E ಸತ್ಸಂಗದಲ್ಲಿ ಪ್ರಶ್ನೋತ್ತರಗಳು ಮುಂದುವರಿದುವು. 

ಅವುಗಳಲ್ಲಿ ಕೆಲವು ಇಲ್ಲಿ ಸ್ಮರಣೀಯ. 

ಪ್ರಶ್ನೆ: ನನ್ನ ಮಕ್ಕ ಳು ಬೆಳೆದು ದೊಡ್ಡ ವರಾದಂತೆ ನನ್ನ ಮಾತು ಕೇಳು 
ವುದೇ ಇಲ್ಲ. ಗುರುಭಕ್ತಿ ಯೂ ಅವರಿಗೆ ಕಡವೆ ಆಗುತ್ತಿದೆ. ಇದಕ್ಕೇನಂ 
ಪೆರಿಹಾರ ? 

ಉತ್ತರ: ನೀವು ಮಕ್ಕಳಿಗೆ ಒಳ್ಳೆಯ ಮಾತನ್ನು ಹೇಳುತ್ತಲೇ ಇರಿ. 
ಅಲ್ಲದೆ "ಅವರಿಗಾಗಿ ಗುರುದೇವರಕ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. 
ಪ್ರಾಮಾಣಿಕವಾದ ಪ್ರಾರ್ಥನೆಗೆ ಬಹಳ ಶಕ್ತಿ ಇದೆ. ಅದರಿಂದ ನಿಮ್ಮ ಮಕ್ಕಳ 
ಮನಸ್ಸಿನ ಮೇಲೆ ಪರಿಣಾಮ ಆಗಿ ಅವರ ವರ್ತನೆಯಲ್ಲಿ ಒಳ್ಳೆಯ ರೀತಿಯ 


ಬದಲಾವಣೆ ಆಗುತ್ತದೆ. ' 
CC-0. Jangamwadi Math Collection. Digitized by eGangotri 


A Ll -——————— ಅಂಗಾರ ಅಳ n 


108 ಸದ್ಗುರು ಶ್ರೀ ಸ್ವಾಮಿ ಮಾಧವಾನಂದರ ಜೀವನ ಚಂತ್ರೆ 


ಪ್ರಶ್ನೆ: ಸ್ವಾಮಾ, ನನಗೆ ವಯಸ್ಸು ಅರುವತ್ತು ಕಳೆಯಿತು. ಈಗೀಗ 
ಸರಿಯಾಗಿ ತು ದೇವರ ಪ್ರಾರ್ಥನೆ "ಮಾಡಲು ಆಗುವುದಿಲ್ಲ. ಮನಸ್ಸು 
ನಿಲ್ಲುವುದಿಲ್ಲ. ನಾನು ನನ್ನ ಚಿಕ್ಕ ಮಗಳ. ಕೈಯಲ್ಲಿ ಶ್ರೀ ಸಿದ್ಧಾ ರೂಢ 
ಗುರುಗಳ ಚರಿತ್ರೆಯನ್ನು “ದಿವಸಂಪ್ರತಿ ರಾತಿ. ಸ್ವಲ್ಪ ಸ್ವಲ್ಪ ಓದಿಸಿ ಕೇಳು 
ತ್ತಿದ್ದೇನೆ. ಆಮೇಲೆ ಸದ್ಗುರುಗಳನ್ನು ನೆನೆದು ಮುಲಗುತ್ತೆ. ಇನೆ, ಇನ್ನೇನು 
ಹೆಚ್ಚು ಮಾಡಲು ನನಗೆ ಆಗುವುದಿಲ್ಲ. ವಯಸ್ಸಾಯಿತು ನನಗೆ, ಸ್ವಾಮಾಜಿ. 
ನಾನು ಮಾಡುವುದು ಸರಿಯೇ ? 

ಉತ್ತರ : ವಯಸ್ಸಾದಂತೆ ಮನುಷ್ಯನಿಗೆ ದೇಹದ ಶಕ್ತಿ ಸಹಜವಾಗಿ 
`ಕುಗ್ಗುತ್ತ ದೆ. ಆಮೇಲೆ ಮೊದಲಿನಂತೆ ಸರಿಯಾಗಿ ಜಪ-ಧ್ಯಾನೆಗಳನ್ನು ಮಾಡಲು 
“ಆಗುವುದಿಲ್ಲ. ಆದರೆ ನೀವು ದೇವರೆ ನಾಮಸ್ಕರಣೆಯನ್ನು ಬಿಡಬೇಡಿ. ಸಾಧ್ಯ 
ವಾದಷ್ಟು ನಾಮಜಪ ಮಾಡಿ. ಮನಸ್ಸಿನಲ್ಲಿ ಗುರುದೇವರನ್ನು ನೆನಸಿಕೊಳ್ಳಿ. 
ನೀವು ದಿವಸಂಪ್ರತಿ ಶ್ರೀ ಸಿದ್ದಾ ರೂಢಗುರುಚರಿತ್ರೆ ಯನ್ನು ಓದಿಸಿ ಕೇಳು 
ತ್ತಿರುವುದು ಬಹಳ ಒಳ್ಳೆಯದು. “ದರಿಂದ ನಿಮಗೆ ಗುರುಭಕ್ತಿ ಹೆಚ್ಚಾ ಗರಿ 
WO. ನಿಮ್ಮ ಚಿಕ್ಕ “ಮಗಳಿಗೂ ಗುರುಭಕ್ತಿ `ಬೆಳೆಯಂತ್ತದೆ. ನಿಮಗಲ್ಲ 
ಗುರುಕೃಪೆ ಕೊಡಿಬರುತ್ತ ದೆ. ಸಂಖ-ಶಾಂತಿ ತುಂಬಿಬರುತ್ತದೆ. 

ಪ್ರಶ್ನೆ : ಸ್ವಾಮಾ, ನನ್ನ ಮಗನನ್ನು ಗುರುಮಠಕ್ಕೆ ಸೇವೆಗೆ ಒಪ್ಪಿಸೆ 
ಬೇಕೆಂದು ತುಂಬ. ಆಸೆ ಇದೆ. ಆದರೆ ಅವನು ಒಪ್ಪುತ್ತಿಲ್ಲ. ನನಗೆ ಅದರಿಂದ 
ಬೇಸರವಾಗುತ್ತಿದೆ. ಏನು ಮಾಡುವುದು ಇದಕ್ಕೆ ? 

ಉತ್ತರ : ನೀವು ಗುರುಭಕ್ತರಾಗಿರುತ್ತೀರಿ. ಅದರ ಪ್ರಭಾವ ನಿಮ್ಮ 
ಮಗನ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದೇ ಇದೆ. ಅದರಿಂದ ಅವನು 
ಖಂಡಿತವಾಗಿಯೂ 'ಜೀವನದಲ್ಲಿ ಒಳ್ಳೆಯವನಾಗಿ ಬೆಳೆದು ಬಾಳುತ್ತಾ ನೆ: 
ಎಲ್ಲರೂ ಗುರುಭಕ್ತರು-ಸಂನ್ಯಾಸಿಗಳು ಆಗಲು ಸಾಧ್ಯವಿಲ್ಲ. ನಾವು ಹಾಗೆಂದು : 
ಬಯಸಲೂ ಬಾರದು. ಅದಕ್ಕೆ ವಿಶೇಷವಾಗಿ ದೇವರ ಇಚ್ಛೆ -ಆಶೀರ್ವಾದ 
- ಗಳು ಬೇಕು. ಅದು ಎಲ್ಲರಿಗೂ ಲಭಿಸುವುದಿಲ್ಲ. ಹಾಗಾಗಿ ನೀವು ಈ ಬಗ್ಗ 
ಚಿಂತಿಸಬೇಡಿ. ನಿಮ್ಮ ಮಗನು ಯೋಗ್ಯ ಗೃಹಸ್ಥನಾಗಲಿ ಎಂದು ಹಾರೈ ». 
ಉಳಿದದ್ದನ್ನು ದೇವರ ಇಚ್ಛೆಗೆ ಬಿಟ್ಟು ನೆಮ್ಮದಿಯಿಂದ ಇರಿ. ಯೋಗ್ಯ 
ಗೃಹಸ್ಥರು ಇದ್ದರೆ ಅದರಿಂದ ದೇಶಕ್ಕೆ ದೊಡ್ಡ ಬಲ ಉಂಟಾಗುತ್ತದೆ ಎಂಬ 
ವಿಚಾರ ನಿಮಗೆ ಸದಾ ನೆನಪಿರಲಿ. ನೀವು. ಗುರಂಭಕ್ತಿ-ಗುರುಸೇವೆಗಳನ್ನು 
ಹೀಗೆಯೇ ಮುಂದುವರಿಸಿರಿ. 


CC-0. Jangamwadi Math Collection. Digitized by eGangotri 


ಸ್ವಾಮಿಗಳ ಕುರಿತು ಗ್ರಂಥಕರ್ತನ ವಿಶೇಷವಾದ ನೆನಪುಗಳು 109 

ಪ್ರೆಶ್ನೆ: ಮಠದ ಗೋಡೆಯಲ್ಲಿರುವ ವೇದದ ಈ ನಾಲ್ಕು ಮಹಾವಾಕ್ಯ 
ಗಳಲ್ಲಿ ನಿಮಗೆ ಹೆಚ್ಚು ಪ್ರಿಯವಾದುದು ಯಾವುದು ? 

ಉತ್ತರೆ: ಎಲ್ಲವೂ ಒಂದೇ. ಆತ್ಮಸಾಕ್ಷಾತ್ಕಾರಸಾಧನೆಗೆ ಈ ನಾಲ್ಕು 
ಮಹಾವಾಕ್ಕಗಳು ಒಂದೇ ರೀತಿ ಶಕ್ತಿದಾಯಕಗಳಾಗಿವೆ. ಆದರೂ ಕೂಡ, 
ನಮ್ಮ ಆತ್ಮವು ಬ್ರಹ್ಮ ಎಂಬುದಾಗಿ ಅರ್ಥಬರುವ “ಆಯಮಾತ್ಮಾ ಬ್ರಹ್ಮ' 
ಎಂಬ ಮಹಾವಾಕ್ಯ ನನಗೆ ಹೆಚ್ಚು ಪ್ರಿಯವಾದುದು. 

ಪ್ರಶ್ನೆ: ಸದ್ದು ರು ಶ್ರೀ ಸಿದ್ಧಾ ರೂಢರ ಜೊತೆಗೆ ಬಾಳಿದವರು ನೀವು. 
ಅವರ ಶಿಷ್ಯತ್ವ ವನ್ನು ಪಡೆದಿರುವ ಭಾಗ್ಯ ಶಾಲಿಗಳು ನೀವು. ಅವರಲ್ಲಿ ಕಂಡ 
ಕೆಲವು ವಿಶೇಷ ಗುಣಗಳು ಯಾವುವು 

ಉತ್ತರೆ: ಶ್ರೀ ಸಿದ್ಧಾ ಕಾಸ ಮಿಗಳು ಗುರುಶಕ್ತಿ, ಕರುಣೆ 
ಮತ್ತು "à ಪ್ರೀತಿಯ. ಮೂರ್ತಸ್ವ ರೂಪರಾಗಿದ್ದೆ ರು. ಭಕ್ತರ ಬಗೆಗೆ ಅವರಿಗೆ 
ಅಪಾರ ಪ್ರೀತಿ ಇತ್ತು. ಕ್ಷಮೆ ಇತ್ತು. ತನಗೆ “ತರಣಾದವರನ್ನು ರಕ್ಷಿಸುತ್ತೇನೆ 
ಎಂಬುದಾಗಿ ಭಗವಂತನು ಗೀತೆಯಲ್ಲಿ ಆಶ್ವಾಸನೆ ಇತ್ತಂತೆ ನಮ್ಮ ಗುರು 
ಗಳಾದ ಶ್ರೀ ಸಿದ್ಧಾರೂಢ ಮಹಾಸ್ವಾ ಮಿಗಳು ಹೆಜ್ಜೆಹೆಜ್ಜೆಗೂ ನಮ್ಮನ್ನು 
ರಕ್ಷಿಸುತ್ತಾ ಬಂದಿರುತ್ತಾ ರೆ. ಶ್ರೀ ಸಿದ್ಧಾ ರೂಢರು ಆತ್ಮಜ್ಞಾ ನಿಗಳು; ಮೇಧಾವಿ 
ಶಾಸ್ತ್ರಜ್ಞರು. ಆವರ ಬಳಿಗೆ ಎಂತಹ "ದೊಡ್ಡ ವಿದ್ವಾಂಸರು ಬಂದರೂ ಫ್ರೀ: 
ಸಿದ್ಧಾ > ರೂಢರು ತಮ್ಮ ಆತ್ಮಜ್ಞಾನದ ಬಲದಿಂದ ಅವರೊಡನೆ ಸಮರ್ಥವಾಗಿ 
ಮಾತನಾಡುತ್ತಿ ದ್ದರು. ರಾಜಮನೆತನದವರು, ಬಡವರು, ವಿದ್ವಾಂಸರು, 
ಅವಿದ್ಯಾವಂತರು, , ಭಕ್ತ ರು, ಹಿರಿಯರು, ಕಿರಿಯರು ಎಲ್ಲರೂ ಅವರ ಬಳಿಗೆ 
ಬರುತ್ತಿ d. ರು. ಬಂದವರು ಯಾರೇ ಆಗಲಿ, ಅವರೆಲ್ಲರನ್ನೂ ಸದ್ಗುರುಗಳು 
ಒಂದೇ ರೀತಿಯ ಪ್ರೀತಿಯಿಂದ ಕಂಡು ಅವರವರ. ಮಟ್ಟ ಕೆ ಸರಿಯಾಗಿ 
ಅವರು ಮುಂದೆ ಸಾಗಲು ಮಾರ್ಗದರ್ಶನ ನೀಡಿ ಆಶೀರ್ವದಿಸುತ್ತಿ ದ್ದರು. 
ಈ ಸಮದೃಷ್ಟಿ-ಪ್ರೀತಿ-ವಾತ್ಸಲ್ಯ-ಗುರುಶಕ್ತಿಗಳು ನನಗೆ ಶ್ರೀ ಸಿದ್ದಾ ರೂಢ | 
ಮಹಾಸ್ವಾಮಿಗಳಲ್ಲಿ ಇದ್ದ ವಿಶೇಷಗುಣಗಳು ಎಂದು ತೋರುತ್ತ ದೆ. 

ಪ್ರ ಕ್ಲ: ಶ್ರೀ ಸಿದ್ಧಾ ರೂಢ ವಾಹಾಸ್ವಾಎಂಗಳು ಧರ್ಮಸಂರಕ್ಷಣೆಗಾಗಿ 
ಭವ ಮಹಾ ಪುರುಷರು ಎಂದು ಡೇಗೆ: ಹೇಳುತ್ತೀರಿ? 

ಉತ್ತರ: ಸದ್ದು ರು ಶ್ರೀ ಸಿದ್ಧಾ ರೂಢ ವಂಹಾಸ್ವಾಮಿಗಳು ಸಾಮಾನ್ಯ 
ನಾದ ನನ್ನನ್ನು ಅವರ ಶಿಷ್ಯನಾಗಿ ಸ್ಲೀಕರಿಸಿ e ಮಠದ ಸ್ಥಾಪನೆಗೆ ದಿವ್ಯ 


ವಾದ ರೀತಿಯಲ್ಲಿ ಆಶೀರ್ವದಿಸಿ ಇಂದು ಇಷ್ಟೊಂದು ಭದ್ರ ವಾಗಿ ಈ ಮಠವು 
CC-0. Jangamwadi Math Collection. "Digitized by eGangotri 


2 ಜೀವನ wos 
110 ಸದ್ಗುರು ಶ್ರೀ ಸ್ವಾಮಿ ಮಾಧವಾನಂದರ ಜೀವನ ಚೆರಿಶ್ರೆ 


ನಿಂತು ಇಲ್ಲಿ ಧಾರ್ಮಿಕ-ಸಾಮಾಜಿಕ ಕಾರ್ಯಕ್ರಮಗಳು ಸುಸೂತ್ರವಾಗಿ 
ಸಾಗುವಂತೆ. ಅನುಗೃಹಿಸಿರುವುದು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ 
ಕರುಣೆ, ಭಕ್ತವಾತ್ಸಲ್ಯ, ಧರ್ಮಸಂರಕ್ಷಣೆಗಾಗಿ ಅವತಾರ , ಮಾಡಿದುದರ 
ಕುರಿತು ಕೊಡಗಿನಲ್ಲಿ ಕಂಡುಬಂದಿರುವ ಉಜ್ವಲ ನಿದರ್ಶನವಾಗಿದೆ. ಬ 

ಸದ್ಗುರು ಶ್ರೀ ಸಿದ್ಧಾರೂಢರು ಮಹಾಮಹಿಮರು ಎನ್ನುವುದೆ Ur 
ಪವಾಡಸದೃಶವಾದ ಭವ್ಯ ಆಧ್ಯಾತ್ಮಿಕ ಜೀವನದಲ್ಲಿ ಬಹಳಷ್ಟು ನಿದರ್ಶನ 
ಗಳು ಕಂಡುಬರುತ್ತವೆ. ಹುಬ್ಬಳ್ಳಿಯಲ್ಲಿ ಅದೆಷ್ಟೋ ಕಷ್ಟ ಸೆೊವಿರೋಧಗಳ 
ಮಧ್ಯೆ ಅವರು ಭದ್ರವಾಗಿ ಕಟ್ಟಿ ಬೆಳೆಸಿದ ಶ್ರೀ ಸಿದ್ಧಾರೂಢಮಠ E 
ಅವರ ಶಿಷ್ಕಸಂಪ್ರದಾಯವು ನಿಜಕ್ಕೂ ಒಂದು ಆಧ್ಯಾತ್ಮಿಕೆ ಪವಾಡವೇ ಸರಿ. 
ನಮ್ಮ ದೇಶದ ಧಾರ್ಮಿಕ ಚರಿತ್ಸೆಯಲ್ಲಿ ಮಹತ್ವದ ಒಂದು ಅಧ್ಯಾಯ ಎನ್ನ 
ಲೇನೂ ಸಂಶಯವಿಲ್ಲ. ಮಹಾತ್ಮಾ ಗಾಂಧೀಜಿ, ಲೋಕಮಾನ್ಯ ಬಾಲಗಂಗಾಧರ 
ತಿಲಕರು ಮೊದಲಾದ ಪ್ರಸಿದ್ಧ ಪುರುಷರು ನಮ್ಮ ಗುರುಗಳಾದ ಶ್ರೀ 
ಸಿದ್ದಾ ರೂಢರ ಜೀವನ-ಉಪದೇಶಗಳ ಬಗೆಗೆ ಗೌರವ-ಆದರಗಳನ್ನು ವ್ಯಕ್ತ 
ಪಡಿಸಿರುತ್ತಾರೆ. ರಾಜರಿಂದ ಹಿಡಿದು ಕಡುಬಡವನ ತನಕ, ಎದ್ವಾಂಸರಿಂದ 
ಹಿಡಿದು ಅವಿದ್ಯಾವಂತನ ತನಕ ಎಂಬಂತೆ ಎಲ್ಲ ವಿಧದ ಜನರೂ ಅವರ ಭಕ್ತ . 
ರಾಗಿರುತ್ತಾರೆ. ಅವರ ದಿವ್ಯ ಆಶೀರ್ವಾದದಿಂದ ಜೀವನದಲ್ಲಿ ಬೆಳಕನ್ನು ಕಂಡಿರು 
ತ್ತಾರೆ. ಇದರಿಂದ ಅವರ ದಿವ್ಯವ್ಯಕ್ತಿತ್ವದ ಮಹತ್ವ ಸ್ಪಷ್ಟವಾಗುತ್ತದೆ. 

ಪ್ರಶ್ನೋತ್ತರಗಳು ಮುಗಿದಾಗ ಸ್ವಾವಿಂಗಳು ಇನ್ನೂ ಉತ್ಸಾಹಿಗಳಾಗಿ 
ದ್ದರು. ಭಕ್ತಿಯ ಭಾವದಿಂದ ಕೂಡಿದ್ದರವರು, ಕೊಡಲೇ ಮಠದ ಒಳಗೆ 
ಶ್ರೀ ಶಿವರಾಮ ಚಂದ್ರಗಿರಿಯವರು ವಿರಚಿಸಿದ ಶ್ರೀ ಸಿದ್ಧಾರೊಢಕಥಾಮೃತ, 
ಎಂಬ ಗ್ರಂಥವನ್ನು ನನ್ನ ಕೈಗೆ ಇತ್ತು “ಭಟ್ಟರೆ, ನೀವು ಸುಶ್ರಾವ್ಯವಾಗಿ ಓದು 
ತ್ತೀರಿ, ಸದ್ಗುರುಗಳನ್ನು ನೆನೆದು ಗ್ರಂಥವನ್ನು ತೆರೆಯಿರಿ. ಬಂದ ಅಧ್ಯಾಯ 
ವನ್ನು ಓದಿ ಗುರುಸೇವೆಮಾಡಿರಿ' ಎಂದು ಹೇಳಿದರು. ನಾನು ಶ್ರೀ ಸಿದ್ಧಾರೂಢ 
ಕಥಾಮೃತ ಗ್ರಂಥವನ್ನು ಕೈಗೆತ್ತಿಕೊಂಡು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿ 
ಗಳನ್ನು ಮನದಲ್ಲಿ ನೆನೆದು ಗ್ರಂಥವನ್ನು ತೆರೆದೆ. ಅದರಲ್ಲಿ ಆಗ ಇಪ್ಪತ್ತೈರಡನೇ 
ಅಧ್ಯಾಯವು ಕಂಡುಬಂದಿತು. ಅದರ ಪಠನವನ್ನು ಮಾಡಿದೆ : 


CC-0. Jangamwadi Math Collection. Digitized by eGangotri 


ಸ್ವಾಮಿಗಳ ಕುರಿತು ಗ್ರಂಥಕರ್ತನ ವಿಶೇಷವಾದ ನೆನಪುಗಳು 111 


॥ ಶ್ರೀ ಗಣೇಶಾಯ ನಮಃ Il ಶ್ರೀ ಗುರುಭ್ಯೋ ನಮಃ ॥ 
॥ ಛಂದ ॥ 


ನಿತ್ಯಶುದ್ಧನು ನಿರ್ವಿಕಾರನು ಸಗುಣರೂಪಿಂದೀತನು I 
ಸತ್ಯಸದ್ಗುರು ಭಕ್ತಜನರ ದಯಾಳು ಕರುಣಾವಂತನು ॥ 
ಉತ್ಸವಕಾಲದಲಿ ಪೂಜೆಯ ಗೈವರಿಚ್ಛೆಯನೀವುತ | 
ಸತ್ಸಭಾಸ್ಥಾನದಲಿ ಸದ್ಗುರು ಪ್ರಕಟನಾದನು ಒಲಿಯುಶ Il 


ಶ್ರೀ ಸದ್ಗುರುರಾಯನ ವಚನವನ್ನು ಶ್ರವಣ ಮಾಡಿದ ಮಾತ್ರದಿಂದ 
ಆತನು ತತ್ಯಾಲಮುಕ್ತಿಯನ್ನು ಕೊಡುವನು; ಈ ವಿಷಯದಲ್ಲಿ ಸಂಶಯ 
ಯುಕ್ತನಾದರೆ ಮತ್ತಾರೂ ಆ ಜೀವನವನ್ನು ತಾರಿಸುವುದಿಲ್ಲ. ಸದ್ಗುರುವಿನ 
ಉಪದೇಶವೇನೆಂದರೆ : “ಪಾಪಕರ್ಮಗಳನ್ನು ಬಿಟ್ಟುಬಿಡು. ಪುಣ್ಯಧರ್ಮ 
ಸ್ವೀಕರಿಸು. ಈಶ್ವ ರಭಜನೆಯ ನಿತ್ಯ ನೇಮವನ್ನು ನಡಿಸು ಮತ್ತು ಸತ್ಸಂಗದಲ್ಲಿ 
ಪ್ರೇಮ ಉಳ್ಳವನಾಗು. ಎಲ್ಲಾ "ಪ್ರಾಣಿಗಳ. ಮೇಲೆ ದಯಾಬುದ್ಧಿಯು 
ತ್ರಿ ಕೆರಣಪೂರ್ವಕವಾಗಿ ಇರಲಿ. "`ದಯಾನಿಧಿಯಾದ ಸದ್ಗುರುವನ್ನು ಪ್ರೆ ೀಮ 
ದಿಂದ ಅಂತರಹೃದಯದಲ್ಲಿ ಪೂಜಿಸು. ಇತರರ ದೋಷಗಳನ್ನು ಉಚ್ಚರಿಸ 
ಬಾರದು. ಜಗತ್ತಿ ನೊಳಗೆ ಸೆ ್ವಚ್ಛೆ ಯಿಂದ ವರ್ತಿಸಬಾರದು. ಎರಡನೆಯವರ 
ಕುಂದುಗಳನ್ನು ಪ್ರಕಟಿಸಬೇಡ. “ಕಾಮಾದಿಗಳನ್ನು ಜಯಿಸು. ಸೆಂಸಾರಕರ್ಮ 
` ಗಳಲ್ಲಿ Sor ಭಾವ ಇರಲಿ. ಸೆಂಸಾರದಂಥ ಭ್ರ ಕಡೆಗೆ ಲಕ್ಷ್ಯಕೊಡ 
ದಿರು. ಎಂಥಾ ಸಂಕಟ ಬಂದರೂ ಗುರುಪಾದದಲ್ಲಿ ಪ್ರೇಮವನ್ನು ಬಿಡಬೇಡ. 
ಧನ ಪ್ರಾಪ್ತಿಯಾಯಿತೆಂದರೆ ಮದ ಹುಟ್ಟಿ ) ಗೊಡಬಾರದು. ಯಾವ ವಿಚಾರ 
ಮಾಡುವುದರಿಂದ ಮಾಯಾಮೋಹವು ಕಳೆದೆ ಹೋಗುವುದೋ ಅದೇ 
ವಿಚಾರವನ್ನು ಮಾಡತಕ್ಕದ್ದು. ಜನರ ಕೂಡ ವ್ಯವಹಾರ ಮಾಡುತ್ತಿರುವಾಗ್ಗೆ 
ಹೊರಗೆ CU, pm ಆಡಬಾರದು. ಆದರೆ ಅಂತಃಕರಣದಲ್ಲಿ ಸರ್ವದಾ 
ಏಕೋಭಾವವನ್ನು ಹಿಡಿಯತಕ್ಕೆ ದ್ದು. ದೇಶ, ಕಾಲ, ಸ್ಥಿ ತಿ ನೋಡಿಕೊಂಡಂ 
ವೇದವಿಧಿಯುಕ್ತವಾಗಿ ಆಚರಣೆ * ಮಾಡತಕ್ಕದ್ದು. Em ರಭಕ್ತೀಿಯನ್ನು 
ಬಿಟ್ಟು ಅನ್ಯ ಆಚರಣೆ ಮಾಡಬಾರದು. ನಾನು ಯಾರು ಇದ್ದೆ ನೆ ಎಂಬ ಈ 
ವಿಚಾರವನ್ನು ತನ್ನೆ ಆಂತರ್ಯದೊಳಗೆ ಚೆನ್ನಾಗಿ ಮಾಡಬೇಕು. ಮತ್ತು 
ವ್ಯ Estes ಸಂಸಾರವು ಸೆ 1,63, 2503 ತಿಳಿಯತಕ್ಕದ್ದು. ಮಾರಮರ್ದನ 
ಆ ಉಮಾರಮಣನನ್ನು ಭಕ್ತಿ ಭಾವಗಳಿಂದ ಸಂತೋಷಪಡಿಸಿ ಅಕ್ಷಯ 


CC-0. Jangamwadi Math Collection. Digitized by eGangotri 


112 ಸದ್ಗುರು ಶ್ರೀ ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಸುಖದ ಪದವನ್ನು ಪ್ರಾಪ್ತಮಾಡಿಕೊಳ್ಳಬೇಕು. ಸದ್ಗುರುಗಳ ಇಂಥ 
ಸುಬೋಧವನ್ನು ಮನಸ್ಸಿನಲ್ಲಿ ದ ೈಢವಾಗಿ ಹಿಡಿದು ಯಾವಾತನು ಸಂಸಾರದಲ್ಲಿ 
ವರ್ತಿಸುವನೋ ಆತನ ಬಂಧನವು ಹರಿದು ಸದ್ಗುರುವು ಆತನಿಗೆ = 
ಯನ್ನಾ ಕೊಡುವಂಥವನಾಗುತ್ತಾನೆ. ಹೇ ಶ್ರೋತೃ ಬರಲಾ ಅಮೃತ 
ಕ್ಕಿಂತ ಮಧುರವಾದ ಸಿದ್ಧಕಥೆಯನ್ನು ಶ್ರವಣ Seah 
ಅಮೃತಸೇವನದಿಂದ ಮೋಕ್ಷ ಸಿಗುವುದಿಲ್ಲ; ಆದರೆ ಕಥಾಶ್ರವಣದಿಂದ ಅದು 
ಗಿ ಪ್ರಾಪ್ತಿಯಾಗುವುದು.' | 
ud ಸ್ವಾವಿಂಯವರು ಸಿದ್ಧಾಶ್ರಮದಲ್ಲಿ ಇರುತ್ತಿರುವಾಗ್ಗೆ 
ಶಿವರಾತ್ರಿ ಇತ್ಕಾದಿ ಉತ್ಸವಗಳಿಗೆ ಅನ್ಯ ಗ್ರಾಮಗಳಿಂದಲೂ ಭಕ್ತಜನರು 
ಬರುತ್ತಿದ್ದರು. ಉತ್ಸವವು ಆದನಂತರ ಅವರು ತಿರುಗಿ ತಮ್ಮ ಕಮ್ಮ 
ಗ್ರಾಮಕ್ಕೆ ಹೋದಮೇಲೆ ಉತ್ಸವದ ಆನಂದವನ್ನೊ ಅನುಭವಿಸಿದವರಾಗಿ. 
ಕೆಲವರು ಕೂಡಿ ಆಲೋಚನೆ ಮಾಡುತ್ತಾರೆ. 
"ನಮ್ಮ ಗ್ರಾಮಕ್ಕೂ ಸದ್ಗುರುಗಳನ್ನು ಕರಕೊಂಡುಬಂದು ಹುಬ್ಬಳ್ಳಿಯಲ್ಲಿ 
ಆದಂಥಾದ್ದೇ ಉತ್ಸವ ಮಾಡಿದ್ದಾದರೆ ನಾವಾದರೋ ಗುರುಚರಣಸೇವಾ 
ಘಟಿಸುವುದರಿಂದ ಧನ್ಯರಾಗಿ ಹೋಗುವೆವು' ಎಂದು ಅನ್ನುವರು. 
ಮುರಕೀಭಾವಿ ಎಂಬ ಗ್ರಾಮದಲ್ಲಿಯೂ ಅನೇಕ ಗೃಹಸ್ಥರು ಕೂಡಿ ಈ 
ಪ್ರಕಾರ ಆಲೋಚನೆಮಾಡಿ, ಸದ್ಗುರು ಉತ್ಸವದ ದೆಶೆಯಿಂದ ಎಲ್ಲಾ ತಯಾರಿ 
ಮಾಡಿಕೊಂಡು ಸಿದ್ಧಾಶ್ರಮಕ್ಕೆ ಬಂದು ಸದ್ಗುರುಗಳಿಗೆ ವಿಜ್ಞಾ ಪಿಸುತ್ತಾರೆ : 
"ಶಿವರಾಶ್ರಿಕಾಲದಲ್ಲಿ ಇಲ್ಲಿ ಯಾವ ಪ್ರಕಾರ ಉಶ್ಸವವಾಗುವುದೋ ಅದೇ 
ರೀತಿಯಲ್ಲಿ ನಮ್ಮ ಗ್ರಾಮದಲ್ಲಿ ಮಾಡಬೇಕೆಂತ ನಾವು ಇಚ್ಛಿಸುತ್ತೇವೆ. ಆಜ್ಞೆ 
ಯಾದರೆ ತಮ್ಮನ್ನು ಅಲ್ಲಿತನೆಕ ಕರಕೊಂಡುಹೋಗಿ, ಮಂಟಪಪೂಜಾಮಾಡಿ 
ಆನಂದಪಡುವೆವು.' ಅವರನ್ನು ಕುರಿತು ಸಿದ್ಧರು ಅನ್ನುತ್ತಾರೆ-- 
"ಕೇಳಿರಯ್ಯಾ ಭಕ್ತಜನರುಗಳಿರಾ, ನಾವು ಹುಬ್ಬಳ್ಳಿಯನ್ನು ಬಿಟ್ಟು ಬರು 
ವುದಿಲ್ಲ. ಯಾಕೆಂದರೆ ಇಲ್ಲಿ ನಿತ್ಯದಲ್ಲಿಯೂ ದರ್ಶನಕ್ಕೋಸ್ಕರ ಬರುವಂಥ 
ಭಕ್ತರಿಗೆ ನಿರಾಶೆಯಾಗುವುದು. ನೀವು ಎಲ್ಲೆಲ್ಲಿ ಭಜನೆ, ಬ್ರಹ್ಮಜಿಜ್ಞಾಸೆ, 
ವೇದಾಂತಶ್ರವಣ ಮುಂತಾದವುಗಳನ್ನು ನಡಿಸುವಿರೋ ಅಲ್ಲಿಲ್ಲ ಸದ್ಗುರುವು 
ನಿಶ್ಚಯವಾಗಿ ಇರುತ್ತಾನೆ. ಇದನ್ನು ದೃಢವಾಗಿ ನಂಬಿ ಕಾರ್ಯವನ್ನು 
ನಡೆಸಿರಿ' 

ಎಂಬ ಸಿದ್ಧವಚನವನ್ನು ಕೇಳಿ ಆ ಭಕ್ತಜನರೆಲ್ಲಾ ಆನಂದಭರಿತರಾಗಿ.. 


CC-0. Jangamwadi Math Collection. Digitized by eGangotri 


ಸ್ವಾಮಿಗಳ ಕುರಿತು ಗ್ರಂಥಕರ್ತನ ವಿಶೇಷವಾದ ನೆನಪುಗಳು 113 


ಸದ್ದುರುನಾಥನ ಭಾವಚಿತ್ರವನ್ನು ಮಂಟಪದೊಳಗೆ ಪೂಜಾಗೋಸ್ಕರೆ ಇಡು 
ವಂಥವರಾದರು. ಆ ಭಕ್ತರು ಸಿದ್ಧಾರೂಢರ ಶಿಷ್ಯನಾದ ರಾಮಸಾ ವಿಂ 
ಎಂಬುವನಿಗೆ ಪೂಜಾಮಾಡುವುದಕ್ಕೋಸ್ಕರ ಮುರಕೀಭಾವಿಗೆ ಕರಕೊಂಡು 
ಹೋದರು. ಆಗ್ಗೆ, ದೇಶದಲ್ಲೆಲ್ಲಾ ಭಕ್ತಜನರಿಗೆ ಆಮಂತಶ್ರಣಪತ್ರಗಳನ್ನು 
ಕಳುಹಿಸಿದರು. ಆಮಂತ್ರಣಪತ್ರಗಳಲ್ಲಿ, ಸಿದ್ಧಾರೂಢ ಸದ್ಗುರುಗಳು ಸ್ವತಃ 
ಬಂದು ಪೂಜಾ ಕೈಕೊಳ್ಳುವರೆಂದು ಉಲ್ಲೇಖನ ಮಾಡಿತ್ತು. ಸಿದ್ಧಾರೂಢರು 
ಹುಬ್ಬಳ್ಳಿ ಊರು ಬಿಟ್ಟು ಮತ್ತೆಲ್ಲಿಯೂ ಹೋಗುವುದಿಲ್ಲವೆಂಬುದು ಎಲ್ಲರೂ 
ತಿಳಿದದ್ದರಿಂದ ಏನೋ ಚಮತ್ಕಾರವಿರುವುದೆಂದು ಎಲ್ಲರೂ ಉತ್ಸವಕ್ಕೆ ಬರು 
ವಂಥವರಾದರು. ಅಪಾರ ಜನರು ಕೂಡಿದರು. ಎಲ್ಲರ ಭೋಜನ-ಉಪಚಾರ 
ಕ್ಕೋಸ್ಕರವಾಗಿ ಬೇಕಾದಷ್ಟು ಸಾಮಗ್ರಿ ತಯಾರಿಸಿ ಇಟ್ಟಿತ್ತು. ವಿಸ್ತಾರ 
ಪ್ರದೇಶದಲ್ಲಿ ಒಂದು ಭವ್ಯವಾದ ಹಂದರ ಹಾಕಿಸಿ, ಆದರೊಳಗೆ ದಿವ್ಯಮಂಟಪ 
ವನ್ನು ನಿಲ್ಲಿಸಿ ಅದರ ಮಧ್ಯಭಾಗದಲ್ಲಿ ಸುಂದರ ಸಿಂಹಾಸನದ ಮೇಲೆ. ಸದ್ಗುರು 
ರಾಯನು. ಚಿತ್ರ ರೂಪದಿಂದ ಆಸೀನನಾಗಿದ್ದನು. ಏಳು ದಿವಸಗಳ ತನಕ 
ಉತ್ಸವ ನಡೆಯುತ್ತಿರುವುದು. ಅಹೋರಾತ್ರಿ ಭಜನೆಯ ಘೋಷ ನಡೆಯು 
ತ್ತಿದ್ದು, ಎರಡೂ ಹೊತ್ತು ಕೀರ್ತನಸಮಾರಂಭವು ಆಗುತ್ತಿತ್ತು. ದೇಶದೇಶ 
ಗಳಿಂದ ಬಂದಂಥ ಸಾಧುಸತ್ಪುರುಷರು ನಿತ್ಯದಲ್ಲಿಯೂ ವೇದಾಂತ ಚರ್ಚಾ 
ಉಪನ್ಯಾಸಾದಿಗಳನ್ನು ನಡೆಸುತ್ತಿ, ದರು. ei "ರೀತಿಯಿಂದ ಆ ಸಾ ನವು 
ಸಾಕ್ಷಾತ್‌ ಕೈಲಾಸ ಎಂಬಂತೆ ತೋರುತ್ತಿತ್ತು. ಮಧ್ಯಾಹ್ನಕಾಲದಲ್ಲಿ ಎಲ್ಲಾ 
ಜನರನ್ನು ಭೋಜನಕ್ಕೆ ಕರೆಯುತ್ತಿದ್ದರು. ಮತ್ತು ರಾತ್ರಿಕಾಲದಲ್ಲಿ ಸರ್ವರಿಗೂ 
ಊಟ ಹಾಕಿಸಿ 9 nom ದ್ದ ರು. ಏಳು ದಿವಸಗಳ ತನಕ ನಿತ್ಯ ಸಂಧ್ಯಾ 
ಕಾಲದಲ್ಲಿ ದೀಪ ಹಚ್ಚುತ ಲೇ. ಮಂಟಪದಲ್ಲಿ ಸದ್ಗುರುಮೂರ್ತಿಯನ್ನು 
ದಿವ್ಕಾ ಲಂಕಾರಗಳಿಂದ 'ಭೂಷಿಸಿ ಆಮೇಲೆ ಆನಂದದಿಂದ ಆರತಿಯನ್ನು 
ಭಳಗುತ್ತಿ do. ಅಸಂಖ್ಯ ಜನರು ಆ ಸಮಯದಲ್ಲಿ ಆ ಸಮಾರಂಭವನ್ನು 
ನೋಡುತ್ತಾ. ನಾಮಘೋಷಮಾಡಿ, ಮಂಗಳಾರತಿಯನ್ನು ಹಾಡುತ್ತಿದ್ದರು. 
ಆ ಸಮಯದಲ್ಲಿ ಕೆಲವರು ಅನ್ನುತ್ತಾರೆ: 

"ಉತ್ಸವಕ್ಕೆ ಶ್ರೀ ಸಿದ್ಧಾರೂಢರು ಬರುವರೆಂದು ಹೇಳಿತ್ತು. ಆದರೆ 
ಅವರನ್ನು ಇಲ್ಲಿ ಯಾರೂ ನೋಡಲಿಲ್ಲ. ಸುಳ್ಳೇ ಆಮಂತ್ರಣಪತ್ತದಲ್ಲಿ ಹಾಗೆ 
ಬರೆದಿತ್ತು.' 


rame “ನರು 3ದನ್ನೂ Bem isla gag: Ro» Dog» ಕಡೇ 


114 `` ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ದಿವಸ ಬರುವರು.' ಈ ವಚನವನ್ನು ಕೇಳಿ, ಎಲ್ಲರೂ ಕಡೇ ದಿವಸದ ತನಕ 
E eoe ಆಗುತ್ತಿತ್ತು. ಏಳನೇ ದಿವಸವು ಪ್ರಾಪುಬಾಲಾತ್ಕಾ 
ಆ ದಿವಸ ಸದ್ಗುರುಗಳು ಬರುವರೆಂಬ ವರ್ತಮಾನ ಕೇಳಿ, ಅಸಂಖ್ಯಜನರು 
ಬಂದರು. ಸಂಧ್ಯಾಕಾಲದಲ್ಲಿ ಜನಸಂದಣಿಯ ಹಂದರದಲ್ಲಿ ತುಂಬಿತ್ತು. ಆದರೆ 
ಸೆದ್ದುರುಗಳನ್ನು ಯಾರೂಕಾಣಲಿಲ್ಲ. ಆ ಸಮಯದಲ್ಲಿ ರಾಮಯ್ಯಸ್ವಾವಿಯು 
೧ anos ಸಿದನಾದನು. ದೇವರ ಮುಂದೆ ಪರದೆಯನ್ನು ಹಿಡಿದು 
ಭಕ ಜನರನ್ನು ಕೂಡಿಕೊಂಡು ಆಲಂಕಾರ ಮಾಡಲಿಕ್ಕೆ ಆರಂಭಿಸಿದನು. 
ಸಿದ್ದರಾಜನು ಇನ್ನೂ ತನಕ ಬಂದಿಲ್ಲವೆಂತ ಅವರೆಲ್ಲರಿಗೂ ಮನಸ್ಸಿನಲ್ಲಿ ಬಹಳ 
ಚಿಂತೆ ಉತ್ಪನ್ನವಾಯಿತು. ಪೊಜಾ ಎಲ್ಲ ಸಿದ್ಧಮಾಡಿ ರಾಮಯ್ಯಸ್ವಾಮಿಯು 
ಸದ್ಗುರುವಿಗೆ ಪ್ರಾರ್ಥಿಸುವಂಥವನಾಗುತ್ತಾನೆ. 
"ge ಸಿದ್ಧ ಸದ್ದುರುರಾಯನೇ, ನಿನಗೆ ಜಯಜಯೆಕಾರವಿರಲಿ. ಭಕ್ತ 
ಸಖನೇ, ಬೇಗನೇ ಪ್ರಾಪ್ತನಾಗು. ನಿನ್ನ ದರ್ಶನದ ದೆಸೆಯಿಂದ ಬಹು 
ಕುತೂಹಲಪಟ್ಟ ಅಸಂಖ್ಯಜನರು ಬಂದಿರುವರು. ನೀನು ಈ ಸಮಯದಲ್ಲಿ 
ಬಂದಿಲ್ಲವಾದರೆ ಈ ನಾಚಿಕೆ ಯಾರಿಗೆ ಆಗುತ್ತದೆ. ನೀನು ಈ ದಿನ ಇಲ್ಲಿಗೆ 
ಬರುವಿ ಎಂದು ಲೋಕದಲ್ಲಿ ವಾರ್ತೆಯಾಗಿರುತ್ತದೆ. ನೀನು ಬಾರದ್ದು ನೋಡಿ 
ನಿನ್ನ ಭಕ್ತರಾದ ನಮ್ಮನ್ನು ಕುರಿತು ಎಲ್ಲರೂ ಹಾಸ್ಯಮಾಡುವರು. ಇದು 
ನೀನು ತಿಳಿದಿರುವಿ. ವಿಷಯಗಳನ್ನು ಪ್ರಾರ್ಥಿಸುವವರಿಗೆ ಅವನ್ನು ನೀನಂ 
ಶೀಘ್ರವಾಗಿ ಕೊಡುವಿ. ಆದರೆ ಅಂಥಾ ವಿಷಯಗಳನ್ನು ನಾವು ನಿನಗೆ 
ಬೇಡದೆ, ಲೋಕಹಿತಾರ್ಥವಾಗಿ, ನೀನು ಇವತ್ತಿನ ದಿವಸ, ಇಲ್ಲಿ ಎಲ್ಲರಿಗೂ 
ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳಬೇಕೆಂಬುದನ್ನೇ ನಾವು ಇಚ್ಛಾ ಮಾಡುತ್ತೇವೆ. ಈ 
ದಿವಸ ನಿನ್ನ ದರ್ಶನವಾಗುವುದರಿಂದ ಎಲ್ಲಾ ಜನರಿಗೂ ಅತ್ಯಂತ ಆನಂದ 
ಉಂಟಾಗುವುದು ಮತ್ತು ನಿನ್ನ ಮೇಲೆ ಅವರ ಭಕ್ತಿಯು ವಿಶೇಷವಾಗಿ 
ಬೆಳೆಯುವುದು. ಇದೇ ನಮ್ಮ ಹೇತುವಾಗಿರುವುದು. ಇದಕ್ಕೋಸ್ಕರವಾಗಿಯೇ 
`ನಿನ್ನ ಅವತಾರವಿರುತ್ತದೆ. Nd» ರುಭಕ್ತಿಯನ್ನು ಸರ್ವತ್ರದಲ್ಲಿಯೂ ಪಸರಿಸಿ 
ಜನರನ್ನು ಪವಿಶ್ರಮಾಡಿ ಆ ಮೂಲಕ ಉದ್ಭಾರಮಾಡಬೇಕು. ಇದೇ ಹೇತು 
. ವಿನಿಂದಲೇ ಈ ಉತ್ಸವವಾದರೂ ಆರಂಭಿಸಿತ್ತು. ಈಗ ಅಸಂಖ್ಯಜನರು 
ನಿನ್ನ ದರ್ಶನೋತ್ಸುಕರಾಗಿ ಬಂದಿರುವರು. ನೀನು ಅವರಿಗೆ ಈಗ ಪ್ರತ್ಯಕ್ಷ 
ದರ್ಶನ ಕೊಟ್ಟಿದ್ದರೆ ಈ ಮಹೋತ್ಸವವು ಸಾರ್ಥಕವಾಗುವುದು. ನೀನಂ 


CC-0. Jangamwadi Math Collection. Digitized by eGangotri 


ಸ್ವಾಮಿಗಳ ಕುರಿತು ಗ್ರೆಂಥಕರ್ತನ ವಿಶೇಷವಾದ ನೆನಪುಗಳು 115 
ಒಂದು ವೇಳೆ ನನ್ನ ಪ್ರಾರ್ಥನೆಯನ್ನು ಮನ್ನಿಸದಿದ್ದರೆ ನಿನ್ನ ಭಕ್ತರ ವಚನಕ್ಕೆ 
ಅಸತ್ಯತ್ವದ ದೋಷ ಬರುವದು. ಈ ನಾಚಿಕೆಯು ಭಕ್ತಾಭಿಮಾನಿಯಾದ 
ನಿನ್ನ ಹೊರತು ಮತ್ತಾರಿಗೆ ಇರುವದು ?' 

ಈ ಪ್ರಕಾರ ಪ್ರಾರ್ಥಿಸಿ ತತ್‌ಕ್ಷಣವೇ ಪರದೆಯನ್ನು ತೆಗೆದರು. ಎಲ್ಲ 
ಜನರು ನೋಡುತ್ತಿರುವಾಗ್ಗೆ ಏನು ಚಮತ್ಕಾರ ಆಯಿತೆಂದರೆ, ಪ್ರತ್ಯಕ್ಷ 
ಸೆದ್ದುರುನಾಥನೇ ಸರ್ವಾಲಂಕಾ ಇರಮಂಡಿತನಾಗಿಯೂ, ಪ್ರಕಾಶಮಾನವಾದ 
ಮುಖಕಮಲ ಉಳ್ಳವನಾಗಿಯೂ, ಸುತ್ತಲೂ ಅದ್ಭುತವಾದ ತೇಜವನ್ನು 
| ಕೂಡಿಕೊಂಡಂಥವನಾಗಿಯೂ ಸಿಂಹಾಸನದ ಮೇಲೆ ವಿರಾಜಮಾನನಾಗಿರುವು 
ದನ್ನು ಸರ್ವರೂ ನೋಡುವಂಥವರಾದರು. ಒಂದು ಕ್ಷಣ ಮಾತ್ರ ಎಲ್ಲರಿಗೂ 
ಸದ] ರುನಾಥನು ಕಾಣಿಸಿಕೊಂಡನು. ಆ ಸಮಯದಲ್ಲಿ, ಹೇಗೆ ಸಮುದ್ರವು 
ಉಕೆ (ೇರಿಬರುವುದೋ ಅಥವಾ ವರ್ಷಾಕಾಲದಲ್ಲಿ ಮೇಘವು ಗರ್ಜಿಸುವುದೋ 
ಆ "ರೀತಿಯಿಂವ ಆ ಸಭಾದೊಳಗೆ ಉತ್ಸಾ ಹವಾಯಿತು. ಸಿದ್ಧಸದ್ಗು Kes) 
ಪ್ರಕಟವಾದಾಗ್ಗೆ ಜನರೊಳಗೆ ಹುಟ್ಟಿದ ಆನಂದವು ಅದು ಎಷ್ಟೆಂತ ವರ್ಣಿಸಲು 
ಆಸಾಧ್ಯವು. ಸದ್ಗು ರುವನ್ನು ನೋಡಿ, ಜನರು ಅತ್ಯಂತ ಮೋದದಿಂದ 
ಕುಣಿಯಲಾರಂಭಿಸಿದರು. ಅನ್ನು ತ್ತಾರೆ 

"ನಾವು ಧನ್ಯರೂ. ಧನ್ಯರು! ಆ ದಯಾಘನನಾದ ಸಿದ್ದನನ್ನು ಇಲ್ಲೇ 
ಕಂಡೆವು. ಆ Me ) ರುನಾಥನು ಎಲ್ಲಾ ಸ್ಥಳದಲ್ಲಿಯೂ ವಾ ಪಕವಾಗಿ ಇರುವ 
ನೆಂದು ಈಗ ಪೂರ್ಣವಾಗಿ ತಿಳಿದೆವು. "ನಾವು ಯಾತಕ್ಕೆ, ಇತರ ದೇವರಿಗೆ 
ಹೋಗಬೇಕು? ಸಿದ ನ ಹತ್ತಿರ ತತ್ಕಾಲವೇ ದರ್ಶನವು. ಇದನ್ನು ತಿಳಿಯದೆ 
ನಾವು ಇಷ್ಟು ದಿನವ 3 rion ನಾಲ್ಕೂ ಕಡೆಗೆ ಓಡಾಡಿದೆವು.' 

ಎಲ್ಲಾ ಜನರು ಆನಂದಭರಿತರಾದರು. ಎಲ್ಲರ ಹೃದಯದಲ್ಲಿ ಆ ಸಿದ್ದ 
ಮೂರ್ತಿಯು ಸ್ಥಿರವಾಗಿ ನಿಲ್ಲುವಂಥಾದ್ದಾ ಯಿತು. ಆ ಕ್ಷಣವೇ ಸದ್ಗು ರು 
ಮೂರ್ತಿಯು ಅದೃಶ್ಯ ವಾಯಿತು. ಇಲ್ಲಿಗೆ ಆ ಮಹೋತ್ಸವವು ಸಂಪೂರ್ಣ 
ವಾಯಿತು. ಇಂಥ ಭಕ್ತಾಭಿಮಾನಿಯಾದ ಸದ್ಗುರುವು, ಲೋಕಹಿತಕ್ಕಾಗಿ 
ಇರುವಂಥಾ ಕಾರ್ಯಕ್ಕೆ ಸಾಹಾಯ್ಯ ವಾಗುತ್ತಾ ನೆ. ಬದರ ಭಕ, e 
ದ್ಧಾ ರಕ್ಕಾಗಿಯೇ ಆತನು soe, ಧಾರಣಮಾಡಿದ್ದಾ ಗಿರುತ್ತದೆ. ಈ 
ಪವಿತ್ರ em ಕಥೆಯನ್ನು ಆದರದಿಂದ ಯಾರು ಶ್ರವಣ “ಮಾಡುವರೋ 
ಅವರ ಮೇಲೆ ಸದು Hos) ಕೃಪಾಮಾಡಿ ದುರ್ಧರವಾದ ಅವರ ಭವಪಾಶ 


ವನ್ನು ಕ್ಷಾದಲ್ಲಿ ಹವಿಪುಚಿಡುನನನಂಂ 6೦೦೧. Digitized by eGangotri 


z 3 
116 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಶ್ರೋತೃಜನರು ಈ ಅತ್ಯಂತ ವಾನೋಹರವಾದ ಕಥೆಯನ್ನು ಶ್ರವಣ 
ಮಾಡಿದರು. ಈಗ ಕಥೆಯ ಸಾರರೂಪವಾಗಿರುವ ಅಧ್ಯಾತ್ಮ. ವಿಚುರವು 
ತಿಳಿಯತಕ್ಕದ್ದಾಗಿರುತ್ತದೆ. ಪರಮಾರ್ಥದಲ್ಲಿ ಸಾಧಕರು ಬ್ರಹ್ಮದ ಅಪ 
ರೋಕ್ಷಾನುಭವವು ಅಗಬೇಕು ಎಂದು ಯಾವಾಗಲೂ ಇಚ್ಛಸುತ್ತಾರೆ. ಅದ 
ಕ್ಯೋಸ್ಕರವಾಗಿ ಸದ್ಭಾವದಿಂದ ಸದ್ಗುರುಗಳಿಗೆ ಶರಣುಹೋಗುವರು. ಮತ್ತು ' 
ಸದು ರುಗಳು ಅವರ ಮನೋರಥವನ್ನು ಪೂರೈಸುವರು. ಸದ್ಗುರುವನ್ನು 
si gy ನೋಡುವುದಕ್ಕೆ ಸಾಕ್ಷಾತ್ಕಾರವೆನ್ನುತ್ತಾರೆ. ಹೃದಯದಲ್ಲಿ ಸದ್ಗುರುವಿ 
ನಲ್ಲಿ ಐಕ್ಕತ್ವವನ್ನು ಹೊಂದುವುದೇ ಅಪರೋಕ್ಷ ಅನುಭವ ಎನ್ನುತ್ತಾರಿ. 
ಸದ್ದು ರುವೇ ನಿರ್ಗುಣಬ್ರಹ್ಮವು. ಭಕ್ತರ ಸಲುವಾಗಿ ಆತನು ಸಗುಣರೂಪ 
ದಿಂದ ಕಾಣಿಸಿಕೊಳ್ಳುವನು. ನೀರು ಮತ್ತು ಬರ್ಫ (ಮಂಜುಗಡ್ಡೆ) ಒಂದೇ 
ಆಗಿವೆ. ಹಾಗೆಯೇ ನಿರ್ಗುಣ ಮತ್ತು ಸಗುಣ ಏಕವಾಗಿವೆ. ಕೆಲವರೆನ್ನುವರು 
—ನಾವು ಸದ್ಗುರುಗಳನ್ನು ಕಣ್ಣಿನಿಂದ ನೋಡಿದ , ಮಾತ್ರದಿಂದ ನಮಗೆ 
ಕೂಡಲೇ ಯಾಕೆ ಜ್ಞಾನವಾಗುವುದಿಲ್ಲ?' "ಅಂದರೆ ಘಟಾದಿಗಳನ್ನು ಕಂಡಂತೆ 
ದೈ ತಭಾವದಿಂದ ಕಂಡದ್ದಾದರೆ ಜ್ಞಾ ನವು ಎಂದೂ ಆಗಲಾರದು. ಐಕ್ಕ 
ಭಾವದಿಂದ ನೋಡಿದ ವಿನಹ ಆತ್ಮಜ್ಞಾನವಾಗಲಾರದು. ಆತ್ಮಜ್ಞಾನವೇ 
ಜ್ಞಾನವೆನ್ನಲ್ಪಟ್ಟು ಅದರ ವಿನಹ ಭವಬಂಧನವು ಕಲ್ಬಾಂತದ ತನಕ ಕಳೆಯ 
ಲಾಗದು. ಹೇ ಶ್ರೋತೃಜನಗಳಿರಾ, ಮುಂದಿನ ಅಧ್ಯಾಯದಲ್ಲಿರುವ ಸುರಸ 
ಕಥೆಯನ್ನು ಶ್ರದಣ ಮಾಡುವಂಥವರಾಗಿರಿ. ಅದನ್ನು ಕೇಳಿದ ಮಾತ್ರದಿಂದ 
ಎಲ್ಲಾ ಕಲಿಮಲವು ದಹನವಾಗಲ್ಪಟ್ಟು ಗುರುಕೃಪೆಯು ಸಂಪಾದಿಸಲ್ಪಡು 
ತ್ತದೆ, ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢಕಥಾಮೃತವೆಂಬ ಗ್ರಂಥದೊಳ್‌ ಶ್ರವಣ 
ಮಾತ್ರದಿಂದ ಎಲ್ಲಾ ಪಾಪಗಳನ್ನು ಭಸ್ಮ ಮಾಡುವಂಥ ಸುರಸವಾದ ಈ 
ಇಪ್ಪತ್ತೆರಡನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢ 
ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನಂ.' 

ಈ ಅಧ್ಯಾಯದ ಪಠನ ಮುಗಿಸಿದಾಗ ಸ್ವಾಮಿಗಳು ಕಣ್ಮುಚ್ಚಿ ಧ್ಯಾನಾ 
ಸಕ್ತರಾಗಿ ಕುಳಿತಿದ್ದರು. ಸ್ವಲ್ಪ ಹೊತ್ತು, ಕಳೆದಮೇಲೆ ಸತ್ಸಂಗದಲ್ಲಿ ನೆರೆದಿದ್ದ 
ನಮ್ಮನ್ನೆಲ್ಲ ಉದ್ದೇಶಿಸಿ "ಸದ್ಗುರು ಶ್ರೀ ಸಿದ್ಧಾರೂಢರ ಈ ಚರಿತ್ರೆಯನ್ನು 
ಭಕ್ತಿಯಿಂದ ಯಾರು ದಿವಸಂಪ್ರತಿ ಓದುತ್ತಾರೋ, ಓದಿಸಿ ಕೇಳುತ್ತಾರೋ — 
ಅವರಿಗೆ ಸದ್ಗುರುಗಳ ವಿಶೇಷ ಕೃಪೆ ಲಭಿಸುತ್ತದೆ. ಹಾಗೆಯೇ ಈ ಸದ್ಗುರು 
ಚರಿತ್ರೆಯನ್ನು ಸಪ್ತಾಹ ಕಾರ್ಯಕ್ರಮ ವ್ರತ ಎಂಬುದಾಗಿ ಏಳು ದಿವಸದಲ್ಲಿ 


೧೦-8 Jangamwadi Math Collection. Digitized by eGangotri 


ಸ್ವಾಮಿಗಳ ಕುರಿತು ಗ್ರಂಥಕರ್ತನ ವಿಶೇಷವಾದ ನೆನಪುಗಳು 117 


ದಿವಸಕ್ಕೆ ಇಂತಿಷ್ಟು ಎಂದು ನಿಗದಿ ಮಾಡಿಕೊಂಡು ಪಾರಾಯಣ ಮಾಡಿ 
ಮುಗಿಸಿ ಸದ್ಗು ರು ಶ್ರೀ ಸಿದ್ಧಾರೂಢರನ್ನು ಯಾರು ಪ್ರಾರ್ಥಿಸುತ್ತಾರೋ, 
ಯಥಾನುಶಕ್ತಿ ಪೂಜಿಸುತ್ತಾರೋ ಅವರಿಗೆ ಸೆದ್ಗುರುಗಳ ಪ್ರತ್ಯೇಕವಾದ : 
ಅನುಗ್ರಹ ಲಭಿಸುತ್ತದೆ. ಶ್ರೀ ಸಿದ್ಧಾರೂಢರ ಅದ್ಭುತಲೀಲಾಮಹಿಮೆಗಳು, 
ಉಪದೇಶಗಳು ಅದರ OF, GFN ಎಲ್ಲವನ್ನೂ ಈ ಗ್ರಂಥ ಒಳಗೊಂಡಿದೆ. 
ಇದನ್ನು ಸದ್ಗುರು ಶ್ರೀ ಸಿದ್ಧಾರೊಢರ ಪ್ರಿಯ ಶಿಷ್ಕರಲ್ಲಿ ಓರ್ವರಾದ ಶ್ರೀ 
ಶಿವರಾಮ ಚಂದ್ರಗಿರಿ ಎಂಬ ಮಹಾಭಕ್ತರೂ ವಿದ್ವಾಂಸರೂ ಬರೆದಿದ್ದು ಈ 
ಗ್ರಂಥಕ್ಕೆ ಸದ್ಗುರುಕೃಪೆ-ಆಶೀರ್ವಾದ ಲಭಿಸಿದೆ. ಹಾಗಾಗಿ ಸದ್ಗುರು ಶ್ರೀ 
ಸಿದ್ದಾ ರೂಢಕಥಾವ ತ ಎಂಬ ಐವತ್ತಾರು ಅಧ್ಯಾಯಗಳನ್ನು ಒಳಗೊಂಡ 
ಈ ಗ್ರಂಥವು ನಿಜವಾಗಿಯೂ ಭಕ್ತರ ಕಾಮನೆಗಳಿಗೆ ಕಲ್ಪವೃಕ್ಷವಾಗಿದೆ. ಭವ 
ಬಂಧನನಿವಾರಣೆಗೆ ಸಹಾಯಕವಾದ ದಿವ್ಯಗ್ರಂಥವಾಗಿದೆ' ಎಂದರು. 


* ಜೇ "ಜೇ 


ಸ್ವಾವಿಂಗಳನ್ನು ಕಾಣದೆಯೇ ಬಹಳ ಸಮಯವಾಗಿತ್ತು. ಸ್ವಾಎಂಗಳಿಗೆ 
ಇತ್ತೀಚೆಗೆ ಸ್ವಲ್ಪಮಟ್ಟಿಗೆ ದೇಹಾರೋಗ್ಯದ ತೊಂದರೆ ಉಂಟಾಗಿತ್ತು ಎಂದು 
ಮಿಶ್ರರೊಬ್ಬರಿಂದ ವಿಚಾರ ತಿಳಿದಿದ್ದೆ. ಹಾಗಾಗಿ ಸ್ವಾವಿಂಗಳ ಭೇಟಿಗೆಂದು 
ತುಂಬ ಕಾತರದಿಂದ ಆಶ್ರಮಕ್ಕೆ ತೆರಳಿದೆ. ಆಶ್ರಮದಲ್ಲಿ ಸ್ವಾಮಿಗಳು ತುಂಬ 
ಆರೋಗ್ಯವಂತರಾಗಿ ಇದ್ದ ಕಾಲದಲ್ಲಿ ಅವರನ್ನು ಭೇಟಿ ಆಗಿ ಸೆತ್ಸಂಗದಲ್ಲಿ 
ಭಾಗಿಯಾಗಿ ಸಂತೃಪ್ತನಾಗಿದ್ದ ನನಗೆ ಸ್ವಾಮಿಗಳು ಹೇಗಿದ್ದಾರೋ ಎಂಬು 
ದಾಗಿ ಯೋಚನೆ ಇತ್ತು. ಆಶ್ರಮಕ್ಕೆ ತೆರಳಿದಾಗ ಸ್ವಾವಿಂಗಳು "ಎದುರುಗಡೆ 
ಜಗುಲಿಯಲ್ಲಿ ಕುಳಿತಿದ್ದರು. ಗುರುವಂದನೆ ಬಳಿಕ “ಇತ್ತೀಚೆಗೆ ನಿಮ್ಮ ದೇಹಾ 
ರೋಗ್ಯ ಸ್ವಲ್ಪ ಇಳಿಮುಖವಾಯಿತು ಎಂದು ವರ್ತಮಾನ ತಿಳಿಯಿತು. ಈಗ 
ಹೇಗಿದ್ದೀರಿ, ಸ್ವಾಮಾಜಿ ?' ಎಂದು ಕೇಳಿದೆ. ಆಗ ಅವರು “ದೇಹಧರ್ಮ, 
ಪ್ರಾಯವಾಗುತ್ತಾ ಬಂತು. ಹಾಗಾಗಿ ಆರೋಗ್ಯದ ಮಟ್ಟಿಗೆ ಸ್ವಲ್ಪ ತೊಂದರೆ 
ಈಗೀಗ ಆಗುತ್ತಿದೆ. ಇದೀಗ ತಕ್ಕಮಟ್ಟಿಗೆ ಸೌಖ್ಯವಾಗಿದ್ದೇನೆ. ಇನ್ನೇನಿದ್ದರೂ 
ಹೆಚ್ಚು ಸವಂಯ ನಮಗೆಲ್ಲ ಇಲ್ಲಿ ಉಳಿಯಲು ಸಾಧ್ಯವಿಲ್ಲ ಎಂದು ತೋರುತ್ತೆ. 
ದೇವರೆ ಕೊಟ್ಟಿರುವ ಆಯುಸ್ಸಿನ "ಪಾಸಿ'ನೆ ವಾಯದೆ ಮುಗಿಯುತ್ತಾ ಬಂತು 
ಎಂದು ಕಾಣುತ್ತೆ! ಎಂದು ಹೇಳಿ ನಕ್ಕರು. ಸ್ವಾಮಿಗಳು ಉತ್ಸಾಹಿಗಳಾಗಿದ್ದರೂ 
ದೇಹದ ಮಟ್ಟಿಗೆ. ಸ್ವಲ್ಪ ಕ್ಷೀಣವಾಗಿ ಕಾಣುತ್ತಿದ್ದರೆ. ನನ್ನನ್ನು ಉದ್ದೇಶಿಸಿ, 

CC-0. Jangamwadi Math Collection. Digitized by eGangotri 


118 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


“ನೀವು ಬಹಳ ಸಮಯದಿಂದ ಕಾಣಿಸಲೇ ಇಲ್ಲ. ಏನೋ ಉತ್ತರ ದೇಶಕ್ಕೆ 
ಹೋಗಿದ್ದರಂತೆ. ಏನು ವಿಶೇಷ?' ಎಂದರು, ಹಾ ಹೌದೆಂದು ಹೀಳ, 
ಉತ್ತರ ಭಾರತದ ಪುಣ್ಯಕ್ಷೇತ್ರಗಳಾದ ಕಾಶಿ, ಗಯ, ಮಥ: wes 
ಹರಿದಾ ),ರ-ಯಷೀಕೇಶ ಮೊದಲಾದ ಎಡೆಗಳಿಗೆ ನಾನು ಯಾ Sino 
ಬಂದ ಅನುಭವದ ವಿವರಗಳನ್ನು ಸೊಕ್ಷ್ಮವಾಗಿ ಸ್ವಾಮಿಗಳಿಗೆ ತಿಳಿಸಿದೆ, 

ಎಂದಿನಂತೆ ಸದ್ದಿಚಾರವಾಗಿ ಮಾತನಾಡಿ ಸತ್ಸಂಗವು ಮಖಂದುವರಿಯಿತು 
ಅಷ ರಲ್ಲಿ ನಾಲ್ಕಾರುಮಂದಿ ಭಕ್ತರು ಅಲ್ಲಿಗೆ ಬಂದು ಸೇರಿದರು. ET ನಾನೂ 
ಸ್ವಾಮಿಗಳೊಡನೆ "ಸ್ವಾಮೀಜಿ, ನಿಮಗೆ. ಕನ್ನಡದ ಸುಪ್ರಸಿದ್ಧ ವೇದಾಂತ 
miog 'ಅನುಭವಾಮೃತ'ದ ಪರಿಚಯ, ಪಾಠ ಇವುಗಳು ಹಿಂದೆ 
ಹುಬ್ಬಳ್ಳಿಯಲ್ಲಿ ಸದ್ಗುರು ಶ್ರೀ ಸಿದ್ಧಾರೂಢರ ಸನ್ನಿಧಿಯಲ್ಲ em ಎಂದು 
ಹೇಳಿದ್ದಿರಿ. ಅನುಭವಾಮ ತದ ಕುರಿತು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿ 
ಗಳು ಏನು ಹೇಳುತ್ತಿದ್ದರು? ನಿಮ್ಮ SHAY ಫ್ರಯವಾದರೂ ಏನು? 
ಎಂದು ಕೇಳಿದೆ. ಆಗ ಸ್ವಾಮಿಗಳು-- ಶ್ರೀ ಮಹಲಿಂಗರಂಗ ಕವಿಯ ಅನು 
ಭವಾಮೃತಕಾವ್ಯಗ್ರಂಥವು. ನಿಜವಾಗಿಯೂ ಆತ್ಮಾನುಭವದ ಅಮೃತನಿಧಿ 
ಯಾಗಿದೆ. ನಮ್ಮ ಗುರುಗಳು ಅದನ್ನು ವೇದೋಪನಿಷತ್ತುಗಳ ಸಾರ, ಕನ್ನಡ 
ದಲ್ಲಿ ಕಂಡುಬರುವ ವಿಶಿಷ್ಟವಾದ ವೇದಾಂತಗ್ರಂಥ, ಆತ್ಮಸಾಕ್ಷಾತ್ಕಾರೆ 
ಸಾಧನೆಗೆ ನೆರವಾಗುವ ಮಹತ್ವಪೂರ್ಣವಾದ ಗ್ರಂಥ ಎಂದೆನ್ನುತ್ತಿದ್ದರು, 
ಎಂದರು. ನನ್ನ ಅಭಿಪ್ರಾಯವೂ ಸದ್ಗು ರುಗಳ ಮಾತನ್ನು GALTON 
ವುದೇ ಆಗಿದೆ. ನಮ್ಮ ಗುರುಗಳು ಅನುಭವಾಮೃತದಿಂದ ಅನೇಕೆ ಪದ್ಯ 
ಗಳನ್ನು ಒಮ್ಮೊಮ್ಮೆ ಅವರಷ್ಟಕ್ಕೇ ಹೇಳಿಕೊಳ್ಳುತ್ತಿದ್ದರು. ಹಾಗೆಯೇ ಶ್ರೀ 
ನಿಜಗುಣ ಶಿವಯೋಗಿಗಳ ಕೈವಲ್ಯಪದ್ಧತಿ, ಅನುಭವಸಾರ, ಪರಮಾನುಭವ 
ಬೋಧೆ--ಇವುಗಳಿಂದಲೂ ಅನೇಕ ಪದ್ಯಭಾಗಗಳನ್ನು ಅವರು ತವ್ಮೂ 
ಬೋಧನೆ-ಸಂಭಾಷಣೆಗಳ ಮಧ್ಯೆ ಬಳಸುತ್ತಿದ್ದರು. ನನಗೆ ಕೈವಲ್ಯಪದ್ಧತಿ, 
ಅನುಭವಾಮೃತ ಈ ಗ್ರಂಥಗಳು ಬಹಳ ಪ್ರಿಯವಾದವುಗಳು.' 

ಆಗ ನಾನು "ಕನ್ನಡದ ಕವಿ ಮಹಲಿಂಗರಂಗ ಬಹುದೊಡ್ಡ ವಿದ್ವಾಂಸ, 
ಮೇಲಾಗಿ ಆತ್ಮಾನುಭವಿ ವೇದಾಂತಿ ಆಗಿದ್ದಿರೆಬೇಕು ಎಂದು ನನಗೆ ಅನಿಸಿದೆ. 
ಅವನು "ಅಖಿಲ ವೇದಾಂತಾರ್ಥವನು ನಾ ಯುಕುತಿಯಲಿ ಸಂಗ್ರಹಿಸಿ 
ಪೇಳುವೆ' ಎಂದು ಹೇಳಿರುವುದು ಅವನ ಆನುಭವಾವೃತ ಗ್ರಂಥದ ಪುಟ 
ಪುಟಗಳಲ್ಲಿ ಸ್ಪಷ್ಟವಾಗಿದೆ' ಎಂದು ಹೇಳಿದೆ. ಆಗ ಸ್ವಾಮಿಗಳು “ಖಂಡಿತ 


CC-0. Jangamwadi Math Collection. Digitized by eGangotri 


ಸ್ವಾಮಿಗಳ ಕುರಿತು ಗ್ರಂಥಕರ್ತನ ವಿಶೇಷವಾದ ನೆನಪುಗಳು 119 


ವಾಗಿಯೂ ಹೌದು. ಆಮೇಲೆ...ಅವನು ಕನ್ನಡ ಭಾಷೆಯ ಬಗೆಗೆ 
ಎಷ್ಟೊಂದು ಅಭಿಮಾನದಿಂದ ಅಭಿಪ್ರಾಯವನ್ನು ಹೇಳಿರುತ್ತಾನೆ!” ಎಂಬು 
ದಾಗಿ ಹೇಳಿ "ಸಾಹಿತಿಗಳಾದ ನೀವು ಅದನ್ನು ಹೇಳಬೇಕು. ಏನೆಂದು ಹೇಳಿ” 
ಎಂದರು. ಆಗ ನಾನು "ASOT ಬಾಳೆಯ ಹಣಿ $8030! ಕಳೆದ ಸಿಗುರಿನ 
ಕಬ್ಬಿನಂದದಿ | ಆಳಿಸಿದುಷ್ಣದ ಹಾಲಿನಂದದಿ ಸುಲಭವಾಗಿರ್ಪ' ಎನ್ನುತ್ತಿ d j o3 
ಸಾ ಮಗಳು "ಸ್ವಲ್ಪ ತಾಳಿ. ನಾನು ಅನುಭವಾಮೃತಗ್ರಂಥವನ್ನು ತರುತ್ತೆ! 3 ed 
ER ಎದ್ದು 'ಮಠದ ಒಳಗೆ ಹೋಗಿ ಪುಸ್ತ ಕವನ್ನು ತಂದರು. 'ನನಗೂ ಈ 
ಗ್ರಂಥ ಸಾಹಿತ್ಯ-ವೇದಾಂತ ಎರಡು ದೃಷ್ಠಿ ಯಿಂದಲೂ ಬಹಳ ಪ್ರಿಯವಾದಂ 
ದಾಗಿದೆ, ಸ್ವಾಮೀಜಿ” ಎಂದು ಹೇಳಿದೆ. ಆಗ ಸ್ವಾಮಿಗಳು "ನೀವು ನಿಮ್ಮದೇ 
ಆದ ಇಂಪಾದ ಧ್ವನಿಯಲ್ಲಿ ಕಾವ್ಯವನ್ನು ಓದುವುದನ್ನು ಕೇಳದೆ ಬಹಳ 
ಸಮಯವಾಗಿದೆ. ಹಾಗಾಗಿ ಈಗ ನೀವು ಈ ಕಾವ್ಕವನ್ನು ಸಂಗ್ರಹವಾಗಿ ಓದಿ 
ಹೇಳಿರಿ. ಇದೇ ಇಂದು ನಮ್ಮ ಸತ್ಸಂಗ ಕಾರ್ಯಕ್ರ 'ಮವಾಗಲಿ' ಎಂದು ಹೇಳಿ 
ದರು. ಆ ಮೇರೆಗೆ ನಾನು ಅನುಭವಾಮೃ ತ-ವೇದಾಂತಕಾವ್ಯದಿಂದ ಅಲ್ಲಲ್ಲಿ 

ಸ್ವಲ್ಪ ಭಾಗಗಳನ್ನು ಆರಿಸಿಕೊಳ್ಳುತ್ತಾ ನನ್ನದೇ ಆದ ಧಾಟಿಯಲ್ಲಿ ಓದಿ 
ಹೇಳಿದೆ: 


ಫ್ರೀಮದನುಪಮತೇಜ, ನತಜನ | 
ಕಾಮಿತಾರ್ಥಫಲಪ್ಪದಾಯಕ । 

ಸೋಮಶೇಖರ, ಸುರಮುನೀಂದ್ರಾರ್ಚಿತ ಪದಾಂಭೋಜ Il 
ಸಾಮಗಾನಪ್ಪಿಯ, ಸದಾಶಿವ, | 

ವಾಮಭಾಗಾಶ್ರಿಶ ಭವಾನೀ | 

ಪ್ರೇಮ ಶ್ರೀಗಿರಿಮಲ್ಲಿಕಾರ್ಜುನೆ ಸಲಹು ಮೂಜಗವ ll 


ಕನ್ನಡದ ನಂಡಿಯೆಂದಂಪೇಕ್ಷಿಸ | 

ಲಿನ್ನು ಹಿರಿಯರಿಗಂಜಿ ನುಡಿವೆನು | 

ಕನ್ನಡಿಯೆ ದರ್ಪಣವದಲ್ಲದೆ ಭೇದವೇನಿದಕೆ ? ॥ 

ವನ್ನ ಲುಪನಿಷದರ್ಥವನು ಸ «o | 

ಪನ್ನ ಮತಿಗಳು ಪೇಳ್ದುದನೆ ನಾ! 

ಕನ್ನ 'ಡಿಸಿದೆನು ಕೊರತೆಯಿರ್ದೊಡೆ ಮನ್ನಿಸುವದೊಲಿದು ॥ 


CC-0. Jangamwadi Math Collection. Digitized by eGangotri 


ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರೆ ಜೀವನೆ ಚರಿತ್ರೆ 


ಸುಲಿದ ಬಾಳೆಯ ಹಣ್ಣಿನಂದದಿ | 

ಕಳೆದ ಸಿಗುರಿನ ಕಬ್ಬಿನಂದದಿ | 

ಅಳಿಸಿದುಷ್ಟದ ಹಾಲಿನಂದದಿ ಸುಲಭವಾಗಿರ್ಪ ॥ 
ಲಲಿತವಹ ಕನ್ನಡದ ನುಡಿಯಲಿ | 

ತಿಳಿದು ತನ್ನೊಳು ತನ್ನ ಮೋಕ್ಷವ ! 

ಗಳಿಸಿಕೊಂಡರೆ ಸಾಲದೇ ? ಸಂಸ್ಕೃತದಲಿನ್ನೇನು I 


ಬರೆದು ಪಠಿಸೀಗ್ರಂಥದರ್ಥವ | 

ಹಿರಿಯರಿಂದವರಿಗೀಗಲೆ | 
ಕರತಲಾಮಲಕದವೊಲಾತ್ಮನಂ ಸುರಿಸಿ ತೋರುವನು II 
ಬರಿಯ ಭ್ರಾಂತಿಯ ಬಿಟ್ಟು ಯತ್ನದಿ | 

ಮರಳಿ ಮರಳೀ ಗ್ರಂಥದರ್ಥದ! 

ಪರಿಚಯವ ನೆರೆ ಮಾಡಿ ಪಡೆವುದು ಮೋಕ್ಷಸಂಪದವ ॥ 


ಅಖಲವೇದಾಂತಾರ್ಥವನು ನಾ | 

ಯುಕುತಿಯಲಿ ಸಂಗ್ರಹಿಸಿ ಪೇಳುವೆ | 

ಸೆಕಲರಿಗೆ ತಿಳಿವಂತೆ ಸುಲಭೋಪಾಯದಿಂದೊಲಿದು ॥ 
ಶುಕಮುನೀಶ್ವರನಂತೆ ನೀವಾ! 

ಸಕತಿಯಲಿ ನೆರೆತಿಳಿದು ನಿಜವಹ | 
ಮುಕುತಿಸಾಮ್ರಾಜ್ಯಪದದಲಿ ನಿಂದು ಸುಖಿಯಾಗಿ ॥ 


ಶ್ರುತಿಗುರುಗಳುಪದೇಶದಿಂದಲಿ 1 

ಮಧಿಸಿ ತನ್ನೊಳು ತಾನೆ ತಿಳಿದದ | 

ಸತತ ಮನನಾಭ್ಯಾಸವಶದಿಂ ದೃಢತರವ ಮಾಡೆ ॥ 
ಅತಿಶಯಜ್ಞಾನಾಪರೋ ಕ್ಷ | 

ಸ್ಥಿ ತಿಯೆನಿಸುವನುಭವವದಾಗಲು | 

ಗತಿಯ ಪಡೆವರು; ಯೋಗಸಹಜಾನಂದ ಫಲವದಕೆ ॥ 


ಸತ್ಯಶೌಚಾಚಾರನಿರತರು | 
ಚಿತ್ತದಲಿ ನಿರ್ಮಲರು ನಿಸ್ಪೃಹ! 
ವೃತ್ತಿಯಲಿ ವರ್ತಿಸುವರಾಪಾಶವರ್ಜಿತರು I 


CC-0. Jangamwadi Math Collection. Digitized by eGangotri 


120 


ಸ್ವಾಮಿಗಳ ಕುರಿತು ಗ್ರಂಥಕರ್ತೆನ ವಿಶೇಷವಾದ ನೆನಪುಗಳು 


ಉತ್ತಮೋತ್ತಮರಾದ ಗುರುಪದ | 
ಭಕ್ತಿಯುಕ್ತರು, ಭವದ ಬೇರನು ! 
ಕಿತ್ತು ಬಿಸುಡುವ ನಿಪುಣರೇ ತತ್ತ್ವಾಧಿಕಾರಿಗಳು I 


ಬಲ್ಲವರ ಬೆಸಗೊಂಬ ; ಶಾಸ್ತ್ರದೊ | 

dog, ಸಾರವ ತಿಳಿವ; I 

99 "ಸಂಗವ ಪಡೆವನವರಾಚರಣೆಯಲಿ ನಡೆವ ॥ 

ಸೆಲ್ಲಲಿತ ಸದ್ಧಾಸನೆಗಳನು | 

ಮೆಲ್ಲನಭ್ಯಾ ಸವನು ಮಾಡುವ! 

ನೊಳ್ಳಿತಹ ಮಾರ್ಗದರಿ ನೆಡೆದು ಮುಮುಕ್ಷಂವೆನಿಸ ಸುವನು ॥ 


ವೇದಶಾಸ್ತ್ರದ ಹೊಲಬನರಿಯದೆ 

ಭೇದವಾದವ ಮಾಡಿ ಪಾಷಂ | 

. ಡಾದಿ ಮತದಲಿ ನಡೆದು, ದಂಭಾಚಾರಪರನಾಗಿ | 
ಸಾದರದಿ ಸೆಂಸಾರದಲಿ ಹಿರಿ | 

ದಾದ ಯತ್ನದಿ ಕುದಿವ ಖೂಳೆಗೆ | 

ಬೋಧೆಯೇತಕೆ ? ಮಗನೆ, ಮರ್ಕಟಗೇಕೆ ಮಾಂ ? 1 


ಜಾ 2 ನದಭ್ಯಾಸ: ವನು ಮಾಡದ | 
i ತಿಳಿ ಹೀನಕುಲದವ | 

ಬ್ರಹ್ಮವದೆಂದು ಕಾಣುವ ನರನೆ ಪಾಮರನಂ ॥ 
ಸಾ cs ಮನುಷ್ಯನು | 
ತಾನೆ ದನೆಂಜನಂ ; ಗುರುಪದಾಬ್ದು | 
ಧ್ಯಾನನಿಷ್ಠೆಯ ಭಕ್ತಿಯಿಲ್ಲದ ಮರ್ತ್ಯನವ ವ್ಯರ್ಥ ॥ 


ಹುಟ್ಟುತಲಿ ತಾನೊಬ್ಬ ; ಕಡೆಯಲಿ | 

ಕೆಟ್ಟ ಳಿದು ಹೋಹಾಗಲೊಬ್ಬ ನೆ! 

ನಟ್ಟ ನಡುವೀ ಬಂಧುಬಳಗಗಳಿಂಬ ಬಲು ತೊಡಕು ॥ 
és och ಸಂಸಾರವೆನ್ನುತ | 

ನೆಟ್ಟನೆ ವಿವೇಕದಲಿ ತಿಳಿದದ | 

ಸುಟ್ಟು ಸುಖವನು ಪಡೆದೊಡಾತನೆ ಶಿಷ್ಟನೆನಿಸುವನು I 


CC-0. Jangamwadi Math Collection. Digitized by eGangotri 


121 


ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಊರ ದಾರಿಯ ನಡೆವ ಮನುಜರು | 
ನೀರಡಿಸುತರವಟಿಗೆಯನು ನೆರೆ | 

ಸಾರಿ, ತೃಷೆಯನು ಕಳೆದು, ಸಖ್ಯದಲೆಲ್ಲರೊಡಗೂಡಿ ॥ 
ಬೇರೆಬೇರಿಹ ತಮ್ಮ ದಾರಿಯ | ' 
ಸಾರಿಹೋಹಂದದಲಿ ALAS | 

ರಾರಿಗಾರು ? ಖುಣಾನುಬಂಧವು ತೀರಲವರಿರರು ॥ 


ಹಣೆಯಬರಹವ DIO ನಡೆವರೆ | 
ತ್ರಿಣಯನಿಗುಮಳವಲ್ಲ ; ಮಿಕ್ಕಿನ | 

ಬಣಗುಗಳ ಪಾಡೇನು! ಪೂರ್ವದ ಕರ್ಮಫಲಗಳನು ॥ 
ಜುಣುಗಿ ತಾನುಣಲೊಲ್ಲೆನೆಂದಿರ | 

ಲಣಕವೇ ? ತವ್ಮೂಪ್ಪನುಂಬನೆ ? | 
ಎಣಿಸಿನೋಡಿದೊಡೀಶ್ವರಾಜ್ಞೆಯ ಮಾರಲಳವಲ್ಲ I 


ಹೆತ್ತ ಶಿಶುವಿಂಗಲ್ಲ, ವಿತ್ತವ | 

Q3, ವಿಟನಿಂಗಲ್ಲದೆಡೆಯಾ | 

ಡುತ್ತಲಿಹ ಬಾಣಂತಿ ಸೊಳೆಯ ಜೇಷ್ಟೆಯಂದದಲಿ ॥ 
ವ್ಯರ್ಥವಾಗಿಯೆ ಕೆಡುವನಕಟಾ | 

ಮರ್ತ್ಯನೆತ್ತಲು ಮುಟ್ಟ ; ಜೀವ | 

ನ್ಮುಕ್ತನಾಗದೆ ಸರ್ವಥಾ ಸಂಸಾರ ಸುಖವಲ್ಲ I 


ದೇಹದಿಂದಿಂದ್ರಿಯಗಳಧಿಕವ | 

ದೂಹಿಸಲ್ಕಿಂದ್ರಿಯಗಳೆನಿಪ ಸ I 

ಮೂಹದಿಂ ಮನ ಮೇಲು ; ಮನದಿಂದುತ್ತಮವು ಬುದ್ದಿ ॥ 
ಓಹೊ! ಬುದ್ಧಿಯನರಿವ ಸಾಕ್ಷಿಯೆ | 

ಸೋಹಮುನಿಸುವ ಪ್ರತ್ಯಗಾತ್ಮನು | 

ಮೋಹ ರಹಿತನು ತಿಳಿಯಲುತ್ತಮನಾತನಿಂದಿಲ್ಲ ॥ 


ಭೂತಪಂಚಕ ಬುದ್ಧ ಹಂಕ್ಕತಿ I 
ಸಾತಿಶಯದವ್ಯಕ್ತ, ದಶವಿಧ | 
ಜಾತವಾದಿಂದ್ರಿಯನಿಕರೆ, ಪ್ರಾಣಾದಿವಾಯುಗಳು I 


CC-0. Jangamwadi Math Collection. Digitized by eGangotri 


ಸ್ವಾಮಿಗಳ ಕುರಿತು ಗ್ರಂಥಕರ್ತನ ವಿಶೇಷವಾದ ನೆನವುಗಳು 123 


ಚೀತನಾ ಧೃತಿ ದುಃಖ ಸುಖ NO | 
ಘಾತವಿಚ್ಛಾದ್ವೇಷವೆಂಬಿವ | 
ನಾತುಮಜ್ಞರು ಕ್ಷೇತ 3 RoDG ಹೇಳುತಿಹರೆಂದ ॥ 


ಈ ವಿಧದ ಕ್ಷೇತ್ರವನು ಬಲ್ಲವ | 

ನಾವನವ ಕ್ಷೇತ್ರಜ್ಞನೆನಿಸುವ | 

ದೇವತಿರ್ಯಜ್ಮರ್ತ್ಯ ಸೆಚರಾಚರ ಜಗತ್ತಿನಲಿ ॥ 
ಜೀವಭೂತನು ಪ್ರಶ್ಯಗೆನಿಸುವ | 

ಕೇವಲ ಚಿದಾನೆಂದಮಯ ಸೆ I 

ದ್ಭಾವ ; ಸಹಜಾದ್ವೆ ತ 3 ನಿಜವದಂ ಮಗನೆ ಕೇಳೆಂದ ॥ 


ಸ್ಥೊಲಸೂಕ್ಷ್ಮಗಳೆರಡು ಮಾಯೆಯು | 
ಮೂಲಭೂತಮದೊಂದು ಪರವೇ | 

ಕೇಳದೇ ತಾ ಸಾಕ್ಷಿ ಚೈತನ್ಯಾತ್ಮನೆನಿಸುವದು ॥ 
ಬಾಲಕನೆ ನೀನೆರಡು ತನುವಿನ | 
ಮೇಲಣಭಿಮಾನವನು ಬಿಟ್ಟು, ನಿ! 

ರಾಳ ನಿಜ ನೀನೆಂದು ಚಿಂತಿಸುದಿರ್ಪದನವರತ Il 


ಮಗನೆ ತಿಲದೊಳು ತೈಲವನು ಕಾ | 
ಷೃಗಳೊಳಗ್ಗಿಯ ಕ್ಷೀರದೊಳು ಮಿಗೆ । 
ಸೊಗಸುವ್ಯಾಜ್ಯವ ಸಾಧಿಸುವ ತೆರದಂತೆ ತತ್ತ ane I 
ತೆಗೆತೆಗೆದು ಬೇರ್ಪಡಿಸಿ ನೋಡಲು | 

ವಿಗಿಲೆನಿಸಿ ತೋರ್ಪಡುಶಲಿಹ ಚಿ! 

ದ್ಲಗನವೇ ನೀನೆಂದಂ ನಿನ್ನೊಳು ತಿಳಿದು ನಿಶ್ಚಯಿಸು ॥ 


ದೇವನಾರೆಂದೆನಲು ಬುದ್ಧಿಯ | 

ಭಾವದಲಿ ಭಾವವನರಿವ ಸ | 
ವರೊಪನು; ಸಾಕ್ಷಿಯಾತನೆ ದೇವನೆನಿಸುವನಂ ; ॥ 

ಆವಗಲು ಶ್ರುತಿಶಿರಗ'ಳೇಕೋ | 

ದೇವ'ನೆಂದೇ ಸಾರುತಿರಲದ I 

ಗಾವಿಲರು ಶ್ರುತಿವಿಮುಖರರಿಯರು ಭೇದವಾದಿಗಳು ॥ 


CC-0. Jangamwadi Math Collection. Digitized by eGangotri ; 


124 


ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಈ ವಿಧದ ಮಾಯೆಯನು ಗೆಲುವಡೆ | 

ಭಾವಶುದ್ಧಿ ಯನೊಂದಿ ಗುರುವಿನ | 

ಪಾವನಾಂಘಿ ಫ್ರಿಯ ಪಿಡಿದು, ತತ್ಕಾರುಣ್ಯವನು ಪಡೆದು I 
ಜೀವಪರಮಾತ್ಮೈಕ್ಕವೆನಿಪ ಮ! 


ಹಾವಿಶೇಷಾನುಭವವಲ್ಲದೆ 
ಭಾವಿಸಲು ಬೇರೊಂದುಪಾಯವದಿಲ್ಲ ನೋಡೆಂದ ॥ 


ಬಿಸಿಲು ನಭದಲಿ ತೋರದೆಯೆ ಪಸ I 

ರಿಸಿ ಪುರಗ್ರಾವಂಂಗಳಲಿ ತೋ | 

ರ್ದೆಸೆವವೊಲ್‌ ಪರಿಪೊರ್ಣನಾಗಿಯುಮಿಾ ಚರಾಚರದಿ I 
ಮಸಗಿ ಕೆಲವೆಡೆಯಲ್ಲಿ ತೋರದೆ | 

ಎಂಸುಪ ಕರೆಣಾದಿಯಲಿ ತೋರು | 

ತ್ರೆಸೆವ ತೇಜೋರಾಶಿಯದು ಕೇಳ್ಳೆ ಪರಬ್ರಹ್ಮ I 


ಅಂಬರದಲಿಹ ಚಂದ್ರಗೊಬ್ಬನೆ | 

ಕುಂಭಗಳ ಜಲವಂಧ್ಯದಲಿ ಪ್ರತಿ 

ಬಿಂಬ ಚಿಂದ್ರರು ಹಲಬರಾಗಿಯೆ ತೋರ್ಪ ತೆರನಂತೆ ॥ 
ಅಂಬಂಜಾಸನ ಮೊದಲ ಕಡೆಗಾ | 

ಸ್ತೆಂಬ ಬುದ್ಧಿ ಗಳಲ್ಲಿ ಜೀವಕ | 

ದಂಬವಾಗಿಯೆ ಪೊಳೆವನೊಬ್ಬನೆ ಚೇತನಾತ್ಮಕನಂ ॥ 


ಹಲವು ತೆರದಭ್ಯಾಸವುಂಟೈ | 

ತಿಳಿಯಲೀ ಆತ್ಮಾಪರೋಕ್ಷವ I 

ಕೆಲವು ಸಾಂಖ್ಯವು, ಯೋಗಗಳು ; ಕೆಲಕೆಲವು ವೇದಾಂತ ॥ 
ಕೆಲವು ಸಿದ್ದಾಂತಗಳು ಕೆಲವೆಲೆ | 

ಬಲುಮೆಯಹ ಶಾಸ್ತ್ರಪ್ರಮೇಯವು | , 

ಸುಲಭವಲ್ಲವು ಸಾಧಿಸುವೊಡೀ ಭೂಮಿಕೆಗಳಿರವ ॥ 


ಸಪ್ತಭೂವಿಂಕೆಗಳನು ತಿಳಿ ಪರೆ | 
ವಸ್ತುವನು ಹೊಂದುವೊಡೆ ; ಮನಸಿಗೆ | 
ಸ್ವಸ್ಥವಹ ಸೋಪಾನವಾಗಿರ್ಪವನು ಕ್ರಮದಿಂದ ॥ 


CC-0. Jangamwadi Math Collection. Digitized by eGangotri 


ಸ್ವಾಮಿಗಳ ಕುರಿತು ಗ್ರಂಥಕರ್ತನ ವಿಶೇಷವಾದ ನೆನಪುಗಳು 125 
ವಿಸ್ತೆರಿಸಿ ಪೇಳುವೆನಂ Ses, | 

ಹಸ್ತೆದಾಮಲಕೆದವೊಲಾತ್ಮನು | | 

ನಿಸ್ತರಂಗ ಚಿದಬ್ಬಿಯಪೊಲದರಿಂದ ತೋರುವನಂ Il 


ಮೊದಲ ಭೂವಿ ಸುಖೇಚ್ಛೆಯೆರಡನೆ 

ಯದು ಸದಾತ್ಮವಿಚಾರ, ಮೂರೆನಿ I 

ಪುದು ಕಣಾ ನಿಸ್ಸಂಗ, ನಾಲ್ಕದು ವಾಸನಾಕ್ಷಯವು ॥ 
ಒದವಿದಾನಂದಿನಿಯೆ ಐದನೆ | 

ಯದಾ, ತಂರಿಯವಾರನೆಯದದರಿಂ | 

ತುದಿಯ ತುರಿಯಾತೀತವೇ ಏಳನೆಯ ಭೂಮಿಕೆಯು Il 


ವಿಷಯಸುಖವನು ಚಿಂತಿಸದೆ, ತನ | 

ಗೆಸೆವ ವೈರಾಗ್ಯವನು ಬಿಡದಿರು | 

ತ ಸಮಸಜ್ಜನರೊಡನೆ ಗೋಷ್ಠಿಯ ಮಾಡಿ, ದುರ್ಜನರ ॥ 
ಘಸಣಿಯನು ಬಿಟ್ಟಾತ್ಮನಲ್ಲಿಯೆ | 

ವ್ಯಸನ ದ ಢತರವಾಗೆ ನಿಜಸುಖ | 
ವೊಸರುತಂಗಯ್ಯೊಳಗೆ ಮಾಣಿಕದಂತೆ ತೋರುವದು ॥ 


ಕಿಲುಬು ಹತ್ತಿದ ಕನ್ನಡಿಯವೋ | 

ಲೆಲೆ ಮಗನೆ ಬಹುಜನ್ಮಜನ್ಮದಿ ! 

ತೊಳತೊಳಲಿ ಸಂಸಾರದಲಿ ಗಳಿಸಿರ್ದ ವಾಸನೆಯ ॥ 
ಕಲುಷೆವನು ಕಡೆಗಾಣಿಸಲು ನಿ I 

ರ್ಮಲವ ಮಾಡಿದ ಮುಕುರದಂದದಿ I 

ಪೊಳೆವ ಮನೆವಾತ್ಮನಲಿ ನೆಲೆಗೊಳೆ ವಾಸನಾಕ್ಷಯವು | 


ತನಯ ಕೇಳೆ ಸೆದ್ಗುರುವಿನಿಂ | 

ದನಂಭವಕೆ ಸರಿಯಾಗಿ ತನ್ನೀ | 

ಮನಕೊಡಂಬಡುವಂತೆ ಶಾಸ್ತ್ರಾರ್ಥವನು ನೆರೆ ತಿಳಿದು ॥ 
ಘನತರದ ಜನ್ಮಾಂತರದ ವಾ! 

ಸನೆಯ ಕೂಡಿದ ವಿದ್ಯೆಯಳಿದಾ! 


ds ನಿಜವ ನಿಶ್ಯಯಿಸಿ ತಿಳಿವುದೆ ಶ್ರವಣವೆನಿಸುವದು ॥ 
-0. JangamWadi Math Collection. Digitized by eGangotri 


126 


ಶ್ರೀ ಸದ್ಗುರು ಸ್ವಾಮಿ ಮಾಧವಾನೆಂದರ ಜೀವನ ಚರಿತ್ರೆ 


ಶ್ರವಣದಿಂ ನಿಶ್ಚಯಿಸಿ ತಾನನು | 

ಭವದಿಂ ಕಂಡರ್ಥವನು. ಮತಭೇ | 

ದವನು ಖಂಡಿಸಿ ಪ್ರಬಲಶ್ರುತಿಯುಕ್ಕನುಭವಗಳಿಂದ | 
ಅವಘಟಿಪ ಸೆಂಶಯ ವಿಪರ್ಯಾ | 

ಸೆವನು ಕಳೆದೀಡಾಡಿ ತನ್ನನು | 

ಭವವ ಕೆಡಿಸದೆ ರಕ್ಷಿಸುವದೇ ಮನನವೆನಿಸುವದಂ Il 


ದಿನದಿನಕೆ ಮನನದಲಿ ವಂನಸಿನ 

ನೆನಹು ತನುಧರ್ಮಗಳ ಮರೆದಾ | 

ತ್ಮನಲಿ ತಾನೆಂದೆಂಬ ಭಾವಜ್ಞಾನ ದೃಢವಾಗಿ | 
ಘನಪರಂಜ್ಯೋತಿಸ್ವರೂಪನೆ | 

ತನಗೆ ತಾನಾಗಿರ್ದವಸ್ಥೆಯ | 

ನನುಗವಿಂಸೆ ನಿದಿಧ್ಯಾಸವೆನಿಪುದು ರಾಜಯೋಗದಲಿ ॥ 


ಬ್ರಹ್ಮಮಯವಾಗಿರ್ಪವಸ್ಥಾ | 

ಧರ್ಮವು ನಿದಿಧ್ಯಾಸವಪ್ಪುದಂ | 
ಬ್ರಹ್ಮಸಾಕ್ಷಾತ್ಕರಿಸೆ ಬುದ್ಧಿ ಸಮಾಧಿಯೆನಿಸುವದು ॥ 
ಹಮ್ಮಿನಿಂ ಪ್ರಾರಬ್ಧಕರ್ಮದ | 

ಬಿಮ್ಮು ತೀರಲು ಸಂಪಗೆಯನಳಿ | 

ನೆಮ್ಮಿದಂತೆ ವಿದೇಹ ಕೈವಲ್ಯದಲಿ ಸುಖಿಯಹನು II 


ನಿತ್ಯವಧ್ಯಾತ್ಮವಿಚಾರವಿ | 
ಚಿತ್ತವಂತರ್ಮುಖವದಾಗಲು | 
ಚಿತ್ತಿನನುಸಂಧಾನದ ಪರೋಕ್ಷಾನುಭವದಿಂದ ॥ 
ಸತ್ಯ ಸಹಜಾನಂದ ಪರತರ | 

ವಸ್ತು ಸಾಕ್ಷಾತ್ಮರಿಸಿ ಬುದ್ಧಿಯ | 
ವೃತ್ತಿಯೊಡನೇಕತ್ವವಾಗೆ ಸಮಾಧಿಯೆನಿಸುವದು ॥ 


ಸಗುಣ ನಿರ್ಗುಣವೆಂದು ಯೋಗದ | 
ಬಗೆಗಳೆರಡಾಗಿರ್ಪವದರೊಳು I 
ಸಗುಣವೇ ಸಾಕಾರ ; ನಿರ್ಗುಣವೇ ನಿರಾಕಾರ ॥ 


9 
CC-0. Jangamwadi Math Collection. Digitized by eGangotri 


ಸ್ವಾಮಿಗಳ ಕುರಿತು ಗ್ರಂಥಕರ್ತನ ವಿಶೇಷವಾದ ನೆನಪುಗಳು 127 
ಸೆಗುಣದಲಿ ಸಾಲೋಕ್ಕ ಮೊದಲಾ | 
ದಗಣಿತದ ಮುಕ್ತಿಗಳ ಪಡೆವರು | 
ಮಗನೆ, ನಿರ್ಗುಣದಿಂದಲಾ ಸಾಯುಜ್ಯವಹುದೆಂದ n 


ತೋರುತಡಗುವ ಸಕಲದೊಳು ತಾ| 
ತೋರದಡಗದೆ ಸಹಜವಾಗಿಯೆ | 
ತೋರತಿರುತಾವಾಗಲೊಂದೇ ಪರಿಯೊಳೆಲ್ಲವನು ॥ 
ತೋರಿಸುವ ಸ್ವಪರಪ್ಪಕಾಶನ | 

ಪಾರ ನಿತ್ಯಾನಂದ ಸಂವಿ | 

ತ್ಸಾರವೇ ಪರಮಾತ್ಮಪದವೆಂದರಿತುಕೋ ಎಂದ ॥ 


ಬ್ರಹ್ಮಮಾಯಿಗಳೆರಡು ತಮ್ಮೊಳೆ | . 
ಗೊಮ್ಮೆಯೂ ಬೇರೆನಿಸದಾವಗ | 
ನೆಮ್ಮಿಕೊಂಡಿಹನವರ ಪರಿಯನಂ ತಿಳುಹಬೇಕೆನಲು ॥ 
ಬ್ರಹ್ಮವೆತ್ತಲೊ! ಮಾಯೆಯೆತ್ತಲೊ! I 
ಚರ್ಮದೃಷ್ಟಿಗೆ ಮಾಯೆ ತಥ್ಯವು! 
ನಿರ್ಮಲಾತ್ಮಜ್ಞಾನದೃಷ್ಠಿ jn ಮಿಥ್ಯ ನೋಡೆಂದ ॥ 


ನೆಲ್ಲಿ ಮೊದಲಾದಖಿಲಫಲಗಳ ನಾಮರೂಪುಗಳು ॥ 
ಸೊಲ್ಲುಮಾತ್ರಗಳ್ಳೆಸೆ! ಸವಿಯಲ | 

ವೆಲ್ಲ ಮಾಧುರ್ಯಂಗಳಾ ಪರಿ | 

ಯೆಲ್ಲವಿವು ಪರಬೊಮ್ಮವಲ್ಲದೆ ಬೇರೆ ಜಗವಿಲ್ಲ॥ 


ಪಾರಮಾರ್ಥಿಕ ಜೀವ ಗುರುವಿನಪಾರ | 

ಕರುಣವ ಪಡೆದು ಘನಮಾ | 

ಯಾರಹಿತನೆಂದೆನಿಸಿ ಸಂಸ್ಕತಿಶರಧಿಯನಂ ದಾಟಿ | 
ಸಾರಜೀವೇಶೈಕ್ಕ ಪರಮೋ 1 

ದಾರಸುಖ ಸಾಮ್ರಾಜ್ಯಸುಖ ಕೈ | 

ಸೇರಿ ಪರಮಾನಂದಪದದಲಿ ನಿಂದು ಸುಖಿಯಹನು ॥ 


CC-0. Jangamwadi Math Collection. Digitized by eGangotri 


128 


ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಲೋಕವಾಸನೆ, ದೇಹವಾಸನೆ | 

ಬೇಕೆನಿಪ ಬಹುಶಾಸ್ತ್ರವಾಸನೆ | i 
ಸಾಕೆನಿಸದಿದ ಪುತ್ರಮಿತ್ರರ ಬಯಕೆಯೆಂದೆಂಬ I 

ಆ ಕುವಾಸನೆಗಳೊಳು ಮಿಗೆ ಮನ | 


ತಾಕಿಕೊಂಡಿರುತಿರಲು ಬಳಿಕಲ | 
ನೇಕ ಗಾಸಿಗಳಾಗಿ ಸುಖ ವೈದೋರದಿಹಂದೆಂದ li 


ಕ್ಷೀರದೊಳು ಹುಳಿಗಲಸಿದಂದದಿ | 

ಸಾರಸುಧೆ ವಿಷವೆರಸಿದಂದದಿ | 

ತೋರವಹ ಬೆಲ್ಲದಲಿ ಬೇವೆಡೆಗೊಂಡ ತೆರನಂತೆ I 
ಪಾರಮಾರ್ಥಿಕವಪ್ಪ ಸುಖ'ಸಾ॥ 

ಕಾರ ಸಾಗರದೊಳಗೆ ಮಿಶ್ರಿತ I 

ಘೋರತರ ಸಂಸಾರದಃಃಖವಿದೆಂದನಾ ಮುನಿಪ ॥ 


ಯಮನಿಯಮ ಮೊದಲಾದ ಯೋಗ | 
ಕೃಮದೊಳಭ್ಯಾಸವನು ಮಾಡಲು | 
ಶಮೆದಮೆಗಳಳವಟ್ಟು ಚಿತ್ತದ ವೃತ್ತಿಗಳು ಕೆಟ್ಟು ॥ 
ಭ್ರಮೆಯಡಗಿ ವಿಷಯೇಚ್ಛೆಯಲಿ ನಿ I 
ರ್ವುಮತೆಯಾಗಿ, ಸಮಸ್ತದಲಿ ಮನ | 

ವಿಮಲವಾಗಿರೆ ನಿತ್ಯಸುಖ ಪ್ರತಿಫಲಿಸಿ ತೋರುವದು ॥ 


ಕೇಳಖಂಡಬ್ರಹ್ಮದಲಿ ಸ I 

ಮ್ಮೇಳದಿಂ ತಾದಾತ್ಮ್ಯವಡೆದ I 
ರಾಳಯೋಗಿಯ ಲಕ್ಷಣವ ಹೇಳುವೆನು, ಸಕಲದಲಿ ॥ 
ತಾಳಿ ಸಮತೆಯ ಪೂರ್ಣಭಾವವ | 

ತೂಳಿ ಭೋಗಿಗದಾವ ವಿಷಯವ | 
ಲೀಲೆಯಿಂದಾತ್ಮಾನುಭವದಲಿ ತೃಪ್ತನಾಗಿಹನು ॥ 


ತನ್ನೆ ನಿಜವನಂ ತಿಳಿದ ಪುರುಷನೆ | 
ಧನ್ಯನಾತನೆ ಯೋಗಿಯಾತನೆ I 
ನಿರ್ಣಯಿಸೆ ಸಂನ್ಯಾಸಿಯಾತನೆ ದೇವತಾವಂಯನು ॥ 


CC-0. Jangamwadi Math Collection. Digitized by eGangotri 


ಸ್ವಾಮಿಗಳ ಕುರಿತು ಗ್ರಂಥಕರ್ತನ ವಿಶೇಷವಾದ ಅನುಭವಗಳು 129 


ವರ್ಣಧರ್ಮಾಶ್ರಮಗಳೇಶಕೆ | 
ಪೂರ್ಣವಹ ಪರವಸ್ತುವಾದಗೆ ? । 
ಜನ್ಮವೆಂಬುದು ಜೋಹವಂತ್ಯಾಶ್ರಮಿಗೆ ಕೇಳೆಂದ ॥ 


ದೇಹವೇ ಶ್ರೀಶೈಲ, ಶಿಖರವ | 

ದೂಹಿಸಲು ತಿಳಿಯುತ್ತಮಾಂಗವು | 
ಸೋಹಮನಿಸುವ ಪ್ರತ್ಯಗಾತ್ಮನೆ ಮಲ್ಲಿಕಾರ್ಜುನನು ॥ 
ಮೋಹರಿಪ ಸುಜ್ಞಾನರಸದ ಪ್ರ | 

ವಾಹವೇ ಪಾತಲಗಂಗೆಯ 

ದಾಹ ! ಸಹಜಾನಂದ ಗುರುಪದ ಭಕ್ತಿಯೇ ಮುಕ್ತಿ ॥ 


ಭೂತದಯೆಯುಳ್ಳವರಿಗೆ ಭುವನ | 

ಖ್ಯಾತರಿಗೆ ಬುಧಜನರ ಬುದ್ಧಿಯ 

ನೋತು ಕೇಳುವರಿಂಗೆ ಭವದಲಿ ಭೀತಿಯುಳ್ಳವರಿಗೆ ॥ 
ನೀತಿಯಲಿ ನಡೆವರಿಗೆ, ನಿಗಮ | 
ವ್ರಾತಗಳನಾಚರಿಸುವವರಿಗು 1 

ಮೇತರಲ್ಲಿಯು ನಿಃಸ್ಪೃಹರಿಗರುಹನುಭವಾಮೃತವ T 


ಆವನಿದನೋದುವನು. ಕೇಳುವ | 

ನಾವನಿದರರ್ಥವನು ತಿಳಿಯುವ | 

ನಾವನೀ ಗ್ರಂಥವನು ಪಠಿಸುವ ಬರೆವನರ್ಥಿಯಲಿ॥ 
ದೇವದೇವನು ಸಕಲ ಜೀವರ 

ಕಾವ ಕರುಣಾಸಿಂಧು. ಸಲಹುವ | 

ನಾವ ಪರಿಯೊಳುಮೊಲಿದು ಶ್ರೀಗಿರಿಮಲ್ಲಿಕಾರ್ಜುನನು ॥ 


ಸರ್ವಲೋಕಾಧ್ಯಕ್ಷ ಜಯ ಜಯ 
ಸರ್ವಲೋಕಾಧಾರ ಜಯ ಜಯ | 
ಸರ್ವಮಂಗಳೆಯರಸೆ ಜಯ ಜಯ ಶರ್ವ ಸರ್ವೇಶ॥ 
ಗರ್ವಿತಾ ಸುರಮಥನ ಜಯ ಜಯ! 
ದುವಿದಗ್ಧವಿದೂರ ಜಯ ಜಯ | 
ಪರ್ವತಾಧಿಪ ಮಲ್ಲಿಕಾರ್ಜುನದೇವ ಜಯಜಯತು V 
9 CC-0. Jangamwadi Math Collection. Digitized by eGangotri 


130 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದೆರ ಜೀವನ ಚರಿತ್ರೆ 


ಹೀಗೆ ಹನ್ನೊಂದು ಅಧ್ಯಾಯಗಳಿಂದ ಕೂಡಿ ಎಂಟುನೂರ ನಾಲ್ಕು ಪದ್ಯ 
ಗಳಿಂದ ಸಂಪನ್ನವಾಗಿರುವ ಅನುಭವಾಮೃತ ಗ್ರಂಥವನ್ನು ಅಲ್ಲಲ್ಲಿ ಕಲವು 
ಪದ್ಯಭಾಗಗಳನ್ನು ಆರಿಸಿಕೊಂಡು ಆದ್ಯಂತವಾಗಿ ಓದಿ ಮುಗಿಸಿ SEA 
ಹಾಡಿ ದೇವತಾವಂದನೆಯನ್ನು ಮಾಡಿದೆ. ಆಗ ಸ್ವಾಮಿಗಳು ಇನ್ನೂ ಕೂಡ 
ತದೇಕಧ್ಯಾನನಿಷ್ಕರಾಗಿ ಕುಳಿತಿದ್ದರು. ಸ್ವಲ್ಪಹೊತ್ತು ಕಳೆಯಿತು. ಅಷ್ಟರಲ್ಲಿ 


ಸ್ವಾಮಿಗಳು ಕಣ್ತೆರೆದು. ಧ್ಯಾನಭಾವದಿಂದ ಹೊರಬಂದು ನನ್ನನ್ನುದ್ದೇಶಿಸಿ ' 


“ಶಂಕರನಾರಾಯಣ ಭಟ್ಟರೇ, ನೀವಿಂದು ಅನುಭವಾಮೃತ ವೇದಾಂತಕಾವ್ಯ 
ಗ್ರಂಥದ ಸಾರವನ್ನೇ ಸಂಗ್ರಹಿಸಿ ಓದಿದಂತಿದೆ. ನೀವು ಈ ಗ್ರಂಥವನ್ನು ತುಂಬ 
ಚೆನ್ನಾಗಿ ಅಧ್ಯಯನ ಮಾಡಿರುತ್ತೀರಿ ಎಂದು ತೋರುತ್ತದೆ. ನೀವು ಸಾಹಿತಿ 
ndexi ವೇರಾಂತಿಗಳೂ ಆಗಿರುತ್ತೀರಿ. ನಮಗೆ ತುಂಬ ಸಂತೋಷವಾಗಿದೆ. 
ದೇವರು ನಿಮ್ಮ ಮೂಲಕೆ ಮುಂದೆ ಸಾಹಿತ್ಯ-ವೇದಾಂತ ಪರವಾಗಿ ತುಂಬ 


ಒಳ್ಳೆಯ ಕೆಲಸ ಮಾಡಿಸುವಂತಾಗಲಿ, ಕಲ್ಮಾಣಮಸ್ತು' ಎಂದು ಶುಭ ಹಾರೈಸಿ 


ದರು. ನಾನಿನ್ನು ಮನೆಗೆ ಹೊರಡುತ್ತೇನೆ ಸ್ವಾಮಾಜಿ ಎಂದು ಕೇಳಿದ. ಆಗ 


ಸ್ವಾಮಿಗಳು ಮಠದ ಒಳಗೆ ಹೋಗಿ ಸಣ್ಣ ಒಂದು ರಟ್ಟಿನ ಪೆಟ್ಟಿ 3 10329 
ಐದು ಸೇಬುಹಣ್ಣುಗಳನ್ನು ಇಟ್ಟು ತಂದು ನನ್ನ ಕೈಗಿತ್ತು "ಇದು ಸದ್ಗುರು 
ಶ್ರೀ ಸಿದ್ಧಾರೂಢರ ವಿಶೇಷ ಪ್ರಸಾದವೆಂದು ನಿಮಗೆ ನೀಡುತ್ತಿದ್ದೇನೆ. ಈ 
ದಿವಸ ನೀವು ಬಂದು ಸತ್ಸಂಗ ನಡೆಸಿರುವುದು ನನಗೆ ತುಂಬ ಸಂತೋಷ 
ವಾಗಿದೆ. ಹೀಗೆಯೇ ಆಶ್ರಮಕ್ಕೆ ಬಂದು ಹೋಗುತ್ತಿರಿ. ಗುರುದೇವರ ಕೃಪೆ 
ನಿಮಗೆ ಸೆದಾ ಇರಲಿ” ಎಂದು ಹೇಳಿ ಶುಭ ಹಾರೈಸಿದರು. ನಾನು ಸ್ಟಾವಿ 
ಗಳಿಗೆ ಆದರದಿಂದ ವಂದಿಸಿ ಆಶ್ರಮದಿಂದ ಹೊರಟೆ. ಆಗ ಸ್ವಾಮಿಗಳು 
ಎಂದಿನಂತೆ ಆಶ್ರಮದ ಅಂಗಳದಲ್ಲೇ ನಿಲ್ಲುವವರು ಅಂದು ನಿಲ್ಲದೆ ನನ್ನೊಡನೆ 
ಹೊರಗೆ ಇನ್ನೂ ಸ್ವಲ್ಪ ದೂರ ಬಂದರು. ನಾನು "ನೀವಿನ್ನು ಮುಂದೆ ಬರೆ 
ಬೇಡಿ, ಸ್ವಾಮಿ. ನಾನಿನ್ನು ನಡೆದು ಹೋಗುತ್ತೇನೆ' ಎಂದೆ. ಆಗ ಸ್ವಾಮಿ 
ಗಳು ತುಂಬ ಮಮತೆಯಿಂದ "ನಾನು ನಿಮ್ಮನ್ನು ಆಶ್ರಮದಿಂದ ಕಳುಹಿಸಲು 
ಹಿಂದೆ ಹೀಗೆ ಬರಲಿಲ್ಲ. ಇಂದೇಕೋ ಬರಬೇಕು ಎಂದು ನನಗಾಯಿತು. 
ಮುಂದಿನ್ನು ಹೀಗೆ ಬರಲು ಇದೆಯೋ ಇಲ್ಲವೋ ಗೊತ್ತಿಲ್ಲ. "ಶಿವನಿಚ್ಛೆ- 
ಏನಿದೆಯೋ ತಿಳಿದಿಲ್ಲ. ನನಗೂ ಪ್ರಾಯ ಎಪ್ಪತ್ತಾರು ಆಗಲೇ ಆಯಿತು 
ನೋಡಿ, ಇನ್ನು ನಾವೆಲ್ಲ ಇಲ್ಲಿರುವುದು ಇನ್ನೆಷ್ಟು ಕಾಲ? ನೀವಾದರೋ 
ನಡುವಯಸ್ಸಿನ ತರುಣರು do ಚೆನ್ನಾಗಿ ಬಾಳಿ ಒಳ್ಳೆ ಕೆಲಸ 


ನೀ 
CC-0 Jangamwadi Math llectio Digitized by eGangotri 


ಸ್ವಾಮಿಗಳ ಶಿಷ್ಯವ್ಮೆ ಎಂದ 131 


ಮಾಡಿ ಗುರುದೇವರೆ ಕೃಪೆಗೆ ಪಾತ್ರರಾಗಬೇಕು' ಎನ್ನುತ್ತಾ ಜೊತೆಯಲ್ಲಿ 
ಸ್ವಲ್ಪ ದೂರ ನಡೆದು ಸಾ ಹಾಗೆ ಬಂದವರು ಹಾದಿಯಲ್ಲಿ ನಿಂತು 
"ಆಗಲಿ. ಸಂತೋಷ ಶಂಕರನಾರಾಯಣ ಭಟ್ಟರೇ, ಹೋಗಿ ಬನ್ನಿ. ಶಿವಾಯ 
ನಮಃ' ಎಂದು ಹೇಳಿದರು. ನಾನು ಸ್ವಾ ಮಿಗಳೆಡೆಗೆ ನೋಡಿ "ಸ್ವಾಮಿಜಿ, 
ನೀವು ಇನ್ನೂ ತುಂಬ ವರುಷ ನಮ್ಮೊಡನೆ ಹೀಗೆ ಧರ್ಮದ ದೀಪವಾಗಿ 
ಸಂತೋಷದಿಂದ ಬಿಳಗುತ್ತಿರಬೇಕು ಎಂಬುದೇ ನನ್ನೆ ಪ್ರಾರ್ಥನೆ' ಎಂದು 
ಹೇಳಿದೆ. ಆಗ ಸಾ ಿಮಿಗಳು "ನಿಮ್ಮ ಪ್ರಾರ್ಥನೆ ಏನೋ ಬಹಳ ಚೆನ್ನಾಗಿದೆ, 
ಆದರೆ ಈ ದೀಪ ಪದಲ್ಲಿ ಮಾತ್ರ ಎಣ್ಣೆ ತೀರುತ್ತಾ ಬಂದಿದೆ' ಎಂದು "ಹೇಳಿ 
ಜೋರಾಗಿ ನಗಾಡಿದರು. ಆಮೇಲೆ "0. -ಗುರುದೇವನ ಇಚ್ಛೆ ಏನಿದೆಯೋ 
ತಿಳಿಯದು, ಹೋಗಿ WA,” ಎಂದು ಹೇಳಿ ಕೈಜೋಡಿಸಿ “ಶಿವಾಯ ನಮಃ' 
ಎಂದರು. ನಾನೊ ಆಗ z ಜೋಡಿಸಿ "ಶಿವಾಯ ನೆಮಃ' ಎಂದು ಹೇಳಿ 
ಸ್ವಾ ಎಂಗಳಿಗೆ ವಂದಿಸಿ d ತಿರುಗಿ ನನ್ನ ಹಾದಿಯಲ್ಲಿ ನಡೆಯುತ್ತಾ ಸಾಗಿದೆ. 
ಆಮೇ ಲೆ. ಮತ್ತೆ ನನಗೆ ಸ್ವಾಮಿಗಳನ್ನು ಭೇಟಿಯಾಗಲು ಸಾಧ್ಯ ವಾಗಲಿಲ್ಲ. 
ಅಂದಿನ ಆ ಭೇಟಿಯೇ ನಮ್ಮ ಕೊನೇ ಭೇಟಿಯಾಯಿತು. ಆದರೆ ಸ್ಟಾ ಮಿಗಳ 
ಅಂದಿನ ಪ್ರೀತಿ-ಆಶೀರ್ವಾದಗಳ ನುಡಿಗಳು, ತುಂಬು ಭಾವಪೂರಿತವಾದ 
ವರ್ತನೆ, ಅವರ ಸಾಧುತೇಜೋಮಯವಾದ ವವನಾರವಿಂದ- ಇವುಗಳ 
ನೆನೆಪು ನನ್ನ ಮನದಲ್ಲಿ ಇಂದಿಗೂ ಹಸಿರಾಗಿಯೇ ಉಳಿದಿದೆ. 


ಅಧ್ಯಾಯ 90. 


ಸ್ವಾಮಿಗಳ ತಿಷ್ಯವೈಂದ 


ಸ್ವಾಮಿ ಮಾಧವಾನಂದರು ಚೇರಂಬಾಣೆಯಲ್ಲಿ ಮಠದಲ್ಲಿ ನೆಲಸಿದಂತೆ ದಿನ 
ದಿನವೂ ಅದರ ಸರ್ವರೀತಿಯ. ಏಳಿಗೆಗಾಗಿ 2, ಮಿಸಿದರು. 'ಅವರ ಯೋಗ್ಯತೆ, 
ಘನತೆ ಪವಿತ್ರತೆಗಳನ್ನು ಕಂಡು ಅನೇಕರು cunis ಅವರಲ್ಲಿ ಹಲವು 
ಸ್ತ್ರೀಪುರುಷರು ಸ್ಟಾ ಮಿಗಳ ಶಿಷ್ಯರಾಗಲು ಕಾತುರರಾದರು. ಸ್ವಾ ವಿಂಗಳ ಶಿಷ್ಯ 
ರಲ್ಲಿ ಅನೇಕರು ಗೃ ಹ್ಯೆ ಭಕ್ತ ರಾಗಿ ಒಳ್ಳೆಯ ರೀತಿಯಲ್ಲಿ ಜಾರ 
ಸ್ವಾ ಮಿಗಳು ಗೃಹಸ್ಥ ಶಿಷ್ಯರನ್ನು ಪ್ರೀತಿಯಿಂದ ಕಾಣುತ್ತಿದ್ದು ಅವರಿಗೆ 


ಪ್ರೊ ೇತ್ಸಾಹ ನೀಡಿ ಆಶರ್ವದಿಸುತ್ತಿ ದ್ದ ರು. ಸ್ವಾಮಿಗಳು ತಮ್ಮಿಂದ ಸಂನ್ಯಾಸ 
cê- 0. Jangamwadi Math Collection. We by eGangotri 


mam 


= el ee ee 


132 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 
| ಪಡೆದು ತಮ್ಮ ಒಡನೆಯೇ ಇದ್ದು ಸದ್ದುರು ಶ್ರೀ ಸಿದ್ಧಾರೂಢ 
I. Hem E. ಮುಂದುವರಿಯುವ ಸನ್ಯಾಸಿಗಳ 
ತಂಡದ ನಿರ್ಮಾಣಕ್ಕಾಗಿ ತುಂಬ ಉತ್ಸುಕರಾದರು. ಸ್ವಾವಿಂಗಳ ತಪಸ್ಸು- 
ಗುರುಭಕ್ತಿಯಿಂದಾಗಿ ಅವರ ಸಂಕಲ್ಪವು ಬಹುಮಟ್ಟಿಗೆ ನೆರವೇರಿತು. ಸ್ವಾವಿಂ 
ಗಳ ಬಳಿ ಅದರಂತೆ ಅನೇಕ ಮಂದಿ ಸ್ತ್ರೀ ಪುರುಷರು ಬಂದು ಮಂತ್ರದೀಕ್ಷೆ 
ಪಡೆದರು. ಸ್ವಾಮಿ ಮಾಧವಾನಂದರಿಂದ ಸ್ವತಃ ಸಂನ್ಯಾಸದೀ ಕ್ಷೆಪಡೆದವರಲ್ಲಿ 


Ss 


ಹಿರಿಯರು ಸ್ವಾಮಿ ಶಂಕರಾನಂದರು. ಸ್ವಾಮಿ ಮಾಧವಾನಂದರ ಸಂನ್ಯಾಸಿ 
ಶಿಷ್ಕರ ಪಟ್ಟೆ ಇಂತಿದೆ : 
. ಸ್ವಾಮಿ ಶಂಕರಾನಂದರು. 
. ಸ್ವಾಮಿ ನಿತ್ಯಾನಂದರು. 
- ಸ್ವಾಮಿ ಸದಾನಂದರು. 
ಸ್ವಾವಿಂ ಗಣೇಶಾನಂದರು. 
ಸ್ವಾಮಿ ಶಿವಾನಂದರು. 
6, ಶ್ರೀ ಜ್ಞಾನೇಶ್ವರಿ ತಾಯಿ. 
ಸ್ವಾಮಿ ಮಾಧವಾನಂದರ ಕಾಲದಲ್ಲಿ ಆವರ ಸೇವೆಮಾಡುತ್ತಿದ್ದು ಸ್ವಾವಿಂ 
ಗಳು ಸಮಾಧಿಹೊಂದಿದನಂತರ ಸಂನ್ಯಾಸ ಆಶ್ರಮವು ಸ್ವೀಕರಿಸಿ ಸ್ಕಾವಿಂ 
ಮಾಧವಾನಂದರ ಭಕ್ತರಾಗಿ ಶ್ರೀ ಸಿದ್ಧಾರೂಢ ಪರಂಪರೆಯಂತೆ ಜೀವಿಸಿದವರೆ 
' ಮತ್ತು ಜೀವಿಸುತ್ತಿರುವವರ ಪಟ್ಟಿ ಹೀಗಿದೆ: 
1. 59,20 ಶರಣಾನಂದರು. 
2. ಸ್ವಾಮಿ ನಾರಾಯಣಾನಂದರು. 
3. ಸ್ವಾಮಿ ಸಚ್ಚಿದಾನಂದರು. 


eo 


1. ಸ್ಥಾವಿಂ ಶಂಕರಾನಂದರು 

ಇವರು. ಪೂರ್ವಾಶ್ರಮದಲ್ಲಿ ದಕ್ಷಿಣ ಕೊಡಗಿನ ತಾವಳಗೇರಿಯ ಶ್ರೀ 
ಕೈಬುಲಿರೆ ಪೆವ್ಮೂಯ್ಯ-ಸೋಮವ್ವ ದಂಪತಿಗಳ ಮಗನಾಗಿ ಜನಿಸಿದರು. 
ಪ್ರಾಥಮಿಕ ವಿದ್ಯಾಭ್ಯಾಸದನಂತರ ಸ್ವಾತಂತ್ರ, ಚಳುವಳಿಯಲ್ಲಿ ಭಾಗಿ 
ಯಾದರು. ಕೊನೆಗೆ ಶ್ರೀ ಮಾಧವಾನಂದ ಸ್ವಾವಿಂಗಳ ಪ್ರಭಾವಕ್ಕೆ ಒಳ 
ಗಾದರು. ಅವರಿಂದ ಸಂನ್ಕಾಸದೀಕ್ಷೆ ಪಡೆದುಕೊಂಡು ಸ್ವಾಮಿ ಶಂಕರಾನಂದ 
ರೆಂದು ಪ್ರಸಿದ್ಧರಾದರು. ಭಾರತದ ದಕ್ಷಿಣ ಮತ್ತು ಉತ್ತರದ ಪುಣ್ಯಕ್ಷೇತ್ರ 


CC-0. Jangamwadi Math Collection. Digitized by eGangotri 


ಸ್ವಾಮಿಗಳ ಶಿಷ್ಯವೃಂದ 133 
ಗಳಿಗೆ ಯಾತ್ರೆ ಕೈಗೊಂಡರು. ಹುಬ್ಬಳ್ಳಿ ಶ್ರೀ ಸಿದ್ಧಾರೂಢ ಮಠದಲ್ಲಿ ಬಹಂ 
ಕಾಲ ತಂಗಿ ಸದ್ಗ ರು ಶ್ರೀ ಗುರುನಾಥಾರೂಢಸ್ವಾಮಿಗಳ ಸೇವೆಮಾಡಿದರು. 
ಸ್ವಾವಿಂ ಮಾಧವಾನಂದರ ಶಿಷ್ಯರಾದ ಸ್ವಾಮಿ ನಿತ್ಯಾನಂದರೆ ಮತ್ತು ಸ್ವಾವಿಂ 
ಶಂಕೆರಾನಂದರ ಆತ್ಮೀಯತೆ, ಗುರುಸಹೋದರೆವಾತ್ಸಲ್ಯ ಇವುಗಳು ಬಹಳ 
ಬಲವಾಗಿತ್ತು. ಇಬ್ಬರೂ ಒಟ್ಟಿಗೆ ಸೇರಿ ತೀರ್ಥಯಾತ್ರೆ ಮಾಡಿರುತ್ತಾರೆ: 
ಶಾಸ್ತ್ರಚರ್ಚೆ ನಡೆಸಿರುತ್ತಾರೆ. ಸೇವಾಕಾರ್ಯಗಳನ್ನು ಮಾಡಿರುತ್ತಾರೆ. 

1959ನೇ ಇಸವಿಯಲ್ಲಿ ಸ್ವಾವಿಂ ಮಾಧವಾನಂದರು ಸ್ವಾಮಿ ಶಂಕರಾ 
ನಂದರೆನ್ನು ತಮ್ಮ ಉತ್ತರಾಧಿಕಾರಿಯಾಗಿ ಭಕ್ತರ ಸೆಮ್ಮಾತಿಯೊಡನೆ ಅಧಿಕೃತ 
ವಾಗಿ ನೇಮಿಸಿದರು. 1959ರಿಂದಲೇ ಸ್ವಾಮಿ ಶಂಕರಾನಂದರು ಮಠದ 
ಕೆಲಸ ಕಾರ್ಯಗಳನ್ನು ನಡೆಸಲು ಆರಂಭಿಸಿದರು. 1963ರಲ್ಲಿ ಸ್ವಾಮಿಗಳ 
ಸಮಾಧಿ ಆದನಂತರ 1967ರ ವರೆಗೆ ತುಂಬ ಉತ್ಸಾಹದಿಂದ ಆಶ್ರಮದಲ್ಲಿ 
ಕಾರ್ಯಕ್ರಮಗಳನ್ನು ನಡೆಸಿದರು. ಶಿವರಾಶ್ರಿ, : ಕಾವೇರಿಜಾತ್ರೆ, ರಾಮ 
ನವಮಿ, ಶ್ರಾವಣ ಹುಣ್ಣಿಮೆ, ಗುರು ಆರಾಧನೆ ಈ ಸಂದರ್ಭಗಳಲ್ಲಿ ಶಂಕರಾ 
ನಂದ ಸ್ವಾವಿಂಗಳು ಮಠದಲ್ಲಿ ಭಜನೆ, ನಾಮಕೀರ್ತನೆ, ಪೂಜೆ, ಸತ್ಸಂಗ, ಅನ್ನ 
ಸಂತರ್ಪಣೆ ಕಾರ್ಯಕ್ರಮಗಳನ್ನು ತುಂಬ ಶ್ರಮವಹಿಸಿ ನಿರ್ವಹಿಸುತ್ತಿದ್ದರು. 
ಸ್ವತಃ ಒಳ್ಳೆಯ ಶಾಸ್ತ್ರಜ್ಞಾನವಿದ್ದ ಸ್ವಾಮಿಗಳು ಆತ್ಮವಿಚಾರ, ಭಗವದ್ಗೀತೆ, 
ರಾಮಾಯಣ, ಯೋಗವಾಸಿಷ್ಠ, ನಿಜಗುಣ ಶಿವಯೋಗಿಗಳ ಕ ) rivo 
ಇವನ್ನೆಲ್ಲ ಅಧ್ಯಯನ ಮಾಡುತ್ತಿದ್ದರು. ಅವುಗಳನ್ನು ಇತರರಿಗೆ ಸಂದರ್ಭ 
ಬಂದಂತೆ ತಿಳಿಸಿ ಹೇಳುತ್ತಿದ್ದರು. ಆಶ್ರಮದ ಏಳಿಗೆಗಾಗಿ ತೋಟ, ಧನಧಾನ್ಯ 
ಸಂಗ್ರಹ ಇತ್ಯಾದಿ ವ್ಯವಹಾರಗಳಲ್ಲಿ ಶ್ರದ್ಧೆಯಿಂದ ಕಾಯಕ ಮಾಡುತ್ತಿದ್ದರು. 
ಒಳ್ಳೆಯ ನೇಮನಿಷ್ಮೆಯಿಂದ ಜಪ, ಧ್ಯಾನ ಪೂಜೆಗಳನ್ನು ಮಾಡುತ್ತಿದ್ದರೆ. 
ಭಕ್ತರನ್ನು ಪ್ರೀತಿಸಿ ಸದ್ಗುರುಗಳ ಜೀವನ_ಸಂದೇಶದ ಪ್ರಚಾರಕ್ಕಾಗಿ ತ್ರಿಕರಣ 
ಪೂರ್ವಕವಾಗಿ ದುಡಿದರು. ಕೊನೆಗೆ 1967ರಲ್ಲಿ ಮಹಾಸಮಾಧಿ ಹೊಂದಿ 
ಈ ಲೋಕದಿಂದ ಕಣ್ಮರೆಯಾದರು. ಚೇರಂಬಾಣೆ ಮಠದ ಆವರಣದಲ್ಲಿ 
ಸ್ವಾವಿಂ ಶಂಕರಾನಂದರ ಸಮಾಧಿಸ್ಥಾನವಿದೆ. 


2. ಸ್ಥಾನಿಂ ನಿತ್ಯಾನಂದರು 


ಇವರು ಪೂರ್ವಾಶ್ರಮದಲ್ಲಿ ಶ್ರೀ ಪಟ್ಟಪ್ಪಂಡ ಪೂವಣ್ಣ-ಪೊನ್ನವ್ವ 
ದಂಪತಿಗಳ ಮಗನಾಗಿ ಜನಿಸಿದರು. ಅಂದು ಇವರ ಹೆಸರು ಬೆಳ್ಳಪ್ಪ ಎಂದಾ 
CC-0. Jangamwadi Math Collection. Digitized by 6೮58/0011 


134 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚತ್ರ 


ಗಿತ್ತು. ಬೆಳೆದು ಯುವಕರಾದಂತೆ ವಿದ್ಯಾ ರ್ಜನೆ ಮಾಡಿದರು. ಆದೆರೆ ಇವರಿಗೆ 
ಲೌಕಿಕ ಜೀವನದ ಬಗೆಗೆ ಆಸಕ್ತಿ ಇರಲಿಲ್ಲ. ಶ್ರೀ ಮಾಧವಾನಂದಜೀಯವರ 
ವ್ಯಕ್ತಿತ್ವದಿಂದ ಆಕರ್ಷಿತರಾದರು. ಜೀರಂಬಾಣೆ ಸಿದ್ದಾ ಶ್ರಮಕ್ಕೆ ಬಂದು ಸೇರಿ 
ಸ್ವಾಮಿಗಳ ಸೆ ಸೇವೆಯಲ್ಲಿ ನಿರತರಾದರು. ಸ್ವಾಮಿ! ಗಳು ಈ "ಶಿಷ್ಯ ನ ಗುಣ 
ಯೋಗ್ಯತೆಯನ್ನು ಗ್ರಹಿಸಿ ಸಂನ್ನಾ ಸದೀಕ್ಷೆ ನೀಡಿ ಸ್ವಾಮಿ ನಿತ್ಯಾ ನಂದ nes 
ಹೆಸರಿಟ್ಟು ಆಶೀರ್ವಾದ ಮಾಡಿದರು. ಗುರುಗಳ ಅಪ್ಪಣೆ ಪಡೆದು ಸ್ವಾವಿ 
ನಿತ್ಯಾನಂದರು ದಕ್ಷಿಣ ಮತ್ತು ಉತ್ತರ ಭಾರತದ ಪ್ರಮುಖವಾದ 'ಎಲ್ಲ 
ತೀರ್ಥಕ್ಷೇತ್ರ ಗಳಿಗೂ ಸಂದರ್ಶನವಿತ್ತರು. ಅನೇಕ ಸಾಧುಸಂತರ ದರ್ಶನ 
ಮಾಡಿದರು. ಸತ್ಸಂಗದ ಲಾಭ ಗಳಿಸಿದರು. ಕೊನೆಗೆ ಹಂಬ್ಬಳ್ಳಿ ಗೆ ಬಂದು 
ಸದ್ಗುರು ಶ್ರೀ ಗುರುನಾಥಾರೂಢರ ಸೇವೆ ಕೈಕೊಂಡು mm o ege 
ನೆಲೆಸಿದರು. "bed ಶ್ರೀ smod ಅಚ್ಚುಮೆಚ್ಚಿ ನ ಸಂನ್ಯಾಸ ಸಿ 
ಸೇವಕ, ಬಂಧುವಾಗಿದ್ದ ಸ್ವಾಮಿ ನಿತ್ಯಾ ನಂದರು ಆ “ಕಾಲದಲ್ಲಿ ಹುಬ್ಬ ಲ್ಸ 
ಸಿದ್ಧಾ ಶರೂಢಮಠದಲ್ಲಿ ತುಂಬ "ಗೌರವದ, ಆಡಳಿತ ಜವಾಬ್ದಾ ರಿಯ ಸಾ ನದಲ್ಲಿ 
ನಿಂತು ಕೆಲಸಮಾಡಿ ಜನಪ್ರಿ ಯರಾದರು. ಭಕ್ತರ ಪ್ರಿ ತಿಗೆ ಪಾತ್ರ ರಾದರು. 
ಸದ್ಗುರು ಶ್ರೀ UR ET ಸಿಮಾಧಿಮೊಂದಿದನಿಂತರ ಫ್ರೀ ಸಿದ್ಧಾ 
ರೂಢರ ಸಮಾಧಿಮಂದಿರದ ಬಳಿಯಲ್ಲೇ ಒಂದು ಸಮಾಧಿಮ 0ದಿರವನ್ನು 
ಕಟ್ಟಿಸಲು ಹೊರಟರು. ಆಗ ಅದಕ್ಕೆ ಹಲವು ಎಡೆಗಳಿಂದ, ಮಠದ ಆಡಳಿತ 
ಮಂಡಳಿಯಿಂದ ಅಡೆತಡೆಗಳು ಬಂದವು. ಎಲ್ಲವನ್ನೂ ದಿಟ್ಟತನದಿಂದ ಸ್ವಾವಿಂ 
ನಿತ್ಯಾನಂದರು ಎದುರಿಸಿದರು. ಸರಕಾರದೊಡನೆ ವ್ಯವಹರಿಸಿ ಎಲ್ಲ ಸಹಕಾರ 
ಪಡೆದುಕೊಂಡು ಸದ್ದು ರು ಫ್ರೀ ಗುರುನಾಥಾರ. ಇಢರ ಭವ್ಯ ವಾದ ಸಮಾಧಿ 
ಮಂದಿರವನ್ನು ನಿರ್ಮಾಣ ಮಾಡಿ ಪ್ರಾರಂಭೋತ್ಸವ ಮಾಡಿಸುವುದರಲ್ಲಿ 
- ಯಶಸ್ವಿ ಯಾಗಿ ತುಂಬ ಜನಮಾನ್ಯರಾದರು. 


ಜೇರಂಬಾಣೆಯಲ್ಲಿ ತಮ್ಮ ಗುರುಸ್ಥಾನವನ್ನು ಮರೆಯದೆ ಸ್ವಾವಿಂಗಳಂ 
ಅನೇಕ ಸಂದರ್ಭಗಳಲ್ಲಿ ಮಠಕ್ಕೆ ಬಂದು ಉತ್ತ ವದ ಕಾರ್ಯಕ್ರ ಮಗಳಲ್ಲಿ 
ಸಕ್ರಿಯ ಪಾತ್ರವಹಿಸುತ್ತಾ. ಚಾ ರೆ. ಚೇರಂಬಾಣೆಯಿಂದ ಹುಬ್ಬಳ್ಳಿಗೆ 
ತೆರಳುವ ಭಕ್ತರಿಗೆ, ಕೊಡಗಿನಿಂದ ತೆರಳುವ ಭಕ್ತರಿಗೆ ಸ್ವಾವಿಂ ನಿತ್ಯಾ ನಂದರು 
ತುಂಬ ಪ್ರೀತಿಯ ಸ್ವಾಗತ ನೀಡಿ ಶ್ರೀ ಸಿದ್ಧಾ  ರೂಢಮಕದ ಸಂದರ್ಶನ, 
ಮಠದಲ್ಲಿ ಇಳಿದುಕೊಳ್ಳ ಲು ವ್ಯ ವಸ್ಥೆ ಎಂದು” ಎಲ್ಲ ರೀತಿಯ ಅನಂಕೂಲ 
ಮಾಡಿಕೊಡುತ್ತಾ ಬಂದಿರುತ್ತಾ 3. 


CC-0. Jangamwadi Math Collection. Digitized by eGangotri 


ಸ್ವಾಮಿಗಳ ಶಿಷ್ಯವೃಂದ 135 


ಸ್ವಾವಿಂ ಶಂಕರಾನಂದಜಿಯವರ ಮಂಹಾಸಮಾಧಿಯ ನಂತರ ಸ್ವಾಮಿ 
DTI, WOT) ಚೇರಂಬಾಣೆ ಸಿದ್ಧಾಶ್ರಮದ ಆಡಳಿತ ಮಂಡಳಿಯ ಅಧ್ಯಕ್ಷ 


ರಾಗಿ ಜವಾಬ್ದಾರಿ ವಹಿಸಿಕೊಂಡು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾ 
ಬಂದಿರುತ್ತಾರೆ. 1963ರಲ್ಲಿ ಸ್ವಾವಿಂ ಮಾಧವಾನಂದರು ಸಮಾಧಿಹೊಂದಿದ ; 
ನಂತರ ಜೇರಂಬಾಣೆಯಲ್ಲಿ ಶಂಕರಾನಂದಸ್ಥಾ ಿಮಿಗಳೆಂ ಅಧ್ಯಕ್ಷರಾಗಿದ್ದಾಗ 
ವಿಶೇಷವಾಗಿ ಸಹಕಾರ ನೀಡಿ ಮಠದ ಕೆಲಸಕಾರ್ಯಗಳ ಯಶಸ್ಸಿಗೆ ನೆರ 
ವಾದರು. ಸ್ಥಾಮಿ ಶಂಕರಾನಂದರ ಸಮಾಧಿಯನಂತರೆ ಚೇರಂಬಾಣೆ ಮಠದ 
ಆಡಳಿತದ ಅಧಿಕಾರ ಸ್ವಾಮಿ ನಿತ್ಕಾನಂದರಿಗೆ ಬಂದು ಮಠದ ಏಳಿಗೆಗಾಗಿ 
ಮತ್ತಷ್ಟು ಪ್ರೀತಿಯಿಂದ ದುಡಿಯುತ್ತಾ ಬಂದರು. 1972ನೇ ಇಸವಿ 
ಮೇ ಶಿಂಗಳಲ್ಲಿ--ವೈಶಾಖಮಾಸದಲ್ಲಿ ಸದ್ಗುರು ಶ್ರೀ ಸಿದ್ಧಾರೂಢರ 
ಮತ್ತು ಸ್ವಾಮಿ ಮಾಧವಾನಂದರ ಅಮೃತಶಿಲಾಮೂರ್ತಿಯನ್ನು ಸ್ಥಾಪಿ 
ಸುವ ಮಹತ್ಕಾರ್ಯದ ವಿಶೇಷವಾದ ಜವಾಬ್ದಾರಿಯನ್ನು ವಹಿಸಿಕೊಂಡು 
ಕಾರ್ಯನಿರ್ವಹಿಸಿದರು. ಬೆಂಗಳೂರಿನ ಕೆಂಚನಹಳ್ಳಿಯ ಕೈಲಾಸ ಆಶ್ರಮದ 
ಪೀಠಾಧಿಪತಿಗಳಾದ ಶ್ರೀ ತಿರುಚಿ ರಾಜರಾಜೇಶ್ವರಿ ಸ್ವಾಮಿಗಳು ಅವರ 
ಅಮೃತಹಸ್ತದಿಂದ ಸದ್ಗುರು ಶ್ರೀ ಸಿದ್ಧಾರೂಢರ ಮತ್ತು ಸ್ವಾಮಿ ಮಾಧವಾ 
ನಂದರ ಅಮು ಫತಶಿಲಾಮೂರ್ತಿಗಳನ್ನು ಮಠದಲ್ಲಿ ಸ್ಥಾಪಿಸುವಂತೆ ಮಾಡಿ 
ಭಕ್ತಾದಿಗಳಿಗೆ ಗುರುದೇವರ ನಿತ್ಯಪೂಜೆ, ದರ್ಶನಕ್ಕೆ ಅವಕಾಶ ಮಾಡಿದರು. 
ಶ್ರೀ ತಿರುಚಿ ಸ್ವಾಮಿಗಳು ಅಮೃತಶಿಲಾಮೂರ್ತಿಗಳನ್ನು ಮಠದಲ್ಲಿ ಸ್ಥಾಪಿಸಿ 
“ಸದ್ಗುರು ಶ್ರೀ ಸಿದ್ಧಾರೂಢರು ಮತ್ತು ಅವರ ಪ್ರಿಯ ಶಿಷ್ಯ 299 
ಮಾಧವಾನಂದರು ಇಲ್ಲಿ ಕುಳಿತಿದ್ದಾರೆ' ಎಂದು ಹೇಳಿ ಗುರುಶಕ್ತಿಯನ್ನು 
ವಿಶೇಷವಾಗಿ ಪ್ರಾರ್ಥಿಸಿ ಆಂದು ಚೇರಂಬಾಣೆ ಸಿದ್ಧಾಶ್ರಮದಲ್ಲಿ ನೆರೆದಿದ್ದ 
ಭಕ್ತವೃಂದವನ್ನು ಆಶೀರ್ವದಿಸಿದರು. ಶಿಲಾಮೂರ್ತಿಗಳ ಪ್ರತಿಷ್ಠಾಪನೆಯ 
ಕಾರ್ಯಕ್ರಮವನ್ನು ಸಪ್ತಾಹ ಭಜನೆ, ಸತ್ಸಂಗ, ಅನ್ನಸಂತರ್ಪಣೆ, ಹರಿಕಥೆ 
ಇತ್ಯಾದಿ ಕಾರ್ಯಾಂಶಗಳೊಡನೆ ಬಹಳ ವಿಜೃಂಭಣೆಯಿಂದ ನಡೆಸಲು ಭಕ್ತರ 
ಸಹಕಾರದೊಡನೆ ವ್ಯವಸ್ಥೆ ಮಾಡಿದ ಕೀರ್ತಿಯು ಸ್ವಾಮಿ ನಿತ್ಯಾನಂದರಿಗೆ 
ಸಲ್ಲುತ್ತದೆ. ಹಾಗೆಯೇ ಶ್ರೀ ಸಿದ್ಧಾಶ್ರಮದಲ್ಲಿ ಈಗ ವರ್ಷಂಪ್ರತಿ ನಡೆದು 
ಬರುತ್ತಿರುವ ಸದ್ಗುರು ಶ್ರೀ ಸಿದ್ಧಾರೂಢರ ಮತ್ತು ಸ್ವಾಮಿ ಮಾಧವಾ 
ನಂದರ ಪಲ್ಲಕ್ಕಿ ಉತ್ಸವವನ್ನು 1973ರಲ್ಲಿ ಪ್ರಾರಂಭಮಾಡಿ ಆಶ್ರಮದಲ್ಲಿ 
ಆ ಕಾರ್ಯಕ್ರಮವು ಉತ್ತರೋತ್ತರ ನಡೆದುಕೊಂಡು ಹೋಗುವಂತೆ 


CC-0. Jangamwadi Math Collection. Digitized by eGangotri 


136 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರೆ ಜೀವನ ಚರಿತ್ರೆ 
ನಿರ್ಣಯಮಾಡಿ ವ್ಯವಸ್ಥೆ ಮಾಡಿದವರು 79,90 ನಿತ್ಕಾನಂದರು ಎಂಬುದು 
ಸ್ಮರಣೀಯವಾದ ವಿಚಾರವಾಗಿದೆ. 
ಕೊಡಗಿನಲ್ಲಿ ಜನಿಸಿ ಸಂನ್ಯಾಸ ಸ್ವಿ ಕಕರಿಸಿದರೂ ಕೂಡ ಸ್ವಾಮಿ ನಿತ್ಕಾ 
` ನಂದರು ಕೊಡಗಿನಲ್ಲಿ ಹೆಚ್ಚು ಸ ಸಮಯ ಉಳಿಯಲಿಲ್ಲ. ಬಹುಕಾಲ ಹೆಬ ಳ್ಳಿ 
ಶ್ರೀ ಸಿದ್ಧಾರೂಢ 'ಮಠದಲ್ಲಿಯೇ ಗುರುಕೃಪೆಯಿಂದ ನೆಲೆನಿಂತರು. ಹಿಂದಿ” 
ಕನ್ನಡ, ಇಂಗ್ಗಿ ಷ್‌ ಭಾಷೆಗಳಲ್ಲಿ ಒಳ್ಳೆ ಪರಿಶ್ರ ಮವಿದ್ಧ ಸ್ವಾಮಿ ನಿತ್ಯಾ ನೆಂದರು 
ಉತ್ತ ಮ ರೀತಿಯಲ್ಲಿ ಧರ್ಮ-ಸಂಸ್ಕೃತ ವಿಜಾರವಾಗಿ' ಪ್ರ ವಚನ ಮಾಡಬಲ್ಲ 
ರಾಗಿದ್ದರು. ಭಜನೆ, ಸಂಕೀರ್ತನೆ ನಡೆಸಲು ಸಮರ್ಥರಾಗಿದ್ದ ರು. ಹುಬ್ಬ 
ಯಲ್ಲಿ E ್ರೀ ಸಿದ್ಧಾರೂಢ ಮಠದ ಬಳಿ ಪ್ರತ್ಯೇಕವಾಗಿದ್ದ ನಾಸಿಕ ಹಣು. 
ಮಠದಲ್ಲಿ ನೆಲೆನಿಂತಿದ್ದ ಸ್ವಾಮಿ ನಿತ್ಯಾ ನಂದರಿಗೆ ಅನೇಕ. ಸಂನ್ಯಾಸಿ ಮತ್ತು 

ಗೃಹಸ್ಥ ಶಿಷ್ಯ ರು ಇದ್ದ ರು. “ಧಾರವಾಡದ ಸಮಿಾಪ ಕಂಚಿನಹಳ್ಳಿ ಎಂಬಲ್ಲಿ 
=e ಶಿಷ್ಯ ರು, ಭಕ್ತ ರು ಸೇರಿ ಇವರಿಗಾಗಿ ಪ್ರತ್ಯೇಕ Pe ಸಮಾಧಿ 
ಮಂದಿರಗಳನ್ನು ಕಟ್ಟಿ ವ್ಯ ವಸ್ಥೆ ಮಾಡಿರುತ್ತಾರೆ. = ಮಿ ನಿತ್ಯಾ ನೆಂದರು 
ಗುರುದೇವತಾವಿಚಾರದಲ್ಲಿ, "m ರ ಕಲ್ಯಾಣ ವಿಚಾರದಲ್ಲಿ ತುಂಬ ಉತ್ಸಾಹ ಹ 
ದಿಂದ, ನಿಷ್ಠೆಯಿಂದ ನಡೆದುಕೊಳ್ಳು ತ್ತಿದ್ದ ರು ಸ್ವಾಮಿ ನಿತ್ಯಾನಂದರು ದಿವಸಂ 
ಪ್ರತಿ ತಮ್ಮ ಮಠದಲ್ಲಿ ಸಾಧುಗಳಿಗೆ, "ಭಕ್ತ on, ಭಿಕ್ಷುಕರಿಗೆ, ಅಗತ್ಯದಂತೆ 
ಮತ್ತು ಜಾತ್ರೆ ಹಾಗೂ. ಇತರೆ ಸಂದರ್ಭಗಳಲ್ಲಿ ವಿಶೇಷವಾಗಿ ಅನ್ನ ಸಂತರ್ಪ 
ಣೆಯ ವ್ಯವಸ್ಥೆ ಮಾಡುತ್ತಿದ್ದರು. ಕೊನೆಗೆ 1984ರಲ್ಲಿ ಸ್ವಾಮಿ ನಿತ್ಕಾ 
ನಂದರು ಕೈವಲ್ಯಪದವಿ ಹೊಂದಿದರು. ಅವರ ಶಿಷ್ಕರು- ಉತ್ತರಾಧಿಕಾರಿ 
ಗಳೂ ಆಗಿರುವ, ಪೂರ್ವಾಶ್ರಮದಲ್ಲಿ ಕೊಡವರೇ ಆದ ಶ್ರೀ ಸುಬ್ರಹ್ಮಣ್ಯ 
ಸ್ವಾವಿಂಗಳು ಕಂಚಿನಹಳ್ಳಿ ಮಠದಲ್ಲಿ ಪೀಠಾಧಿಕಾರಿಗಳಾಗಿ ಸ್ವಾಮಿ ನಿತ್ಯಾ 
ನಂದರ ಮಠ ಹಾಗೂ Su ಕ್ರೈಧಾಯವನ್ನು ಈಗ ಶ್ರದ್ಧಾ ಭಕಿ ಪೂರ್ವಕವಾಗಿ , 
ನಡೆಸಿಕೊಂಡು ಬರುತ್ತಿದ್ದಾರೆ. 


3. ಸ್ವಾಮಿ ಸದಾನಂದರು 

ಪೂರ್ವಾಶ್ರಮದಲ್ಲಿ ಇವರು ಚೆಂಗೆಟ್ಟೆ ಮನೆತನಕ್ಕೆ ಸೇರಿದವರು. ಸ್ಥಾ 
ಮಾಧವಾನಂದರೆ ಶಿಷ್ಯ ರಾಗಿ ಸಂನಾ ಸದೀಕ್ಷೆ ಪಡೆದರು. ಆಮೇಲೆ ಹು ಬಳ್ಳಿ ಗೆ 
ತೆರಳಿ ಶ್ರೀ ಸಿದ್ಧಾ ರೂಢ ಮಠದಲ್ಲಿ ಕೆಲವು ಸಮಯ ಸೇವೆಯನ್ನು ಸಿ 
ದರು. ಕೊನೆಗೆ ಮೈಸೂರಿಗೆ ಬಂದರು. ಬಂದವರು ಮೈಸೂರು ಬಳಿ ಗ್ರಾಮ 


CC-0. Jangamwadi Math Collection. Digitized by eGangotri 


ಸಾ ಿಮಿಗಳೆ ಶಿಷ್ಯವೃಂದ 137 


ವೊಂದರಲ್ಲಿ ನೆಲೆನಿಂತು ಭಜನೆ-ಸಂಕೀರ್ತನೆ, qd oriri? ಮೂಲಕ ಜನಸೇವೆ 
ಮಾಡಿದರು. ಇವರಿಗೆ ಒಳ್ಳೆಯ ಕಂಠಶ್ರೀ ಇದ್ದು ಇವರ ಭಜನೆ-ಸಂಕೀರ್ತನೆ 
ಗಳು ಭಕ್ತಾದಿಗಳಿಗೆ ತುಂಬ ಪ್ರಿಯೆವಾಗಿದ್ದವು. ಹಾಗೆಯೇ ಇವರು ವಿದ್ಮಾ 
ವಂತರಾಗಿದ್ದು ಶಾಸ್ತ್ರವಿಚಾರಗಳನ್ನು ಜನರಿಗೆ ಸರಳವಾಗಿ ಸತ್ಸಂಗಗಳಲ್ಲಿ 
ಬೋಧಿಸುತ್ತಿದ್ದರು. ಕಡೆಗೆ ಇವರು ಸಮಾಧಿಹೊಂದಿದಾಗ ಇವರ ಭಕ್ತರು- 
ಅಭಿಮಾನಿಗಳು ಮೈಸೂರು. ಚಾಮುಂಡಿ ಬೆಟ್ಟ jd ತಪ್ಪಲಿನಲ್ಲಿ ಇವರ 
ಪಾರ್ಥಿವಶರೀರದ ಅಂತ್ಯಕ್ರಿಯೆಗಳನ್ನು ನಡೆಸಿ ವಿಶೇಷವಾಗಿ ಅನ್ನಸಂತರ್ಪಣೆ- 
ಸಂಕೀರ್ತನಾ ಕಾರ್ಯಕ್ರಮಗಳನ್ನು ನಡೆಸಿದರು. | 


4. ಸ್ವಾಮಿ ಗಣೇಶಾನಂದರು 

ಇವರು ಸ್ವಾಮಿಗಳ ಇನ್ನೋರ್ವ ಪ್ರಿಯಶಿಷ್ಕರು. ಪೂರ್ವಾಶ್ರಮದಲ್ಲಿ 
ಇವರ ಹೆಸರು ಶ್ರೀ ಐಜೆಟ್ಟೆರ ಗಣಪತಿ. ಪೊಳ್ಳಿಬೆಟ್ಟದಲ್ಲಿ ಅಂಗಡಿ ಇಟ್ಟು 
ಕೊಂಡು ವ್ಯಾಪಾರಸ್ಥ ರಾಗಿ ಕೆಲವು ಕಾಲ ಜೀವನ ನಡೆಸಿದರು. ವಿರಾಜಪೇಟೆ 
ಯಲ್ಲಿ ಆ ಕಾಲದಲ್ಲಿ ಶ್ರೀ ಕಾವೇರಿ ಭಕ್ತಜನ ಸಂಘವನ್ನು ಸ್ಥಾಪನೆ ಮಾಡಿ 
ಪ್ರಸಿದ್ಧರಾಗಿದ್ದ ಸದ್ಗುರು ಶ್ರೀ ಅಪ್ಪಯ್ಯ ಸ್ವಾಮಿಗಳ ಪ್ರಭಾವಕ್ಕೆ ಒಳಗಾಗಿ 
ಭಕ್ತಿ-ವೈರಾಗ್ಯಸಂಪನ್ನರಾದರು. ಆದರೆ ಜನ್ಮಾಂತರದ ಯುಣಾನುಬಂಧದಂತೆ 
ಚೀರೆಂಬಾಣೆ ಶ್ರೀ ಸಿದ್ಧಾಶ್ರಮದ ಸ್ವಾಮಿ ಮಾಧವಾನಂದರ ಬಳಿಗೆ ತೆರಳಿ 
ದರು. ಅಲ್ಲಿ ಅವರೊಡನೆ ಆತ್ಮವಿಚಾರವಾಗಿ ಮಾಠನಾಡಿದರು. ಕೊನೆಗೆ 
ಸ್ವಾವಿಂ ಮಾಧವಾನಂದರಲ್ಲಿ ತನ್ನೆ ಗುರುವನ್ನು ಕಂಡುಕೊಂಡು ಅದರಂತೆ 
ಸ್ವಾಮಿಗಳ ಕೈಯಿಂದ ಸಂನ್ಯಾಸದೀಕ್ಷೆಯನ್ನು ಪಡೆದುಕೊಂಡರು. ಸ್ವಾಮಿಗಳ 
ಸೇವೆಮಾಡಿ ಅವರ ವಿಶೇಷ ಪ್ರೀತಿಗೆ ಪಾತ್ರರಾದರು. ಆಮೇಲೆ ವೇದಾದಿ 
ಶಾಸ್ತ್ರದ ಉನ್ನತ ಅಧ್ಯಯನಕ್ಕಾಗಿ ಅವರು ಸ್ವಾಮಿಗಳ ಆಶೀರ್ವಾದವನ್ನು 
ಪಡಕೊಂಡು ಉತ್ತರ ಭಾರತಕ್ಕೆ ತೆರಳಿ ಯಷೀಕೇಶದಲ್ಲಿ ನೆಲೆನಿಂತರು. ಅಲ್ಲಿ 
ಸ್ವಲ್ಪಕಾಲ ತಂಗಿ ಸಂಸ್ಕೃತ ಕಲಿತರು. ವೇದಾದಿಶಾಸ್ತ್ರದ ಅಧ್ಯಯನ ಮಾಡಿ 
ದರು. ಮತ್ತೆ ಮರಳಿ ಚೇರಂಬಾಣೆ ಸಿದ್ಧಾಶ್ರಮಕ್ಕೆ ಬಂದು ಗುರುಸೇವೆಯಲ್ಲಿ 
ನಿರತರಾದರು. ಆ ದಿವಸಗಳಲ್ಲಿ ಆಶ್ರಮದಲ್ಲಿ ಶಾಸ್ತ್ರ ಬೋಧನೆ-ಸತ್ಸಂಗ 
ಗಳನ್ನು ನಡೆಸಿದರು. ತುಂಬ ಒಳ್ಳೆಯ ರೀತಿಯಲ್ಲಿ ಸತ್ಸಂಗಗಳನ್ನು ನಡೆಸು 
ತ್ತಿದ್ದ ಸ್ವಾಮಿ ಗಣೇಶಾನಂದರು ಭಕ್ತರ ಪ್ರೀತಿಗೆ ವಿಶೇಷವಾಗಿ ಪಾತ್ರ 
ರಾದರು. ಹೀಗೆ ಆಶ್ರಮದಲ್ಲಿ ಕೆಲವು ಕಾಲ ತಂಗಿ ಆನಂತರ ಮಂಗಳೂರಿಗೆ 


CC-0. Jangamwadi Math Collection. Digitized by 6೦೩೧0011 


138 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ತೆರಳಿದರು. ಅಲ್ಲಿ ಆಶ್ರಮವನ್ನು ಕಟ್ಟಿ ಜನಸೇವೆ ಮಾಡಲು ಮುಂದಾದರು. 
ಆದರೆ ಅಷ್ಟರಲ್ಲಿ ಅವರ ದೇಹಾರೋಗ್ಯವು ಕೆಟ್ಟುಹೋದುದರಿಂದ ಮತ್ತೆ 
ಕೊಡಗಿಗೆ ಬಂದು ವಿರಾಜಪೇಟೆಯಲ್ಲಿ ಔಷಧೀಯ ಚಿಕಿತ್ಸೆಗೆ ಏರ್ಪಾಡು 
ಮಾಡಿಕೊಂಡು ಶ್ರೀ ಕಾವೇರಿ ಆಶ್ರಮದಲ್ಲಿದ್ದರು. ಕೊನೆಗೆ ಸ್ವಲ್ಪ ಸಮಯ 
ದಲ್ಲಿಯೇ ಸ್ವಾಮಿ ಗಣೇಶಾನಂದರು ಕೈವಲ್ಯವನ್ನು ಹೊಂದಿ ಇಹದಿಂದ 
ಕಣ್ಮರೆಯಾದರು. 


5. ಸ್ವಾಮಿ ಶಿವಾನಂದರು 

ಇವರ ಪೂರ್ವಾಶ್ರಮದ ಹೆಸರು ಶ್ರೀ ಮಾದೆಯಂಡ ಚಿಂಗಪ್ಪ ಎಂದಾ 
ಗಿತ್ತು. ಇವರು ತಮ್ಮ ಹೈಸ್ಕೂಲು ವಿದ್ಯಾಭ್ಯಾಸ ಸಾಗಿದಂತೆ ಸೈನಿಕವೃತ್ತಿಗೆ 
ಆಕರ್ಷಿತರಾಗಿ ಸೈನ್ಯ ಇಲಾಖೆಗೆ ಸೇರಿ ಕೆಲಕಾಲ ಸೇವೆ ಸಲ್ಲಿಸಿದರು. ಅಲ್ಲಿ 
ಹೆಚ್ಚು ಕಾಲ ಮುಂದುವರಿಸದೆ ನಿವೃತ್ತರಾದರು. ಚೇರಂಬಾಣೆ ಮಠಕ್ಕೆ 
ಬಂದು ಸ್ವಾಮಿ ಮಾಧವಾನಂದರ ಸತ್ಸಂಗದಲ್ಲಿ ಸೇರಿ ವೈರಾಗ್ಯಸಂಪನ್ನ 
ರಾದರು. ಕೊನೆಗೆ ಅವರಿಂದ ಮಂತ್ರದೀಕ್ಷೆ ಪಡೆದು ಕೊಡಗಿನಲ್ಲಿ ಕಾವೇರಿ 
ತೀರದ ಬಳಿ ಶ್ರೀರಾಮಸ್ವಾಮಿ ಕಣಿವೆಯಲ್ಲಿ ಕೆಲವು ವರ್ಷ ಏಕಾಂತಜೀವನ 
ನಡೆಸಿ ತಪಸ್ಸುಮಾಡಿದರು. ಕೊನೆಗೆ ಹುಬ್ಬಳ್ಳಿಗೆ ತೆರಳಿ ಅಲ್ಲಿ ಸ್ವಾಮಿ ನಿತ್ಯಾ 
ನಂದರಿಂದ ಸಂನ್ಯಾಸದೀಕ್ಷೆ ಪಡೆದು ಸ್ವಾಮಿ ಶಿವಾನಂದರೆಂದು ಪ್ರಸಿದ್ಧ 
ರಾದರು. ಚೇರಂಬಾಣೆ ಮಠದಲ್ಲಿ, ಕೂಡಿಗೆಯ ಕ ಷ್ನಾಪ್ರಮದಲ್ಲಿ. ತಲ 
ಕಾವೇರಿಯಲ್ಲಿ ಕೆಲಕಾಲ ತಂಗಿ, ಆಮೇಲೆ ಟಿ ಶೆಟ್ಟಗೇರಿಯ ಸಿದ್ಧಾ ಶ್ರಮದಲ್ಲಿ 
ಸ್ವಲ್ಪ ಸಮಯ ಸೇವೆ ಮಾಡುತ್ತಾ ಇದ್ದರು. ಇದೀಗ ಪೊನ್ನಂಪೇಟೆಯ 
ಸದ್ಗುರು ಶ್ರೀ ಸಾಯಿಶಂಕರ್‌ ಆಶ್ರಮದಲ್ಲಿ ಸೇವಾಕಾರ್ಯಗಳಲ್ಲಿ ಭಾಗಿಯಾಗಿ 
ಅಲ್ಲೇ ನಿಂತಿರುತ್ತಾರೆ. 


6. 49,99 ಶರಣಾನಂದರು | 
ಇವರ ಪೂರ್ವಾಶ್ರಮದ ಹೆಸರು ಉದಿಯಂಡ್ರ ನಂಜಪ್ಪ ಚೆಂಗಪ್ಪ. 
ಇವರು ತಮ್ಮ ವಿದ್ಯಾಭ್ಯಾಸವನ್ನು ಪ್ರೌಢಶಾಲೆಯ ಹಂತದಲ್ಲಿ ಸಾಗಿಸಿ 
ಸೈನ್ಯಕ್ಕೆ ಸೇರಿದರು. ತಮ್ಮ ಎಳೆಯ ಪ್ರಾಯದಿಂದಲೇ ತಾಯಿತಂದೆಯರ 
ಜೊತೆಯಲ್ಲಿ ಚೇರಂಬಾಣೆ ಮಠಕ್ಕೆ ಬಂದು ಸತ್ಸಂಗ, ಭಜನೆ, ಪೂಜೆಗಳಲ್ಲಿ 
ಸೇರುತ್ತಿದ್ದರು. ಸ್ವಾವಿಂ ಮಾಧವಾನಂದರ, ಭಕ್ತರ ಸೇವೆ ಮಾಡುತ್ತಿದ್ದರು. 


CC-0. Jangamwadi Math Collection. Digitized by eGangotri 


ಸ್ವಾ ಮಿಗಳ ಶಿಷ್ಯವೃಂದ 139 


ಕೊನೆಗೆ ಸ್ವಾಮಿ ಮಾಧವಾನಂದರಿಂದ ಗಂರುಮಂತ್ರೋಪದೇಶ ಪಡೆದು 
ಕೊಂಡರು. ಆಮೇಲೆ ಭಾರತೀಯ ಸೈನ್ಯ ಪಡೆಗೆ ಸೇರಿದರು. ಸೈನ್ಯದಲ್ಲಿ ಸೇರಿ 
ಸೇವೆ ಸಲ್ಲಿಸುತ್ತಾ ಇರುವಾಗ ಭಾರತ -ಚೀಣಾ ಯುದ್ಧ ಸಂದರ್ಭದಲ್ಲಿ ಗಡಿ 
ಪ್ರಾ ತದಲ್ಲಿ ದ ನಿಡಿಯುಬೇಕುಗಿ ಬಂತು. ಆಗ ಜೀಣಾದವರೆ ಗುಂಡಿನೇಟಿನ 
ದಾಳಿಗೆ ಸಿಲುಕಿ ಬಿದ್ದ ಹೋದರು. ಆದರೂ ಆ ವೇಳೆಗೆ ಗುರುಮಂಶ್ರ ಜಪ 
ಮಾಡುತ್ತಾ ಇದ್ದ ರು. ಶತ್ರುಸೈನಿಕರು ಇವರನ್ನು ಹಾಗೂ ಜೊತೆಯ 
ಇನ್ನು ಕೆಲವರನ್ನು ಸತ್ತು ಹೋಗಿದ್ದಾ ರೆ ಎಂದು ಭಾವಿಸಿದರು. ಹೀಗೆ ಇವರು 
ಗುರುಕ್ಕ ಪಾಬ ವಿಂದ ಪಾರಾಗಿ ಬಂದರು. ಇತ್ತ ಕಡೆ, ಆ ಸಂದರ್ಭದಲ್ಲಿ 
ಸರೆ ತಾಯಿ ಸ್ವಾ ವಾ ಮಾಧವಾನಂದರ ಬಳಿ ಹೋಗಿ "ತನ್ನ ಮಗನ 
ಸುದ್ದಿಯೇ ಇಲ್ಲ ಏನಾಗಿದೆ ಎಂದು ಗೊತ್ತಿಲ್ಲ. ಭಯವಾಗುತ್ರಿ ದೆ. ಗುರುಗಳು 
ರಕ್ಷಿಸಬೇಕೆಂದು" ಪ ಪ್ರಾರ್ಥಿಸಿ ಗೋಳಾಡಿದರು. ಆಗ ಸ್ವಾಮಿ ಮಾಧವಾನಂದರು 
"ಹುಡುಗನು ಸುರಕ್ಷಿತವಾಗಿ ಇದ್ದೇ ಇದ್ದಾನೆ. ಸದ್ದು ರು ಶ್ರೀ ಸಿದ್ಧಾರೂಢರು 
ಅವನನ 3) ರಕ್ಷಿಸಿಯೇ ರಕ್ಷಿಸುತ್ತಾ ರೆ. ಇಂದಿಗೆ ಮೂರು ದಿವಸಗಳಲ್ಲಿ ಅವನ 
ಬಗ್ಗೆ ನಿನಗೆ ಸ ಸುದ್ದಿ ತಿಳಿದುಬಾರದೇ ಇದ್ದರೆ ನಾನು ಇಲ್ಲಿ ಮಠದಲ್ಲಿ ) ಸದು: ರು 
ದೇವರ ಪೂಜೆಯೇ ಮಾಡುವುದಿಲ್ಲ ಎಂದರಂತೆ. ಅದರಂತೆ ಮೂರು ದಿವಸ 


ಗಳಲ್ಲಿ ಆ ಭಕ್ತೆ ಗೆ dg, ವಂಗನಂ ಸುಖವಾಗಿ ಇದ್ದಾನೆ ಎಂದು ಸುದ್ದಿ ಬಂತು. . 


ಇವರು ಮಿಲಿಟರಿಯಿಂದ ನಿವೃತ್ತರಾಗಿ ಮನೆಗೆ ಬಂದಮೇಲೆ ವೆ 5 Ur, 
ಸಂಪನ್ನರಾಗಿ ಭಾರತದಲ್ಲೆಲ್ಲಾ ತೀರ್ಥಯಾತ್ರೆ ಕೈಕೆ ಕೊಂಡರು. ಹುಬ್ಬಳ್ಳಿ ಶ್ರೀ 
ಸಿದ್ದಾ ರೂಢ ಮಠದಲ್ಲಿ ಕೆಲಕಾಲ ಇದ್ದು s ವಿಸಲಿಸಿದರು. ಅಲ್ಲಿ ಶ್ರೀ ನಿತ್ಯಾ 
ನಂದಸ್ವಾ ವಿಂಗಳ ಸೇವೆ ಮಾಡಿದರು. ಕೊನೆಗೆ. ಬೆಂಗಳೂರಿನ ಜೇನ 
ಹಳ್ಳಿಯ ಕ ಕೈಲಾಸ ಆಶ್ರಮದ ಶ್ರೀ ತಿರುಚಿ nece. ರಿಸ್ವಾ ಮಿಗಳಿಂದ 
ಸಂನ್ಯಾಸದೀ ಕ್ಷಿಹೊಂದಿ ಸ ಸ್ವಾಮಿ ನರಹಾನೆಂದ ಎಂದುಪ್ಪ ಸಿದ್ದರಾದರು. ಅವರ 
ಬಳಿ ಸೇವೆ , ಸತ್ಸಂಗ ಮಾಡುತ್ತಾ ಅಲ್ಲೇ ನೆಲಸಿದರು. 

ಚೇರಂಬಾಣೆ ಮಠದಲ್ಲಿ ಶಂಕರಾನಂದಸ್ವಾ ವಾಗಳನೆಂತರ ಸ್ವಾಮಿ ಶಿವಾ 
ನಂದರು ಕೆಲಕಾಲ ಆಡಳಿತದ ವ್ಯವಸ್ಥೆ ನಡೆಸಿಕೊಂಡಿದ್ದ. ರಂ. ಆಗ ಅವರಿಗೆ 
ಜೊತೆಗೆ; ಸಹಾಯಕ್ಕೆಂದು ಆಡಳಿತ ಮಂಡಳಿಯವರು ಶ್ರೀ ತಿರುಚಿ ಸ್ವಾಮಿ 
ಗಳನ್ನು ಕೇ ಕೊಂಡು ಸ್ವಾಮಿ ಶರಣಾನಂದರನ್ನು ಜೇರಂಬಾಣೆ ಮತಕ್ಕೆ 
"ಬರಮಾಡಿಕೊಂಡರು. ಸ್ವಾ ಮಿಗಳು ಸತ್ಸಂಗ, ಭಜನೆ. ಪೂಜೆ, ಇತ್ಯಾದಿ ಗುರು 
ಸೇವಾಕಾರ್ಯ ತತ್ನರರಾಗಿ ಗಿ ಚೇರಂಬಾಣೆ ವ ಮಠದಲ್ಲಿ ಕೆಲಕಾಲವಿದ್ದಾ ಗುರುಸೇವೆ 

CC-0. Jangamwadi Math Collection. Digitized by eGangotri 


140 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ wos, 
ಮಾಡಿ ಕೊನೆಗೆ ಬೆಂಗಳೂರಿನಲ್ಲಿರುವ ಶ್ರೀ ತಿರುಚಿ ಸ್ವಾಮಿಗಳ ಕೈಲಾಸಾಶ್ರವಂಕ್ಕೆ 
ತೆರಳಿದರು. 


7. ಶ್ರೀ.ಜ್ಞಾನೇಶ್ವರಿ ತಾಯಿ 

ಇವರು ಶ್ರೀ ಮಾಧವಾನೆಂದ ಸ್ವಾಮಿಗಳ ಪರಮಾದರದ ಶಿಷ್ಕೆಯರಲ್ಲಿ 
ಗಣ್ಯರು. ಪೂರ್ವಾಶ್ರಮದಲ್ಲಿ ಶ್ರೀ ಪಟ್ಟಮಾಡ ಚಿಣ್ಣಪ್ಪನವರ ಪುತ್ರಿಯಾಗಿ 
ಜನಿಸಿದ ಇವರ ಹೆಸರು ಚಿಣ್ಣಮ್ಮ ಎಂದಾಗಿತ್ತು. ಶ್ರೀಯುತ ಪಟ್ಟಮಾಡ 
ಚಿಣ್ಣಪ್ಪನವರು ಪರಮಗುರುಭಕ್ತರಾಗಿದ್ದುದಕ್ಕೆ ನಿದರ್ಶನವಾಗಿ ತಮ್ಮ 
ಮೂವರು ಮಂದಿ ಹೆಣ್ಣುಮಕ್ಕಳನ್ನು ಗುರುಗಳಾದ ಸ್ವಾಮಿ : ಮಾಧವಾ 
ನಂದರ ಚರಣಕ್ಕೆ ಅರ್ಪಿಸಿದರು. ಅವರೆಲ್ಲ ಚೇರಂಬಾಣೆ ಮಠದಲ್ಲಿ ಬ್ರಹ್ಮ 
ಚಾರಿಣಿಗಳಾಗಿ ಗುರುಸೇವೆ ಮಾಡಿಕೊಂಡಿದ್ದರು. ಆ ಪೈಕಿ ಹಿರಿಯ ಮಗಳಂ 
ಸ್ವಾಮಿ ಮಾಧವಾನಂದರಿಂದ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿ ಜ್ಞಾನೇಶ್ವರಿ 
ತಾಯಿ ಎಂದು ಪ್ರಸಿದ್ಧರಾದರು. ಕೊಡಗಿನಲ್ಲಿ ಮೊದಲ ಬಾರಿಗೆ ಮಹಿಳೆ 
ಯೋರ್ವಳು.ಸ್ಟಾಮಿ ಮಾಧವಾನಂದರೆ ಶಿಷ್ಠೆಯಾಗಿ ಸಂನ್ಯಾಸ ಸ್ವೀಕರಿಸಿದುದು 
ತುಂಬ ಮಹತ್ವದ ದಾಖಲೆ;ಎಂದಾಯಿತು. ಶ್ರೀ ಜ್ಞಾನೇಶ್ವರಿ ತಾಯಿಯವರು 
ಹುಬ್ಬಳ್ಳಿ ಶ್ರೀ ಸಿದ್ಧಾರೂಢ ಮಠಕ್ಕೆ ಹೋಗಿ ಗುರುಸೇವೆಮಾಡಿ ಆಧ್ಯಾತ್ಮಿಕ 
ಅನುಭವ ಹೊಂದಿ ಬಂದರು. ಬಂದವರು ಚೀರಂಬಾಣೆ ಸಿದ್ಧಾ ಶ್ರಮದಲ್ಲೇ 
ನೆಲೆನಿಂತರು. 


ಶ್ರೀ ಜ್ಞಾನೇಶ್ವರಿ ತಾಯಿಯವರು ಹೆಣ್ಣುಮಕ್ಕಳಿಗೆ ಒಳ್ಳೆಯ ಆಧ್ಯಾತ್ಮಿಕ 
ಆದರ್ಶವಾಗಿ ಬಾಳಿದರು. ಭಜನೆ, ಜಪ, ಧ್ಯಾನ, ಶಾಸ್ತ್ರಚಿಂತನೆ, ಪೂಜೆ, 
ಗುರುಭಕ್ತಿ, ಸತ್ಸಂಗ, ಸೇವೆ ಈ ವಿಚಾರವಾಗಿ ಅನೇಕ ಭಕ್ತೆಯರಿಗೆ ಮಾರ್ಗ 
ದರ್ಶನ ನೀಡಿದರು. ಸದ್ಭಕ್ತರ ಪ್ರೀತಿಗೌರವಗಳಿಗೆ ಪಾತ್ರರಾದರು. 1963ರಲ್ಲಿ 
ಸ್ವಾಮಿ ಮಾಧವಾನಂದರು ಕೈವಲ್ಯಹೊಂದಿದಮೇಲೆ ಶ್ರೀ ಜ್ಞಾನೇಶ್ವರಿ 
ತಾಯಿಯವರು ಭಕ್ತರಿಗೆ ಮತ್ತೂ ಹತ್ತಿರದವರು ಎಂದಾದರು. ಸದ್ಗುರು 
ಶ್ರೀ ಸಿದ್ಧಾರೂಢರ, ಸ್ವಾಮಿ ಮಾಧವಾನಂದರೆ ಕುರಿತು ತುಂಬ ಅನುಭವ, 
ಅಭಿಮಾನಗಳಿಂದ ಯಾವತ್ತೂ ಮಾತನಾಡುತ್ತಾ ತಮ್ಮ ಬಳಿ ಬಂದವರಿಗೆಲ್ಲ 
ದಿವ್ಯಜೀವನದ ಬಗ್ಗೆ ಸ್ಫೂರ್ತಿ-ತಿಳುವಳಿಕೆಗಳನ್ನು ನೀಡುತ್ತಿದ್ದರು. ಕೊನೆಗೆ 
1978ರಲ್ಲಿ ಶ್ರೀ ಜ್ಞಾನೇಶ್ವರಿ ತಾಯಿಯವರು ಪರಮಾತ್ಮನಲ್ಲಿ ಐಕ್ಯವಾದರು. 


CC-0. Jangamwadi Math Collection. Digitized by eGangotri 


ಸ್ವಾಮಿಗಳ ಶಿಷ್ಯವೃಂದ 141 
8. ಸ್ವಾಮಿ NTO, BOB 


ಇವರು ಪೂರ್ವಾಶ್ರಮದಲ್ಲಿ ಕೊಡಗಿನ ಸುಂಟಿಕೊಪ್ಪ ಊರಿನ ಬಳಿ ಏಮೆ 
ಗುಂಡಿಯಲ್ಲಿನ ಒಂದು ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರಾಗಿದ್ದು ಹೆಸರು 
ಶ್ರೀ ಸತ್ಯಮೂರ್ತಿ ಎಂದಾಗಿತ್ತು. ಇವರು ಸ್ವಾಮಿ ಮಾಧವಾನಂದರಿಂದ 
ಮಂತ್ರದೀಕ್ಷೆಪಡೆದು ಶ್ರದ್ಧೆಯಿಂದ ಗುರುಸೇವೆ ಮಾಡಿದರು. ಶಾಸ್ತ್ರವಿಚಾರ, 
ಲೋಕವ್ಯವಹಾರ ಇವುಗಳಲ್ಲಿ ಒಳ್ಳೆಯ ಶಿಕ್ಷಣವನ್ನು ಹೊಂದಿ ಗುರುಗಳ 
ಪ್ರೀತಿಗೆಪಾತ್ರರಾಗಿ ಕೊನೆಗೆ ಸಂನ್ಯಾಸ ಆಶ್ರಮ ಸ್ವೀಕರಿಸಿ ಸ್ವಾಮಿ ಸತ್ಯಾ- 
ನಂದರು ಎಂದು ಪ್ರಸಿದ್ಧರಾದರು. ಸ್ವಾಮಿ ಮಾಧವಾನಂದರು ಮಹಾಸಮಾಧಿ 
ಹೊಂದಿದಾಗ ಅವರ ಭೌತಿಕ ದೇಹದ ಶಾಸ್ತ್ರೋಕ್ತ ಸಂಸ್ಕಾರಕ್ರಿಯೆಗಳನ್ನು 
ನಡೆಸುವ ಕುರಿತು ವಿಶೇಷ ಗುರುಭಕ್ತಿಯಿಂದ ಕೂಡಿ ನೇತೃತ್ವವಹಿಸಿ ಯಶಸ್ವಿ 
ಯಾಗಿ ನಿರ್ವಹಿಸಿದರು. ಆಮೇಲೆ ಕೊಡಗಿನಿಂದ ಮುಂಬಯಿಗೆ ವಲಸೆ 
ಹೋದರು. ಬೊಂಬಾಯಿಯಲ್ಲಿ ಸ್ವಂತ ಮಠವನ್ನು ಸ್ಥಾಪಿಸಿ ಅಲ್ಲಿ ನೆಲಸಿದ್ದು 
ಆದರ ಮೂಲಕೆ ಗುರುಭಕ್ತಿ-ಧಾರ್ವಿಕ ಸೇವೆಗಳನ್ನು ಮಾಡುತ್ತಾ ಇದ್ದಾರೆ. 


9. TA ನಾರಾಯಂಣಾನಂದರು | 

ಇವರ ಪೂರ್ವಾಶ್ರಮದ ಹೆಸರು ಶ್ರೀ ಮುಕ್ಕಾಟಿರ ನಾಣಯ್ಯ. ಇವರು 
ಹರಿದಾಸ ಶ್ರೀ ಮುಕ್ಕಾಟಿರೆ ಪೂವಯ್ಯನವರ ಸಹೋದರ ಶ್ರೀ ಕುಶಾಲಪ್ಪ 
ನವರ ಪುತ್ರರು. ಕೆಲವು ವರ್ಷ ಗ ಓಹಸ್ಮರಾಗಿದ್ದರು. ಎಳೆಯ ಪ್ರಾಯ 
ದಿಂದಲೇ ಗುರುಭಕ್ತರಾಗಿದ್ದರು, ಇವರ ತಂದೆಯ ಹೆಸರು ಶ್ರೀ ಮುಕ್ಕಾಟಿರ 
ಕುಶಾಲಪ್ಪ. ಶ್ರೀಯುತ ಕುಶಾಲಪ್ಪನವರು ಸ್ವಾಮಿ ಮಾಧವಾನಂದರ Qui), 
ವಂತ ಭಕ್ತರಾಗಿದ್ದರು. ಅವರು ಚೇರಂಬಾಣೆ ಸಿದ್ಧಾಶ್ರಮಕ್ಕೆ ಆಗಾಗ್ಗೆ ಬಂದು 
ಸ್ವಾವಿಂಗಳ ಸೇವೆಮಾಡುತ್ತಿದ್ದರು. ಶ್ರೀಯುತ ಕುಶಾಲಪ್ಪನವರಿಗೆ ಮರಗೆಲಸ, 
ಸೈಕಲ್‌ ರಿಪೇರಿ, ಗ್ರಾಮಫೋನ್‌, ಹಾರ್ಕೋನಿಯಮ್‌ ಮೊದಲಾದ ಗಾನ 
ಸಾಮಗ್ರಿಗಳ ರಿಪೇರಿ ಎಂಬುದಾಗಿ ಅನೇಕ ಕುಶಲವಿದ್ಯೆಗಳ ಪರಿಣತಿ ಚೆನ್ನಾ 
ಗಿತ್ತು. ಹಾಗಾಗಿ ಅವರು ಆಶ್ರಮದಲ್ಲಿ ಆನೇಕ ರೀತಿಯಲ್ಲಿ ಕಟ್ಟಡಗಳ ದುರೆಸ್ತಿ, 
ಹಾರ್ಕೋನಿಯಮ್‌ ತಬಲಾಗಳ ರಿಪೇರಿ ಎಂಬಿತ್ಯಾದಿ ಕೆಲಸಗಳಲ್ಲಿ ಸೇವಾ 
ದೃಷ್ಟಿಯಿಂದ ಬಹಳ ವಿಶೇಷವಾಗಿ ದುಡಿದು ಸೇವೆ ಸಲ್ಲಿಸಿರುತ್ತಾರೆ, ಇವರು 


ಗುರುಗಳ ಮೇಲಿನ ಭಕ್ತಿಯಿಂದ ಬಡ್ಡೀರ ಕುಟುಂಬದವರ ಐನ್‌ ಮನೆಯನ್ನು . 


ದಂರಸ್ತಿಮಾಡುವ ಕೆಲಸದಲ್ಲಿ ಒಮ್ಮೆ ತುಂಬ ಗಣನೀಯವಾದ ರೀತಿಯಲ್ಲಿ 


CC-0. Jangamwadi Math Collection. Digitized by eGangotri 


142 ಸದ್ಗುರು ಫ್ರೀ ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ದುಡಿದು ಸೇವೆ ಮಾಡಿರುತ್ತಾರೆ. ಶ್ರೀಯುತ ಕುಶಾಲಪ್ಪನವರ ಜೊತೆಗೆ 
WOOT ನಾಣಯ್ಯೆನೂ ಆಶ್ರಮಕ್ಕೆ ಬಂದು ಗುರುಸೇವೆಮಾಡುತ್ತಿದ್ದು ಸ್ವಾಮಿ 
ಮಾಧವಾನಂದರ ಪ್ರೀತಿಗೆ-ಆಶೀರ್ವಾದಕ್ಕೆ ಪಾಶ್ರನಾಗುತ್ತಿದ್ದನು. ಮುಂದೆ 
ಬೆಳೆದು ದೊಡ್ಡವನಾಗಿ ಗೃಹಸ್ಥಾಶ್ರ ಮಿಯಾದಂತೆ ಫ್ರೀ ನಾಣಯ ನವರು 
ಸ್ವಾವಿಂ ಮಾಧವಾನಂದರ ಸೇವೆಯನ್ನು ಬಹಳಷ್ಟು ಮಾಡುತ್ತಾ EN 
ಆಶ್ರಮದ ಉತ್ಸವಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಕೊನೆಗೆ ಹುಬ್ಬಳ್ಳಿಗೆ 
pen ಶ್ರೀ ಸಿದ್ಧಾ ರೂಢಮಠದಲ್ಲಿ ಸೇ ವೆಸಲ್ಲಿಸಬೇಕು, ದೇಶಸಂಚಾರಮಾಡಿ 
ಪುಣ್ಯಕ್ಷೇತ್ರ ಗಳನ್ನು ನೋಡಬೇಕು, ಸಾಧು-ಸತ್ಸುರುಷರ ದರ್ಶನ ಮಾಡಬೇಕು 
ಸ ಅವರಿಗೆ ವ ಮನಸ್ಸಾಯಿತು. ಆದರಂತೆ ವೆ LOO, ಬಂದು ಸೆಂಸಾರೆ 
ವನ್ನು ತ್ಯಜಿಸಿ ಹುಬ್ಬಳ್ಳಿ ಶ್ರೀ ಸಿದ್ಧಾ ರೂಢಮಠಕ್ಕೆ. ತೆರಳಿ ಅಲ್ಲಿ AL 
ನಿತಾ ನಂದರೆ à jet a ಶ್ರರಾಗಿ ಅವರಿಂದ ಸ ಸಂನ್ಮಾಸದೀಕ್ಷೆ ಪಡೆದು ಸ್ವಾ y: 
uir cuum ಎಂದು ಪ್ರ ಸಿದ್ಧ ರಾದರು. ಸ್ವಾ ಮಿ ನಾರಾಯಣಾನಂದರು 
ಗುರುಗಳ ಅನುಮತಿಪಡೆದು ಹುಬ್ಬ ಲ್ಲಿ ಯಿಂದ ಉತ್ತ ರ ಭಾರತದ ಪ್ರಣ ಕ್ಷೇತ್ರ 
ಗಳಿಗೆ ಯಾತ್ರೆ ಹೋದರು. ಹರಿದ್ದಾ "ರ ಪುಣ್ಯಕ್ಷೇತ್ರದಲ್ಲಿ ಕೆಲವು ಸಮಯ 
ನೆಲೆನಿಂತರು. ಆಗ ಭೀಮಕೊಂಡದ “ಬಳಿಯ ಮೋಹನಾನಂದ ಆಶ್ರಮದ 
ಮಹಾಮಂಡಲೇಶ್ವ ರ ಶ್ರೀ ಗಣೇಶೂನಂದ ಸಾ LANS ಬಳಿ ಸೇವೆಗಾಗಿ 
ನಿಂತರು. ಆ ಸಂದರ್ಭದಲ್ಲಿ ಹರಿದ್ವಾರದಲ್ಲಿ ಕಾಭಮೇಳವು ನಡೆದು ಆಗ 
ಸ್ವಾಮಿ ನಾರಾಯಣಾನಂದರು ಆನೇಕ ಸಾಧು-ಸಂತರ ದರ್ಶನ ಮಾಡಿ, 
ಸತ್ತ Cri, ಶಾಸ್ತ್ರಪ್ರವಚನದ ಅನುಭವವನ್ನು ಹೊಂದಿದರು. ತಮ್ಮ ಗುರು 
ಭಕ್ತಿ-ಶ್ರದ್ಧೆ ಗಳಿಂದ ಕೂಡಿದ ವಿಧೇಯತೆ 'ಹಾಗೂ ಸೇವಾ ಕೆಲಸೆಗಳಿಂದ 
ಮಹಾಮಂಡಲೇಶ್ಚ ರ ಶ್ರೀ ಗಣೇಶಾನಂದ ಮಹಾಸಾ ಿಮಿಗಳ ವಿಶೇಷ ಪ್ರೀತಿ- 
ಆಶೀರ್ವಾದಗಳಿಗೆ” ಪಾತ್ರರಾದರು. ಆಮೇಲೆ ಅಲಿಂದ ಹೊರಟು ಕಾಶಿ; 
ಗಯೆ, ಪ್ರಯಾಗ, ಅಯೋಧ್ಯೆ ಮೊದಲಾದ ಪಾ ಚೀನ ಪ್ರಸಿದ್ಧಿ ಯ ಪುಣ್ಯ 
ಕ್ಷೇತ್ರಗಳಿಗೆ ಯಾತ್ರೆ ಕೆ ಕೂಂಡರು. ಪುಣ್ಯತೀರ್ಥಯಾತ್ರೆ ಯನ್ನು ಪೂರೈಸಿ 
ಕೊಂಡು ಗುರುಗಳ ಇ ಇಚ್ಛೆ ಯಂತೆ ಚೇರಂಬಾಣೆ ಸಿದ್ಧಾಶ್ರಮಕ್ಕೆ ಬಂದು ಸಲಿ 


&) 
ನಿಂತರು, ಈ ಸಂದರ್ಭದಲ್ಲಿ ಸ್ವಲ್ಪ ಸಮಯ ಟಿ. Ju ಗೇರಿಯಲ್ಲಿ ಇರುವ 
ಶ್ರೀ ಸಿದ್ಧಾರೂಢ ಮಠದಲ್ಲಿ emos ಅದರ ಜೀರ್ಣೋದ್ಧಾ 'ರಕಾರ್ಯ 
ದಲ್ಲಿ ಸ ಕ್ರಿಯವಾಗಿ ಪಾಲೊ )ಂಡು ಸೇವೆ ಸಲ್ಲಿಸಿದರು. ಮತ್ತೆ ಮರಳಿ 


ಚೇರಂಬಾಣಿಗೆ ಬಂದು ಆಶ ಶ್ರಮದಲ್ಲಿ ನೆಲೆನಿಂತರು. ಭಜನೆ-ಗುರುಪೂಜೆ- 


CC-0. Jangamwadi Math Collection. Digitized by eGangotri 


ಸ್ವಾಮಿಗಳ ಶಿಷ್ಯವೃಂದ 143 


ಸತ್ಸಂಗಗಳಲ್ಲಿ ಸ್ವಾಮಿ ನಾರಾಯಣಾನಂದರಿಗೆ ವಿಶೇಷ ಪ್ರೀತಿ ಇದ್ದು ಭಕ್ತರ 
ಗೌರವಾದರಕ್ಕೆ ಪಾತ್ರರಾಗಿರುತ್ತಾರೆ. ಶ್ರೀ ಸಿದ್ಧಾಶ್ರಮದ ಆಡಳಿತ ಮಂಡಳಿ 
ಯವರ ಒಮ್ಮತದ ತೀರ್ಮಾನದಂತೆ ಸ್ವಾಮಿ ನಾರಾಯಣಾನಂದರು 
1978ನೇ ಇಸವಿಯಿಂದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಜವಾಬ್ದಾರಿ 
ಯನ್ನು ವಹಿಸಿಕೊಂಡರು. ಆದರಂತೆ ಶ್ರೀ ಸಿದ್ಧಾಶ್ರಮದ ಅಧ್ಯಕ್ಷರಾಗಿ 
ಇದೀಗ ಸ್ವಾಮಿ ನಾರಾಯಣಾನಂದರು ಆಶ್ರಮದ ಸರ್ವಾಂಗೀಣ ಅಭಿವೃದ್ಧಿ 
ಗಾಗಿ ಸೇವಾಕಾರ್ಯಗಳಲ್ಲಿ ನಿರತರಾಗಿರುತ್ತಾರೆ. 


10. ಸ್ವಾಮಿ ಸಜ್ಜಿ ದಾಸಂದರು 

ಇವರ ಪೂರ್ವಾಶ್ರಮದ ಹೆಸರು ಶ್ರೀ ಮುಕ್ಕಾಟಿರೆ. ಕಾರ್ಯಪ್ಪನವರು. 
ವಿರಾಜಪೇಟೆಯ ಬಳಿ ನಲುವತ್ತೊಕ್ಕಲು ಗ್ರಾಮದವರು. ತಂದೆಯ ಹೆಸರು 
ಶ್ರೀ ಸುಬ್ಬಯ್ಯ. ತಾಯಿ ಶ್ರೀದುತಿ ಮಾಚೆವ್ವ. ಬಾಲ್ಯದಲ್ಲೇ ನಮ್ಮ ತಾಯಿ 
ತಂದೆಯರೆ ಮೂಲಕ ಚೇರಂಬಾಣೆ ಮಠಕ್ಕೆ ಆಗಾಗ ಬಂದು ಹೋಗುವ 
ಅವಕಾಶ ಪಡೆದರು. ಶ್ರೀ ಮಾಧವಾನಂದರೆ ಪ್ರೀತಿಗೆ ಪಾತ್ರರಾದರು: ಮುಂದೆ 
ಬೆಳೆದು ಎದ್ಯಾವಂತರಾಗಿ ಶಿಕ್ಷಣ ಇಲಾಖೆಯನ್ನು ಅಧ್ಯಾಪಕರಾಗಿ ಸೇರಿ ಸೇವಾ 
ನಿರತರಾದರು. ಸ್ವಾಮಿ ಮಾಧವಾನಂದರಿಂದ ಮಂತ್ರದೀಕ್ಷೆ ಪಡೆದು ಧನ್ಯ 
ರಾದರು. ಅವಕಾಶವಾದಾಗಲೆಲ್ಲ ಚೇರಂಬಾಣೆ ಮಠಕ್ಕೆ ಹಾಗೂ ಹುಬ್ಬಳ್ಳಿ 
ಶ್ರೀ ಸಿದ್ಧಾರೂಢ ಮಠಕ್ಕೆ ಹೋಗಿ ಸೇವೆ ಸಲ್ಲಿಸುತ್ತಾ ಬರುತ್ತಿದ್ದರು. ಹೀಗೆ 
ಗುರುಭಕ್ತರಾಗಿ, ದೇವಭಕ್ತರಾಗಿ ಒಳ್ಳೆಯರೀತಿಯಲ್ಲಿ ಗೃಹಸ್ಥರಾಗಿ ಬಾಳುತ್ತಾ 
ಬಂದರು. ಸರಕಾರಿ ಉದ್ಯೋಗದಿಂದ ನಿವೃತ್ತರಾದಮೇಲೆ ಚೇರಂಬಾಣೆ 
ಮಠಕ್ಕೆ ವಿಶೇಷವಾಗಿ ಸೇವೆಸಲ್ಲಿಸಲು ಮುಂದಾದರು. ಅದರಂತೆ ಮಠದ 
ಆಡಳಿ ಮಂಡಳಿಯಲ್ಲಿ ಸೇರಿ ಉತ್ಸಾಹದಿಂದ ಸೇವೆ ಸಲ್ಲಿಸಿದರು. ಹಾಗೆಯೇ 
ಹುಬ್ಬಳ್ಳಿಗೆ ತೆರಳಿ ಅಲ್ಲಿ ಶ್ರೀ ಸಿದ್ಧಾರೊಢ ಮಠದಲ್ಲಿ ಸ್ವಾಮಿ ನಿತ್ಯಾನಂದರ 
ಸೇವೆಮಾಡಿ ಅವರ ಪ್ರೀತಿಗೆ ಪಾತ್ರರಾದರು. ಆಮೇಲೆ ತಮ್ಮ ಎಪ್ಪತ್ತೈದನೇ 
ವಯಸ್ಸಿನಲ್ಲಿ ವಿಶೇಷವಾಗಿ ಗುರುಪೂಜೆ, ಸಮಾರಾಧನೆ ಕಾರ್ಯಕ್ರವಂಗಳನ್ನೂ 
ತಮ್ಮ ಮನೆಯಲ್ಲಿ ನೆರವೇರಿಸಿ, ಆ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದ ತಮ್ಮ 
ಕುಟುಂಬದವರು ಹಾಗೂ ಭಕ್ತರ ಮುಂದೆ ತಾವು ಸನ್ಯಾಸ ಆಶ್ರಮ ಸಿ CJA 
ded ಎಂದು ಘೋಷಿಸಿದರು. ಆದರಂತೆ, 1984ನೇ ಜೂನ್‌ 8ರಂದು 
Ju ಕುಟುಂಬದ ಐನ್‌ ಮನೆಯಲ್ಲಿ ಸಂನ್ಯಾಸ ಸ್ವೀಕಾರ ಸಮಾರಂಭ ನಡೆಸಿ 


ಅ CC-0. Jangamwadi Math Collection. Digitized by eGangotri 


144 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ wos 


ದರು. ಕುಟುಂಬದವರು, ಬಂಧುಮಿತ್ರರು ಆಗ ಸೇರಿದ್ದರು. ಆ ದಿವಸ 
ಚೇರಂಬಾಣೆ ಸಿದ್ಧಾಶ್ರಮದ ಅಧ್ಯಕ್ಷರಾದ ಸ್ವಾಮಿ ನಾರಾಯಣಾನಂದರು 
ಗುರುಗಳಾಗಿ ಅಲ್ಲಿ ಉಪಸ್ಥಿತರಿದ್ದ ರು. ae ಸಮಾರಂಭದಲ್ಲಿ ಶ್ರೀ 
ಕಾರ್ಯಪ್ಪನವರು ಸ ಸ್ವಾಮಿ ನಾರಾಯಣಾನಂದರಿಂದ ಸಂನ್ಯಾ ಸದೀಕ್ಷೆಹೊಂದಿ 
ಸ್ವಾಮಿ Am ದಾನಂದ "ಎಂದು ನಾಮಧೇಯವನ್ನು ಹೊಂದಿದರು. "ಆಮೇಲೆ 
ಸ್ವಾ ಮಿ ಸೆಚ್ಚಿ ದಾನಂದರು ಚೇರಂಬಾಣೆ ಮಠಕ್ಕೆ ಬಂದು ಗುರುಸೇವೆ ಮಾಡಿ 
ದರು. ಅಮೇಲೆ ತನ್ನ ಗುರು ಸ್ವಾಮಿ ನಾರಾಯಣಾನಂದರ ಒಡನೆ ಹುಬ್ಬ ಳ್ಳಿ 
ಶ್ರೀ ಸಿದ್ಧಾರೂಢ ಮಠಕ್ಕೆ ತೆರಳಿದರು. ಹುಬ್ಬಳ್ಳಿಯಲ್ಲಿ ಸ್ವಾಮಿ ನಿತ್ಕಾ ನಂದರೆ 
ಬಳಿ ಸೇರಿ ಕೆಲವು ಸಮಯ ಅಲ್ಲಿದ್ದು ಗುರುಸೇವೆ. ಮಾಡಿದರು. "ಕೊನೆಗೆ 
ಹುಬ್ಬಳ್ಳಿಯಲ್ಲಿ ಶ್ರೀ ಸಿದ್ಧಾರೂಢ ಮಹಾಸ್ತಾ ಮಿಗಳ ಶಿಷ್ಯರಾಗಿದ್ದ ಶ್ರೀ 
ಗೋವಿಂದ ಸ್ವಾ ಮಿಗಳ ಆಶ್ರಮದಲ್ಲಿ ನೆಲೆನಿಂತು NS. 0ಗ-ಸೇವೆ ಮಾಡುತ್ತಾ 
ಸ್ವಲ್ಪ ಕಾಲವಿದ್ದು ಕಡೆಗೆ 1987ನೇ "ಇಸವಿಯಲ್ಲಿ ಶಿವೈಖ್ಯರಾದರು. 


ಗೃಹಸ್ಥ ಶಿಷ್ಯರು | 
ಸ್ವಾ D ಮಾಧವಾನಂದರಿಗೆ ಸಂನ್ಯಾಸಿ ಶಿಷ್ಯರಿದ್ದಂತೆ ಅನೇಕ ಮಂದಿ ಗೃಹಸ್ಥ 
ಶಿಷ್ಠ Loci ರು.ಸ್ವಾವಿಗಳಿಂದ ಮಂತ್ರದೀಕ್ಷೆಪಡೆದು ಸಂಸಾರದಲ್ಲಿ ಇದ್ದುಕೊಂಡು 
ಗುರು-ದೇವರಲ್ಲಿ ಭಯ-ಭಕ್ತಿಯಿಂದ ಕೂಡಿ ಸಜ್ಜನರಾಗಿ ಬಾಳಿದ ಅವರ 
ಶಿಷ್ಯರ ಸಂಖ್ಯೆ ತುಂಬ ಹೆಚ್ಚಿದೆ. ಕೊಡಗಿನ ಆನೇಕ ಎಡೆಗಳಲ್ಲಿ ಸ್ವಾಮಿಗಳ 
ಶಿಷ್ಯರಾದ ಗೃಹಸ್ಥರು ಇದ್ದು ಅವರಲ್ಲಿ ಕೆಲವರು ಇಂದಿಗೂ ದೇಹಸ್ಥರಾಗಿ 
ಇದ್ದು ಗುರುಭಕ್ತರಾಗಿ ಧಾರ್ಮಿಕ ಜೀವನ ಮಾಡುತ್ತಾ ಯಶಸ್ವಿಯಾಗಿದ್ದಾರೆ. 
ಅನೇಕರು ದೇಹ ಬಿಟ್ಟಿದ್ದರೂ ಅವರ ಕಾಲದಲ್ಲೂ ಅವರೆಲ್ಲಾ ಗುರುಗಳ 
ಹೆಸರು ಯೋಗ್ಯತೆಗೆ ಇನ್ನಷ್ಟು ಗೌರವ ತುಂಬುವಂತೆ ಬಾಳಿರುತ್ತಾರೆ. ಸ್ಮಾಮಿ 
ಗಳ ಶಿಷ್ಕರಲ್ಲಿ ಬಡವರು. ಶ್ರೀಮಂತರು, ವಿದ್ಯಾವಂತರು ಎಲ್ಲರೂ ಸೇರಿರು 
ತ್ತಾರೆ. ಸ್ವಾಮಿಗಳ ಗೃಹಸ್ಥ ಶಿಷ್ಯರು ಪ್ರತಿನಿತ್ಯ ನಾಮಜಪ ಗುರುಪೂಜೆ ಇತ್ಯಾದಿ 
ಕಾರ್ಯಕ ಮಗಳನ್ನು. ನಡೆಸುತ್ತಾ ತವ್ಮೂ 'ಮನೆಯಲ್ಲಿ ಒಂದು ಆಧ್ಯಾತ್ಮಿಕ 
ಯೋಗ್ಯತೆಯ ie ನಿರ್ಮಿಸಿಕೊಂಡು ಬಾಳಿರುತ್ತಾ ರೆ. ಆನೇಕರು 
ಇಂದಿಗೂ ಬಾಳುತ್ತಿದ್ದಾರೆ. ಬಹುಮಂದಿ.ಅನುಕೂಲದಂತೆ ಹುಬ್ಬ ), ವಾರ್ಷಿಕ 
ವಾಗಿ ನಡೆಯುವ ಶ್ರೀ ಸಿದ್ಧಾರೂಢ ಜಾತ್ರೆಗೂ ಹೋಗಿ ಬರುತ್ತಾರೆ. 
ಚೇರಂಬಾಣೆ ಮಠದಲ್ಲಿ ನಡೆಯುವ ವಾರ್ಷಿಕ ಉತ್ಸವಗಳಿಗೆ-ಸಮಾರಂಭ 


CC-0. Jangamwadi Math Collection. Digitized by eGangotri 


ಸ್ವಾಮಿಗಳ ಶಿಷ್ಯವೃಂದ 145 
ಗಳಿಗೆ ತ್ರಿಕರಣಪೂರ್ವಕವಾಗಿ ಬೆಂಬಲ ನೀಡುತ್ತಿದ್ದಾರೆ. ಒಬ್ಬೊಬ್ಬ ಗೃಹಸ್ಥ 
ಭಕ್ತರೂ ಒಂದೊಂದು ರೀತಿಯಲ್ಲಿ ಸ್ವಾಮಿಗಳ ಮಹಿಮೆ-ಅನುಗ್ರಹಕ್ಕೆ ಪಾತ್ರ 
ರಾದವರು. ಅವರ ಬದುಕಿನ ವಿವರಗಳು ಭಕ್ತರಿಗೆ ಸ್ಫೂರ್ತಿದಾಯಕ, ಮಾರ್ಗ 
ದರ್ಶಕವಾಗಿವೆ. ಸ್ವಾಮಿಗಳು ತನ್ನ ಬಳಿ ಶರಣಾಗಿ, ಭಕ್ತರಾಗಿ ಬಂದವರಿಗೆಲ್ಲ 
ಆಧ್ಯಾತ್ಮಿಕ ಉಪದೇಶ ನೀಡಿ ಕಲ್ಯಾಣವಾಗಲಿ ಎಂದು ಹರಸುತ್ತಿದ್ದರು. 


ಶ್ರೀಯುತರುಗಳಾದ : 
]. ಕೋದಂಡ ದೇವಯ್ಯನವರು ಮತ್ತು ಅವರ ಪತ್ನಿ 
2. ಪಟ್ಟಮಾಡ ಚಿಣ್ಣಪ್ಪನವರು ಮತ್ತು ಅವರ ಪತ್ನಿ 
3. ಕೋದಂದ ಬೋಪಯ್ಯನವರು ಮತ್ತು ಅವರ ಪತ್ನಿ 
4. ಬೊಳ್ನಂಡ ಕಾಳಪ್ಪನವರು ಮತ್ತು ಅವರ ಪತ್ನಿ 
5. ಬಡ್ಡೀರ ನಂಜಪ್ಪನವರು ಮತ್ತು ಅವರ ಪತ್ನಿ 
6. ಬಡ್ಡೀರೆ ಬೆಳ್ಯಪ್ಪನವರು ಮತ್ತು ಅವರೆ ಪತ್ನಿ 
7. ಬಡ್ಡೀರ ಭೀಮಯ್ಯನವರು ಮತ್ತು ಅವರ ಪತ್ನಿ 
8. ಕುಲ್ಲೇಟಿರ ಕುಶಾಲಪ್ಪನವರು ಮತ್ತು ಅವರ ಪತ್ನಿ 
9. ಮುಂಡಂಡ ಕಾರ್ಯಪ್ಪನವರು ಮತ್ತು ಅವರೆ ಪತ್ನಿ 
10. ಪೊರಕೇರ ಐಯಣ್ಣನವರು ಮತ್ತು ಅವರ ಪತ್ನಿ 
11. ಉದಿಯಂಡ ನಂಜಪ್ಪನವರು ಮತ್ತು ಅವರ ಪತ್ನಿ 
12. ಕುಂಜಿಲಂಡ ಕೃಷ್ಣಪ್ಪನವರು 
13. ಕುಂಜಿಲಂಡ ಆಯ್ಯಪ್ಪನವರು 
14. ನಂದಿನೆರವಂಡ ಅಚ್ಚಯ್ಯನವರು 
15. ನೆಲ್ಲಮಕ್ಕಡ ಅಚ್ಚಪ್ಪನವರು 
16. ಮುಕ್ಕಾಟಿರ ಕಾರ್ಯಪ್ಪನವರು ಮತ್ತು ಆವರ ಪತ್ನಿ 
17. ಮುಕ್ಕಾಟಿರ ಪೂವಯ್ಯನವರು 
18. ಶ್ರೀಮತಿ ಕಾಂಡಂಡ ಚಂಬವ್ವನವರು 
19. ಶ್ರೀಮತಿ ಬಲ್ಲಚೆಂಡ ಸೀತವ್ವ ಕರುಂಬಯ್ಯ E 
20: ಕೋಪಟಿ ಗ್ರಾಮದ ಪರವಂಡ ದೇವಯ್ಯನವರು ಮತ್ತು ಅವರ ಪತ್ನಿ 


10 CC-0. Jangamwadi Math Collection. Digitized by eGangotri 


146 | ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ wos, 


21. ಪುಲ್ಲೇರ ಸೋಮಯ್ಯನವರು ಮತ್ತು ಅವರ ಪತ್ನಿ 
22. ಕೊಟ್ಟೂರು ಗ್ರಾ ಮದ ಮರಾಠಿ ಕೃಷ್ಣನವರು 
23. ಪಟ್ಟಪಂಡ ಅಪ್ಪಯ್ಯ ವವರು ಮತ್ತು “ಅವರ ಪತ್ನಿ 
24. ಬಲ್ಲಡಂಡ ಸುಬ್ಬಯ್ಯನವರು ಮತ್ತು ಅವರ ಪತ್ನಿ 
25. ಕೊಲ್ಲೀರ ತಿಮ್ಮಯ್ಯನವರು ಮತ್ತು ಅವರ ಪತ್ನಿ. 

26. ಮೂಕಚಂಡ ಬಿದ್ದಯ್ಯನವರು 

27. ಮುಲ್ಲೆಂಗಡ ಪೂವಯ್ಯನವರು 

28. ಚಾರಿಮಂಡ ಅಪ್ಪಯ್ಕನವರು ಮತ್ತು ಅವರ ಪತ್ನಿ 
29. ಪಟ್ಟಮಾಡ ಮಾಚಯ್ಯನವರು 

30, ಪಟ್ಟಮಾಡ ಭೀಮಯ್ಯನವರು 

31. ಪಟ್ಟಮಾಡ ಚಂಗಪ್ಪನವರು 

32. ಪಟ್ಟಮಾಡ ಸೋಮಯ್ಯನವರು 

33. ಐಚೆಟ್ಟಿರ ಮಾಚಯ್ಯನವರು ಮತ್ತು ಅವರ ಪತ್ನಿ 
34. ಐಚೆಟ್ಟಿರ ಮುತ್ತಣ್ಣನವರು ಮತ್ತು ಅವರ ಪತ್ನಿ 
35. ಐಜೆಟ್ಟಿರ ಎಂ. ವಸಂತನವರು (ವಾಸುದೇವಾನಂದ) 
36. ಮಂದಪ್ಪಂಡ ಕುಶಾಲಪ್ಪನವರು ಮತ್ತು ಅವರ ಪತ್ನಿ 
37. ಮಂದಪ್ಪಂಡ ತಿಮ್ಮಯ್ಯನವರು ಮತ್ತು ಅವರ ಪತ್ನಿ 
38. ಕುಲ್ಲೆಟ್ಟಿರ ಅಪ್ಪಚ್ಚನವರು 

39. ಪಟ್ಟಮಾಡ ಅಚ್ಚಯ್ಯನವರು 

40. ಶ್ರೀಮತಿ ಮಂದೆಟ್ಟಿರೆ ಮಾಚವ್ವನವರು 

41. ಚೌರಿರ ಬಿ. ಪೂಣಚ್ಚ ನವರು 

42. ನಾಳಿಯಮ್ಮನ ಕರ್ತುಮ್ಮ, [ನವರು ಮತ್ತು ಅವರೆ ಪತ್ನಿ 
43. ನಾಳಿಯಮ್ಮನ ಅಯ್ಯಮ್ಮನವರು 

44. ನಾಳಿಯಮ್ಮನ ಅಪ್ಪಾಜಿಯಮ್ಮಯ್ಯನವರು 

45. ಪರವಂಡ ಸೋಮಯ್ಯನವರು 

46. ಪರವಂಡ ಗಣಪತಿಯವರು 

47. ಐರೀರ ದೇವಯ್ಯನವರು 


ಸ್ವಾಮಿಗಳಿಂದ ಮಂತ್ರೋಪದೇಶಪಡೆದ ಗೃಹಸ್ಥ ಭಕ್ತರಲ್ಲದೆ, ನೂರಾರು 
ಮಂದಿ” ಗೃಹಸ್ಥರು ಸ್ವಾಮಿಗಳ ಅಭಿಮಾನಿಗಳಾಗಿ ಮಠಕ್ಕೆ ಬೆಂಬಲಿಗರಾಗಿ ಆ 


CC-0. Jangamwadi Math Collection. do by eGangotri 


ಮಹಾಸಮಾಧಿ 147 


ಕಾಲದಲ್ಲಿ ಕೆಲಸಮಾಡಿರುತ್ತಾರೆ. ಅವರ ಆ ಗುರುಭಕ್ತಿ-ಸೇವಾಪರಂಪರೆಯು 
ಪೀಳಿಗೆಯಿಂದ ಪೀಳಿಗೆಗೆ ಎಂಬಂತೆ ಇಂದಿಗೂ ಮುಂದುವರಿಯುತ್ತಿದೆ. 


ಅಧ್ಯಾಯ ೨೧ 
ಮಹಾಸಮಾಧಿ 


ಸುಮಾರು ಮೂವತ್ತುನಾಲ್ಕು ವರ್ಷಗಳಷ್ಟುಕಾಲ ಪರಿಣಾಮಕಾರಿಯಾಗಿ 
ಸ್ವಾಮಿ ಮಾಧವಾನಂದರು ಕೊಡಗಿನಲ್ಲಿ ಆಧ್ಯಾತ್ಮಿಕತತ್ತ್ವ ಪ ಕ್ರಿ ಚಾರಮಾಡಿ 
ದರು. ' ಅದಕ್ಕೆ ತಮ್ಮ ಮಠವನ್ನೇ ಕೇಂದ್ರವಾಗಿ ಇಟ್ಟುಕೊಂಡರು. ಮಠದಲ್ಲಿ 
ಪ್ರವಚನ, ಆನ್ನೆದಾನಾದಿ ಸೇವಾಕಾರ್ಯಗಳನ್ನು ಮಾಡಿದರು. ಅದೆಷ್ಟೋ 
ಮನೆಗಳಲ್ಲಿ ಸ್ವಾಮಿಗಳಿಂದಾಗಿ ನಿತ್ಯವೂ ಭಜನೆ-ದೇವರಿಗೆ ನಂದಾದೀಪ 
ಉರಿಯುವಂತಾಯಿತು. ಕೊಡಗಿನ ಬೇರೆ ಬೇರೆ ಎಡೆಗಳಿಂದ ಎಷ್ಟೋ 
ಮಂದಿ ಸ್ವಾಮಿಗಳ ಸಂಪರ್ಕಕ್ಕೆ ಬಂದು mi soon ಸದ್ವಿಚಾರವಂತರಾಗಿ 
ಒಳ್ಳೆಯ ಸದ್ಧೃೃಹಸ್ಥೆರಾಗಿ ಲೌಕಿಕ ಮತ್ತು ಪಾರಮಾರ್ಥಿಕೆ ಎರಡು ದೃಷ್ಟಿ 
ಯಿಂದಲೂ ಉಪಯುಕ್ತರಾಗಿ ಬಾಳುವಂತಾಯಿತು. ಧರ್ಮ, ದೇವರು, 
ಗುರು, ಮಠ ಇವೆಲ್ಲ ಎಲ್ಲರಿಗೂ ಲಭ್ಯವಿಲ್ಲ. ಹೆಂಗಸರಿಗಂತೂ ಸಿಗುವಂತೆಯೇ 
ಇಲ್ಲ ಎನ್ನುವ ಕಾಲದಲ್ಲಿ ಸ್ವಾಮಿ ಮಾಧವಾನಂದರು Faso, ಉಜ್ಜ್ವಲ ಜೀವನ 
ಬೋಧನೆಗಳಿಂದ ಸಹಸ್ರಾರು ಮಂದಿಗೆ ಹೃದಯದಲ್ಲಿ ಹೊಸ ಭರವಸೆಯ 
ಜ್ಯೋತಿಯನ್ನು ಬೆಳಗಿಸಿ ಆಶೀರ್ವಾದ ಮಾಡಿದರು. ಕೊಡಗಿನಲ್ಲಿ ಆಧ್ಯಾತ್ಮಿಕ 
ಜೀವನದ ಬಗ್ಗೆ ಅನುಕೂಲದ ಹಾದಿಯನ್ನು ಮಾಡಿ ಜನರಲ್ಲಿ ಉತ್ಸಾಹವನ್ನು 
ತುಂಬಿದರು. ಅದ್ವೈತತತ್ತ್ವಪ್ರಚಾರಕರಾಗಿ, ಗೀತಾಶಾಸ್ತ್ರಬೋಧಕರಾಗಿ, 
ಕೈವಲ್ಯಪದ್ಧತಿ ದರ್ಶಕರಾಗಿ, ಆನುಭವಸಾರದ ಪ್ರಸಾರಕರಾಗಿ, ಯೋಗ 
ವಾಸಿಷ್ಕದ ಸಂದೇಶವಾಹಕರಾಗಿ ಪರಮಕರುಣಾಳು ಸದ್ಗುರು ಶ್ರೀ ಸಿದ್ಧಾ- 
ರೂಢ ಸ್ವಾಮಿಗಳ ದಿವ್ಯಜೀವನ-ಬೋಧನೆಗಳ ಸಂಪ್ರದಾಯಪಾಲಕರಾಗಿ 
ಶ್ರೀ ಮಾಧವಾನಂದ ಸ್ವಾಮಿಗಳು ಕೊಡಗಿನ ನೆಲದಲ್ಲಿ ಮೂರು ದಶಕಗಳಿಗೂ 
ಹೆಚು ಕಾಲ ದುಡಿಯುತ್ತಾ ಬಾಳಿ ಬೆಳಗಿದರು. ಜನಮನವನ್ನು ಗೆದ್ದು 


ಅನೇಕರ ಹೃದಯದಲ್ಲಿ ಗುರುದೇವರಾಗಿ ಬೆಳೆಗುವಂತಾದರು. ಆಸಕ್ತರಾಗಿ P. 


ಅವರ ಬಳಿ ಬಂದು ಶರಣಾದವರಿಗೆ ಅವರವರ ಬಯಕೆಯಂತೆ ಸನ್ಯಾಸದೀಕ್ಷೆ 


CC-0. Jangamwadi Math Collection. Digitized by eGangotri 


P 


, 


148 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ನೀಡಿ ಹರಸಿದರು. ಮಠದ ಭದ್ರತೆ, ಹಾಗೂ ಆರ್ಥಿಕ ಪೋಷಣೆಗಾಗಿ ಚೇರೆಂ 
ಬಾಣೆ ಸಮಾಪ ಏಲಕ್ಕಿ ತೋಟವೊಂದನ್ನು ಮಾಡಿ (15 ಎಕ್ರೆ) ಅದರಲ್ಲಿ 
ತಾವೇ ಸ್ವತಃ ದುಡಿದು ದುಡಿಮೆಯ ಗೌರವವನ್ನು ಎತ್ತಿಹಿಡಿದರು. ಜೀವನದ 
ಪರಮಸುಖ ಭಗವಂತನ ಸಾಕ್ಷಾತ್ಕಾರ ಎಂಬ ಸನಾತನ ಹಿಂದೂಧರ್ಮದ 
ದಿವ್ಯಸೆಂದೇಶವನ್ನು ವಿಧವಿಧವಾಗಿ ಸಮಾಜದಲ್ಲಿ ಬೋಧಿಸಿದರು. 

ಇಷ್ಟಾ orl ಸಾ DONG ದೇಹಕ್ಕೆ ಮುಪು T ಬಂತು. ಜೀವನ ನಿಯಮ 
ದಂತೆ ಆರೋಗ್ಯ ಕುಂದುತ್ತಾ ಬಂತು. ಸ್ವಾವಿಂಗಳು ಒಂದು ದಿನ ಭಕ್ತವೃಂದ 
ದಲ್ಲಿ ಮಾತನಾಡುತ್ತಾ “ನನ್ನ ಕಾಲ ಇನ್ನು ಹೆಚ್ಚಿಲ್ಲ. ನೀವು ನಿಮ್ಮ ಕಾಲು 
ಗಳ ಮೇಲೆ ನಿಲ್ಲಬೇಕು. ಗುರುಭಕ್ತಿ ಬೆಳೆಸಿಕೊಂಡು ಮುನ್ನಡೆಯಬೇಕು. 
ನಾನು ಇದ್ದರೂ ಗುರುಲೋಕಕ್ಕೆ ತೆರಳಿದರೂ ನಿಮ್ಮ ಒಡನೆ ಸ ಸೂಕ್ಷ್ಮವಾಗಿ 
ಸದಾ ಇದ್ದೇನೆ” ಎಂದು ಸೂಚಿಸಿ ಮಾತನಾಡಿದರು. | 

ಸ್ವಾಮಿಗಳು ಆಗಾಗ್ಗೆ ಚೇರಂಬಾಣೆಯ ಹತ್ತಿರದ ಗ್ರಾಮದಲ್ಲಿನ ಭಕ್ತರ 
ಮನೆಗೆ ಹೋಗಿ ಬರುತ್ತಿ ದ್ದ ರು. ಅಲ್ಲಿ ಅವರ ಕಷ್ಟ ಸುಖಗ ನ್ನು ಕೇಳಿ 
ವೇದಾಂತ ದೃಷ್ಟಿಯಿಂದ ಸ ಸಾಂತ ನೆ ಹೇಳುತ್ತಿ ದ್ದ ರು.. ಮಠಕ್ಕೆ "ಬಂದು 
ಒಮ್ಮೊಮ್ಮೆ ಪಂಚದಶಿ, ಅನುಭವಾಮೃ 3, ಆತ್ಮಪುರಾಣ, ಅನುಭವಸಾರ, 
ಯೋಗವಾಸಿಷ್ಠ ಹೀಗೆ ಯಾವುದಾದರೂ ಒಂದು ಗ್ರಂಥದ ಅಧ್ಯಯನದಲ್ಲಿ 
ಹೆಚ್ಚೆಚ್ಚು ತಲ್ಲೀನರಾಗುತ್ತಿ ದ್ದರು. ಮಠದ ವಿಚಾರಗಳಲ್ಲಿ ಹೆಚ್ಚಿನ ಜವಾ ವಾಬ್ದಾರಿ 
ವಹಿಸುವುದು | ಕಡಿವೆಂ ಮಾಡಿದಂತೆ ಕಡೆಗೆ ಲೌಕಿಕವಾಗಿ ಮಠದಲ್ಲಿ ತನೆಗಿನ್ನು 
ಯಾವ ಜವಾಬ್ದಾರಿಯೂ ಬೇಡ ಎಂಬ ತೀರ್ಮಾನಕ್ಕೆ ಬಂದರು. 

ಸ್ವಾವಿಂಗಳ ಅಂತರಂಗ ಗೃಹಸ್ಥ ಶಿಷ್ಕರಲ್ಲಿ ಒಬ್ಬರಾದ ಶ್ರೀ ಐಚೆಟ್ಟಿರ 
ಮಾಜಯ ನವರ ಮಗ ಚಿ॥ ವಸಂತಕುಮಾರನು ಎಳೆಯ ಪಾ ್ರಿಯದಿಂದಲೇ 
ಸ್ವಾಮಿ ಮಾಧವಾನಂದಜಿಯವರಲ್ಲಿ ವಿಶೇಷ ಭಕಿ ಕ್ರಿಪ್ರದ್ಧೆ ಗಳನ್ನು ಹೊಂದಿ 
ದ್ದನು. ಸ್ವಾಮಿಗಳಿಗೂ ಎಳೆಯ ಬಾಲಕನ ಮೇಲೆ ತುಂಬ ಮಮತೆ ಇತ್ತು. 
ಅನುಸಾರವಾಗಿ ಸ್ವಾಮಿಗಳು ಆ ಬಾಲಕನು ಬೆಳೆದು ಕುಮಾರನಾದಂತೆ 
ಅವನನ್ನು ತನ್ನ ಪ್ರೀತಿಯ ಅಂತರಂಗಶಿಷ್ಯನನ್ನಾಗಿ ಸಿ ೀಕರಿಸಿದರು. ಕುಮಾರ 
ನಾದ ವಸಂತಕುಮಾರನನ್ನು ವಾಸುದೇವಾನಂದ. ಎಂಬುದಾಗಿ ಪ್ರೀತಿಯಿಂದ 
ಕರೆದು ಆತನೇ ತನ್ನ ಮಠದ ಆಸ್ತಿಪಾಸ್ತಿಗಳ ಉತ್ತರಾಧಿಕಾರಿ ಎಂದಂ 
ಘೋಷಿಸಿದರು. ತಮ್ಮ ಪ್ರಿಯ ಸಂನ್ಯಾಸಿಶಿಷ್ಯರಾದ ಸಾ ವಿ ಶಂಕರಾನಂದ 
ರನ್ನು ಸ್ವಾಮಿ ಮಾಧವಾನಂದರು ತಮ್ಮ ಉತ 3 ರಾಧಿಕಾರಿ ಎಂದು ಬಹಿರಂಗ 


CC-0. Jangamwadi Math Collection. Digitized by eGangotri 


ಮಹಾಸಮಾಧಿ : 149 
ಪಡಿಸಿದರು. ಅದರಂತೆ ತಮ್ಮ ಆಶ್ರಮದ ಆಸ್ತಿಪಾಸ್ತಿಗಳ ಒಡೆತನದ ಹಕ್ಕು 
ದಾರಿಕೆಯನ್ನು ಸ್ವಾವಿಂ ಶಂಕರಾನಂದರು ಮತ್ತು ಶ್ರೀ ಐಚೆಟ್ಟಿರ oo. 
ವಸಂತಕುಮಾರ (ವಾಸುದೇವಾನಂದ) ಇವರ ಜಂಟಿ ಹೆಸರಿಗೆ ಆಶೀರ್ವಾದ 
ಪೂರ್ವಕವಾಗಿ ವಹಿಸಿಕೊಟ್ಟು ಸರಕಾರದ ಕಾನೂನಿಗೆ ತಕ್ಕಂತೆ ಅಧಿಕಾರಪತ್ವ 
ವನ್ನು (ಉಯಿಲನ್ನು) ಸಿದ್ಧಪಡಿಸಿ ಮಡಿಕೇರಿಯಲ್ಲಿ ತಾ. 13-10-1959 
ರಲ್ಲಿ ಸರಕಾರಿ ದಾಖಲೆಯಾಗಿ ರಿಜಿಸ್ಟ್ರಿ ಮಾಡಿಸಿದರು. ಆ ಅಧಿಕಾರಿಪತ್ರಕ್ಕೆ 
ಸಾಕ್ಷಿದಾರರಾಗಿ ಸೆದ್ಧಕ್ತರಾದ ಶ್ರೀಯುತ ಕೋದಂಡ ಬೋಪಯ್ಯನವರು, 
ಐಚೆಟ್ಟಿರ ಮಾಚೆಯ್ಯನವರು ಮತ್ತು ಚೌರೀರ ಬಿ. ಪೂಣಚ್ಚನವರು ಸಹಿ 
ಮಾಡಿದರು. ಆಮೇಲೆ ಮಠದ ಭಕ್ತರ, ಅಭಿಮಾನಿಗಳ ಸಭೆಯು ನಡೆದು 
ತಾ. 20-10-59ರಲ್ಲಿ ಮಠದೆ ಟ್ರಸ್ಟ್‌ ಕವಿಂಟಿ ಹಾಗೂ ಕಾರ್ಯಕಾರಿ 
ಮಂಡಳಿಯು ಸ್ಥಾಪಿತವಾಯಿತು. ಅದಕ್ಕೆ ಸಂಬಂಧಪಟ್ಟ ಕಾಗದಪತ್ರಗಳು 
ರಿಜಿಸ್ಟ್ರಿ ಮಾಡಲ್ಪಟ್ಟು ಒಟ್ಟಿನಲ್ಲಿ ಮಠೆದ ಉತ್ತರೋತ್ತರ ಅಭಿವೃದ್ಧಿ ಮತ್ತು 
ರಕ್ಷಣೆಗೆ ಬೇಕಾದ ಏರ್ಪಾಡುಗಳನ್ನು ಮಾಡಿದಂತಾಯಿತು. ಅದರಿಂದ ಸ್ವಾವಿಂ 
ಗಳಿಗೆ, ಅವರ ಶಿಷ್ಯರಿಗೆ, ಭಕ್ತರಿಗೆ, ಅಭಿಮಾನಿಗಳಿಗೆಲ್ಲ ಸಂತೃಪ್ತಿಯಾಯಿತು. 
ಸಂವತ್ಸರಗಳು ಕಳೆಯುತ್ತಾ ಬಂದಂತೆ ಸ್ವಾಮಿಗಳು ಹೆಚ್ಚು ಅಂತರ್ಮುಖಿ 
ಗಳಾಗತೊಡಗಿದರು. ಮಠದಲ್ಲಿ ಸ್ವಾಎಂ ಶಂಕರಾನೆಂದರು ಎಲ್ಲ ವ್ಯವಹಾರದ 
ಜವಾಬ್ದಾರಿಯನ್ನು ನಿರ್ವಹಿಸತೊಡಗಿದರು. ಸ್ವಾಮಿ ನಿತ್ಕಾನಂದರು, ಸ್ವಾಎಿರ 
ಗಣೇಶಾನಂದರು, ಸ್ವಾವಿಂ. ಸದಾನಂದರು ಇವರೆಲ್ಲ ಮಠಕ್ಕೆ ಆಗಾಗ್ಗೆ ಬಂದು 
ಹೋಗುತ್ತಿದ್ದರು. ಮಠದಲ್ಲಿ ಸ್ವಲ್ಪಕಾಲ ಉಳಿದು ಗುರುಸೇವೆ ಮಾಡುತ್ತಿದ್ದೆ 
. ಸ್ವಾಮಿ ನಿತ್ಯಾನಂದರು ಕಡೆಗೆ ಗುರುಗಳ ಅಪ್ಪಣೆ ಪಡೆದು ಹುಬ್ಬಳ್ಳಿಗೆ ತೆರಳಿ 
ದರು. ಆಮೇಲೆ ಇಡೀ ಭಾರೆತಯಾಶ್ರೆ ಪೂರೈಸಿ ಕೊನೆಗೆ ಸದ್ಗುರು ಶ್ರೀ 
ಗುರುನಾಥಾರೂಢರ ಸೇವೆ ಮಾಡುತ್ತಾ ಹುಬ್ಬಳ್ಳಿಯಲ್ಲೇ ಮಠದಲ್ಲಿ ನೆಲಸಿ 
ದರು. ಚೇರಂಬಾಣೆಯಲ್ಲಿ ಸ್ವಾವಂ ಮಾಧವಾನಂದರ ಜೊತೆಗೆ Ao, 
: ಶಂಕರಾನಂದರು, ಜ್ಞಾನೇಶ್ವರಿತಾಯಿ ಮತ್ತು ಕೆಲವು ಭಕ್ತರು ಉಳಿದರು. 

ಸ್ವಾಮಿಗಳು ಭಕ್ತರ ಮನೆಗೆ ತೆರಳಿದಾಗ "ಮತ್ತೆ ಬರುತ್ತೇನೆ' ಎಂದು ಹೇಳಿ 
ಬರುತ್ತಿದ್ದವರು ಕೊನೆಕೊನೆಗೆ “ಇದೇ ಕಡೇ ದರ್ಶನ' ಎಂದು ಕೆಲವು ಕಡೆ 
TED ಹೇಳಿ ಬರಲು ಸುರು ಮಾಡಿದರು. ಭಕ್ತರಿಗೆ ಇದರಿಂದ ತುಂಬ ದಿಗಿಲಂ 
ಉಂಟಾಯಿತು. ಆದರೂ ಅವರು ಯಾರೂ ಅದನ್ನು ನಿಜವೆಂದು ನಂಬಿರೆ 


ಲಿಲ್ಲ. ಸ್ವಾನಿಂಗಳ್ಳು 1963ರ VEDO. So DAID, ಗ ರಾದ 


150 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 
ಶ್ರೀಯುತ ಮುಂಡಂಡ ಕಾರ್ಯಪ್ಪನವರೆ ಮನೆಗೆ ತೆರಳಿದರು. ಶ್ರೀಯುತ 
ಕಾರ್ಯಪ್ಪೆನವರಿಗೆ ಸ್ವಾಮಿಗಳು ಬಂದರೆಂದು ಬಹಳ ಸಂತೋಷ ಆಯಿತು. 
ಗುರುಭಕ್ತಿಯಿಂದ ಶ್ರೀ ಕಾರ್ಯಪ್ಪ ನವರು ಯುಕ್ತವಾದ ಸತ್ಕಾರಮಾಡಿ 
ಗೌರವಕಾಣಿಕೆ ಸಲ್ಲಿಸಿ ಸ್ವಾವಿಂಗಳು ಮನೆಗೆ ಬಂದದ್ದರಿಂದ ತಾನೂ ಧನ್ಯನಾದೆ 
ಎಂದು ಹೇಳಿ ಕುಟುಂಬಸಹಿತವಾಗಿ ಸ್ವಾವಿಂಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ 
ದರು. ಗುರುಗಳು ಶಿಷ್ಕರು-ಭಕ್ತರನ್ನೆಲ್ಲ ಆಶೀರ್ವದಿಸಿ ಮಠಕ್ಕೆ ಹೊರಟು 
ನಿಂತರು. ಆಗ ಶ್ರೀ ಕಾರ್ಯಪ್ಪನವರು “ಸ್ವಾವಿಂಗಳೇ, ಮತ್ತೆ ಪುನಃ ನಮ್ಮ 
ಲ್ಲಿಗೆ ಯಾವಾಗ ಬರುತ್ತೀರಿ? ಆಗಾಗ ಬರುತ್ತಿದ್ದು ನಮಗೆಲ್ಲ ದರ್ಶನ ನೀಡು 
ತ್ತಿರಬೇಕು” ಎಂದು ಪ್ರಾರ್ಥಿಸಿಕೊಂಡರು. ಆಗ ಸ್ವಾವಿಂಗಳಂ “ಈ ರೀತಿ 
ಬರುವುದು ಇದೆ, ಕಡೇ ಇದೇ ಕೊನೇ ದರ್ಶನ. ನಿಮಗೆಲ್ಲ ಶುಭವಾಗಲಿ” 
ಎಂದು ಹೇಳಿ ಅಲ್ಲಿಂದ ಹೊರಟರು. 
ಅದೇ ಸಂದರ್ಭದಲ್ಲಿ ಸ್ಥಾಮಿಗಳು ಗುರುಭಕ್ತರಾದ ಶ್ರೀ ಖಜೆಟ್ಟಿರ 
ಮಾಚಯ್ಯನವರ ಮನೆಗೆ ಹೋಗಿದ್ದರು. ಆಗ ಅವರ ಭತ್ತದ ಒಕ್ಕಲುಕಣಕ್ಕೆ 
ಹೋಗಿ ಅಲ್ಲಿ ಸೇರಿಸಿಟ್ಟಿದ್ದ ಭತ್ತದ ರಾಶಿಯನ್ನು ಕಂಡು “ಲಕ್ಷ್ಮಿ ತಾಯೀ 
-_ನಿನ್ನ ದಯೆ ಎಲ್ಲರಿಗೂ ಇರಲಿ” ಎಂದು ಕೈಮುಗಿದು ಶ್ರೀ ಲಕ್ಷ್ಮೀದೇವಿ 
ಯನ್ನು ಪ್ರಾರ್ಥಿಸಿದರು. ಅನಂತರ ಶ್ರೀ ಮಾಚಯ್ಯನವರ ಮನೆಗೆ ಬಂದು 
ಅವರ ಸತ್ಕಾರ-ಕಾಣಿಕೆಗಳನ್ನು ಸ್ವೀಕರಿಸಿದರು. ಅಲ್ಲಿ ಅಂದಂ ನೆರೆದಿದ್ದ ಭಕ್ತ 
ರೊಡನೆ “ನಾನಿನ್ನು ಹೆಚ್ಚುಕಾಲ ಇರುವುದಿಲ್ಲ, ಇರಬಾರದು. ಶಿವಪಾದವನ್ನು 
ಬೇಗನೆ ಸೇರಬೇಕು. ನನ್ನದು ಇದು ಕೊನೆಯ ದರ್ಶನ. ನಿಮಗೆಲ್ಲ ಗುರು 
ಅನಂಗ್ರಹ ಇರಲಿ” ಎಂದಂ ಹೇಳಿ ಆಶೀರ್ವಾದ ಮಾಡಿ ಬಂದರು. 
ಚೇರಂಬಾಣೆ ಮಠದಲ್ಲಿ ಎಂದಿನಂತೆ ಕಾರ್ಯಕ್ರಮಗಳು ಸುಗಮವಾಗಿ 
ಸಾಗುತ್ತಿದ್ದುವು. 1963ನೇ ಫೆಬ್ರುವರಿ ತಾ. 3ನೇ ದಿವಸ ಬಂತು. ಸ್ವಾಮಿ 
ಗಳು ಆ ದಿವಸ ಎಂದಿಗಿಂತಲೂ ಬೇಗನೇ ಎದ್ದು ನಿತ್ಯವಿಧಿಗಳನ್ನು ಪೂರೈಸಿ 
ಶಿವಧ್ಯಾನದಲ್ಲಿ ತಲ್ಲೀನರಾದರು. ಬೆಳಗಾದಮೇಲೆ ಸದ್ಗಾರು ಶ್ರೀ ಸಿದ್ಧಾರೂಢರ 
ಚರಿತೆಯನ್ನು ಓದಿದರು. ಶಿವನಾಮಕೀರ್ತನೆಯನ್ನು ಹಾಡಿದರು. ವಿಶೇಷ 
ವಾಗಿ ಗಂರುಪೂಜೆಯನ್ನು ಮಾಡಿ ಗುರುಸೆನ್ನಿಧಿಗೆ ಸಾಷ್ಟಾಂಗ ಪ್ರಣಾಮ 
ಮಾಡಿದರು. ಸ್ವಾಮಿಗಳೆ ಆರೋಗ್ಯ ಬಹಳ ದಿವಸಗಳಿಂದ ಸರಿಯಾಗಿರಲಿಲ್ಲ. 
ಆದರೆ ಈ ದಿವಸ ಸ್ವಾಮಿಗಳು ತಂಬ ಉತ್ಸಾಹಿಗಳಾಗಿಯೇ ಇದ್ದರು. ಮಠ 
ದಲ್ಲಿ ಇದ್ದ ಶಿಷ್ಕರಿಗೆ, ಭಕ್ತರಿಗೆಲ್ಲ ಸ್ವಾಮಿಗಳು ಮಾಡಿದ ವಿಶೇಷಪೂಜೆ, ಅವರ 


CC-0. Jangamwadi Math Collection. Digitized by eGangotri 


ಮಹಾಸಮಾಧಿ 151 


'ಉಶ್ಸಾಹಪೂರಿತ ನಡವಳಿಕೆ ಇವುಗಳನ್ನು ಕೆಂಡು ತುಂಬ ಸಂತೋಷ 
ವಾಯಿತು. “ಸ್ವಾವಿಂಗಳು ಇಂದು ತುಂಬ ಆರೋಗ್ಯವಾಗಿ ಇರುವಂತೆ ತೋರು 
ತ್ತದೆ” ಎಂಬುದಾಗಿ ಮಾತನಾಡಿಕೊಂಡಂ ಪರಸ್ಪರ ಸಂತೋಷವನ್ನು ಹಂಚಿ 
ಕೊಂಡರು. 

ಶ್ರೀಯುತ ನಾಳಿಯಮ್ಮನೆ ಅಪ್ಪಾಜಿಯಮ್ಮಾಯ್ಕನವರು ಸ್ವಾಮಿಗಳ 
ವಿಶೇಷ ಪ್ರೀತಿಗೆ ಪಾತ್ರರಾದ ಭಕ್ತರು. ಅವರು ತಮ್ಮ ಮನೆಗೆ ಒಮ್ಮೆ 
ಮಧ್ಯಾಹ್ನ ಬಂದು ಗುರುಸತ್ಕಾರೆ, ಸೇವಾಕಾಣಿಕೆಗಳನ್ನು ಸ್ವೀಕರಿಸಬೇಕೆಂದು 
ಸ್ವಾಮಿಗಳೊಡನೆ ಸ್ವಲ್ಪ ದಿವಸದ ಹಿಂದೆ ಹೇಳಿ ಪ್ರಾರ್ಥಿಸಿದ್ದರು. ಸ್ವಾವಿಂ 
“ಗಳಿಗೆ ಅವರ ಪ್ರೀತಿಯ ಪ್ರಾರ್ಥನೆಯ ನೆನಪಾಯಿತು. ಅದರಂತೆ ಅಂದು 
:ವಂಧ್ಯಾಹ್ನದ ಸಮಯಕ್ಕೆ ಮೊದಲೇ ಶ್ರೀಯುತ ನಾಳಿಯಮ್ಮನ ಅಪ್ಪಾಜಿ- 
ಯಮ್ಮ ಯ್ಯನವರ ಮನೆಗೆ ತೆರಳಿದರು. ಶ್ರೀಯುತ ನಾಳಿಯಮ್ಮನ ಅಪ್ಪಾಜಿ- 
: ಯಮ್ಮಯ್ಯನವರು ತಮ್ಮ ಕುಟುಂಬದ ಮೂಲಮನೆಯಲ್ಲಿ (ಐನ್‌ಮನೆ) 
ವಾಸವಿದ್ದು ಆ ಮನೆಯು ಸ್ವಾವಿಂಗಳ ಪೂರ್ವಾಶ್ರಮದ ಹುಟ್ಟೂರಾದ 
ಕೊಳಗದಾಳು *ಗ್ರಾಮದಲ್ಲಿ ನೆಲೆಗೊಂಡಿತ್ತು. ಮಠದಿಂದ ಹೊರಡುವಾಗ 
ಸ್ವಾಮಿಗಳಿಗೆ ತನ್ನ ಪೂರ್ವಾಶ್ರಮದಲ್ಲಿನ ಸ್ವಗ್ರಾಮ-ಹಂಟ್ಟೂರ ದೇವತೆಯ 
ದರ್ಶನ ಮಾಡಬೇಕೆಂದು ಮನಸ್ಸಿನಲ್ಲಿ. ಬಯಕೆ ಉಂಟಾಯಿತು. ಅದರಂತೆ 
ಕೊಳಗದಾಳು ಶ್ರೀ ಭಗವತಿ ದೇಗುಲಕ್ಕೆ ತೆರಳಿ ಜಗನ್ಮಾತೆ ಮಹಾದೇವಿಯ 
ದರ್ಶನ ಮಾಡಿ ವಿಶೇಷವಾಗಿ ದೇವಿಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಭಕ್ತಿಯ ಕಾಣಿಕೆ 
ಸಲ್ಲಿಸಿ ನಮಸ್ಕರಿಸಿದರು. ದೇಗುಲದಿಂದ ಹೊರಬಂದು ನಿಂತು ಹಿಂದೊಮ್ಮೆ 
ತಿರುಗಿ ನೋಡಿ ಇನ್ನೊಮ್ಮೆ ಮಹಾತಾಯಿ ಭಗವತಿಗೆ ನಮಸ್ಕರಿಸಿದರು. 
ಆಮೇಲೆ ಶ್ರೀಯುತ ನಾಳಿಯಮ್ಮನ ಅಪ್ಪಾಜಿಯಮ್ಮಯ್ಯನವರ ಮನೆಗೆ ತೆರ 
ಳಿದರು, ಸ್ವಾಮಿಗಳು ಬಂದರೆಂದು ಶ್ರೀಯುತ ನಾಳಿಯಮ್ಮನವರಿಗೆ ಬಹಳ 
ಸಂತೋಷವಾಯಿತು. ಗೌರವಾದರದಿಂದ ಅವರು ಹಾಗೂ ಮನೆಯವರೆಲ್ಲ 
ಸ್ವಾವಿಂಗಳಿಗೆ ಉಚಿತವಾದ ರೀತಿಯಲ್ಲಿ ಸ್ವಾಗತ ನೀಡ ವಿಶೇಷವಾದ 
ಭೋಜನೋಪಚಾರದಿಂದ ಸ್ವಾಮಿಗಳ ಸೇವೆಯನ್ನು ಮಾಡಿದರು. ಅವರ 
ಆದರ-ಸತ್ಕಾರಗಳಿಂದ ಸಂತುಷ್ಟರಾದ ಸ್ವಾಮಿಗಳು ಅವರನ್ನೂ ಹರಸಿ ಅಲ್ಲಿಂದ 

ಹೊರಟು ಬಂದು ತಮ್ಮ ಮಠವನ್ನು ಸೇರಿ ವಿಶ್ರಾಂತಿಗೆ ತೆರಳಿದರು. 
ಅಪರಾಹ್ನ ನಾಲ್ಕು ಘಂಟೆ ಕಳೆಯಿತು. ಸ್ವಾವಿಂಗಳು ಸ್ವಲ್ಪ ಎದೆನೋವು 
"ಆಗುತ್ತಿದೆ ಎನ್ನುತ್ತಾ ಹೊರಬಂದರು. "ಶಿವ ಚಿತ್ತ' ಎನ್ನುತ್ತಾ ಸ್ವಲ್ಪ 
CC-0. Jangamwadi Math Collection, Digitized by eGangotri 


152 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಹೊತ್ತು ಶಿವಪಂಚಾಕ್ಷರಿ ಮಂತ್ರ ಜಪ ಮಾಡುತ್ತಾ ನಿಂತರು. ಕೂಡಲೇ 
ಮಠದ ಪಾಕಶಾಲೆಗೆ ಹೋಗಿ ಸ್ವಲ್ಪ ಜಲಪಾನ ಮಾಡಿ ತೃಷೆ ನಿವಾರಿಸಿ 
ಕೊಂಡರು. ಅವರು ಕುಳಿತಲ್ಲೇ ಅನ್ನಪೂರ್ಣೇಶ್ವರಿಯನ್ನು ನೆನಸುತ್ತಾ 
ತಮ್ಮಷ್ಟಕ್ಕೇ ಶ್ಲೋಕ ಹೇಳಿಕೊಂಡು ",.. ಮಾತಾನ್ನಪೂರ್ಣೇಶ್ವರೀ ನಮೋ 
ನಮಃ ` ಎಂದು ಹೇಳುತ್ತಾ ಮೇಲೆದ್ದು ಪಾಕಶಾಲೆಯಿಂದ ಹೊರಬಂದರು. 
ಅವರ ಈ ವರ್ತನೆಯು ಜೊತೆಗಿದ್ದ ಭಕ್ತರಿಗೆ ಸ್ವಲ್ಪ ವಿಶೇಷವಾಗಿ ಕಂಡು 
ಬಂತು. 
ಐದು ಘಂಟೆ ವೇಳೆಗೆ ಸ್ವಾಮಿಗಳು ಶುಭ _ಕಾವಿವಸ್ತ್ರಧಾರಿಗಳಾಗಿ ತಮ್ಮ 
ಕೊಠಡಿಯಲ್ಲಿ ಕುಳಿತಿದ್ದಾರೆ. “ಸ್ವಲ್ಪ : ಎದೆನೋವು ಜಾಸ್ತಿ ಇದೆ' ಎಂದಂ 
ಹೇಳುತ್ತಿದ್ದಾರೆ. ಅಷ್ಟರಲ್ಲಿ ಶಿಷ್ಯರೊಬ್ಬರು “ವೈದ್ಯರನ್ನು ಕರೆತರಲು ಹೋಗು 
ತ್ತೇನೆ' ಎಂದರು. ಅದಕ್ಕೆ ಸ್ವಾಮಿಗಳು "ವೈದ್ಯರೆ ಚಿಕಿತ್ಸೆ ಏನೂ ಬೇಡ. 
ಶಿವಮಂತ್ರಜಪ-ಸಂಕೀರ್ತನೆ ನಡೆಯಲಿ' ಎಂದು ಹೇಳಿ ಪದ್ಮಾಸನ ಹಾಕಿ 
'ಕಣ್ಮುಚ್ಚಿ ಕುಳಿತುಬಿಟ್ಟರು. ಭಕ್ತರು ಕಂಗಾಲಾದರು. ಅನೇಕರ ಕಣ್ಣುಗಳಲ್ಲಿ 
"ಕಂಬನಿ 'ಬರಹತ್ತಿತು. ಆದರೆ ಎಲ್ಲರೂ ಮುಂದೆ ಸ್ವಲ್ಪ ಹೊತ್ತಿನಲ್ಲಿ ಏನಾ 
ToS, ಎಂಬುದನ್ನು ನೆನಸಿರಲಿಲ್ಲ. ಸಂಧ್ಯಾಕಾಲ ಸಮಾಪವಾದಂತೆ ಸ್ವಾಮಿಗಳು 
'ಸ್ವೆಲ್ಸ ಓರೆಯಾಗಿ ಹಿಂದಕ್ಕೆ ಬಾಗಿದರು. ಅಗ ಭಕ್ತರು ಅವರನ್ನು ಹಿಂದಿನಿಂದ 
ಬೆಂಬಲಿಸಿ ಹಿಡಕೊಂಡರು. ಶಿವಪಂಚಾಕ್ಷರಿ ಜಪ-ಕ್ಲೀರ್ತನೆ ನಡೆಯುತ್ತಲೇ 
ಇತ್ತು. ಸ್ವಾಮಿಗಳು "ಓಂ ನಮಃ ಶಿವಾಯ' ಎನ್ನುತ್ತಿದ್ದುದು ಮೆಲುಧ್ಯನಿ 
ಯಲ್ಲಿ ಕೇಳಿಬರುತ್ತಿತ್ತು. ಒಮ್ಮೆಲೇ ಧ್ವನಿ ಅಡಗಿತು. ಸ್ವಾಮಿಗಳ ದೇಹ 
ಸ್ವಲ್ಪ ಕಂಪಿಸಿತು. ಶಿವಪಂಚಾಕ್ಷರಿ ನಾಮಸಂಕೀರ್ತನೆ ದಿಗಂತವ್ಯಾಪ್ತಿ 
ಯಾಗುತ್ತಿದ್ದಂತೆ ಸ್ವಾವಿ ಮಾಧವಾನಂದರ ಆತ್ಮಜ್ಯೋತಿ ಪರಂಜ್ಯೋತಿ 
'ಪರಮಾತ್ಮನಲ್ಲಿ ಐಕ್ಕವಾಯಿತು! 
ಸ್ವಾವಿಗಳ ನಿರ್ಯಾಣದ ಸುದ್ದಿ ಬಹುಬೇಗನೆ ಊರಲ್ಲೆಲ್ಲಾ ಹಬ್ಬಿತು. 
ಅಕ್ಕಪಕ್ಕದ ಗ್ರಾಮಗಳಿಂದ ಸುದ್ದಿ ಕೇಳಿ ದುಃಖತಪ್ತರಾದ ಶಿಷ್ಯರು-ಭಕ್ತರು 
`ಮಠಕ್ಕೆ ಓಡೋಡಿ ಬಂದು ಸೇರಿದರು. ಶಿವನಾಮಸಂಕೀರ್ತನೆ ನಡೆಯಂಂ 
'ತ್ರಲೇ ಇತ್ತು. ರಾತ್ರಿ ವೇಳೆಗೆ ದೂರದ ಊರುಗಳಿಂದ ಅನೇಕರು ಬಂದರು. 
ರಾತ್ರಿ ಇಡೀ ಶಿವನಾಮಸಂಕೀರ್ತನೆ ಸಾಗಿತು. ಮಾರನೇ ದಿವಸ ದೂರ. 
'ದೂರದ ಸ್ಥಳಗಳಿಂದ ಬಹುಮಂದಿ ಭಕ್ತರು ಮಠಕ್ಕೆ ಬಂದು ಸೇರಿದರು. AY 
ಪ್ರಕಾರವಾಗಿ ಸ್ವಾಮಿಗಳ ಪಾರ್ಥಿವ ಶರೀರದ ಸಂಸ್ಕಾರೆಕ್ರಿಯೆಯನ್ನು ಮಠ 


CC-0. Jangamwadi Math Collection. Digitized by eGangotri 


ಮಹಾಸಮಾಧಿ 153 


ದಲ್ಲಿ ಶಿಷ್ಕರು ಹಾಗೂ ಭಕ್ತರೆಲ್ಲ ಸೇರಿ ಪೂರೈಸಿದರು. ಅದರ ನೇತೃತ್ವವನ್ನು 
ಸ್ವಾ ) Dorie ಪ್ರಿಯ ಶಿಷ್ಯ dion) ರಾಗಿದ್ದ ಸ್ವಾವಿಂ ಸತ್ಯಾನಂದರು (ಪೂರ್ವಾ 
ಪ್ರ 'ಮದಲ್ಲಿ ಶ್ರೀ ಸತ್ತ ಮೂರ್ತಿಯವರು) ಮಿದು ಎಲ್ಲ ಕ್ರಿಯಾಭಾಗ 
ಗಳು ಶಾಸ್ತ್ರೋಕ್ತೆವ ವಾಗಿ ನಡೆಯಿತು. ಭಕ್ತರು ಸೆ ರಿ ಸಮಾಧಿಕಟ್ಟಿ ಕಟ್ಟಿ ಅದರ 
ಮೇಲೆ ಸ್ವಾಮಿ ಮಾಧವಾನಂದರ See ಅವರ. ಭಾವ 
ಚಿತ್ರವನ್ನು ಇಟ್ಟು ನಂದಾದೀಪವನ್ನು ಹಚ್ಚಿ ಮಂಗಳಾರತಿ ಬೆಳಗಿಸಿದರು. 
“ಗುರುದೇವ ಶ್ರೀ ಮಾಧವಾನಂದ ಸ್ವಾಮಿ ಮಹಾರಾಜರಿಗೆ ಜಯವಾಗಲಿ' 
ಎಂದು ಭಕ್ತವೃಂದವು ಜಯಜಯಕಾರ ಮಾಡುತ್ತಿದ್ದಂತೆ ಭಕ್ತರು ಒಬ್ಬೊ 
ಬ್ಬರೇ ಬಂದು ಸ್ವಾಮಿ ಮಾಧವಾನಂದರ ಸಮಾಧಿಗದ್ದಿಗೆಗೆ ಪುಷ್ಪಾಂಜಲಿ 
ಯನ್ನು ಅರ್ಪಿಸಿ ನಮಸ್ಕಾರ ಮಾಡಿದರು. 

ಹೀಗೆ 'ಚೇರಂಬಾಣೆಯಲ್ಲಿ ಶ್ರೀ ಸಿದ್ಧಾಶ್ರಮವನ್ನು ಸಂಸ್ಥಾಪಿಸಿ ಅಲ್ಲಿ 
ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಮಠದ ಪೀಠಾಧಿಕಾರಿಗಳಾಗಿ, ಗುರು 
ಗಳಾಗಿ ಬಾಳಿದ Ao,s0 ಮಾಧವಾನಂದರು ಅವರೆ ಶಿಷ್ಯರ ಹಾಗೂ ಭಕ್ತ ರ 
ಹೃ ಹೃದಯಮುಂದಿರಗಳಲ್ಲಿ ನೆಲೆಗೊಂಡು ದ 


ಸ್ವಾ Dorie ಕಾಯ ಅಳಿಯಿತು. ಆದರೆ ಅವರ ಪುಣ್ಯಕೀರ್ತಿ ಉಳಿಯಿತು. 
ಅವರು ಹಚ್ಚಿ ದ ಜಾ 2,69, e30220 ದಿನದಿನವೂ ಶ್ರೀ ಸಿದ್ಧಾ ಶ್ರಮದಲ್ಲಿ. 
ಶಿಷ್ಯರ, ಭಕ್ತ d ಮನ ಮನೆಗಳಲ್ಲಿ ನಂದದೆ ಬೆಳಗುವಂತಾಯಿತು. ಅವರು 
ದೇಹಧಾರಿಯಾಗಿ ಬಾಳಿ ಬೆಳಗಿದ ಶ್ರೀ ಸಿದ್ಧಾ ಶ್ರಮವು ಗುರುಭಕ್ತರಿಗೆಲ್ಲ ಗುರಂ 
ಶಕ್ತಿಪ್ರಕಾಶದ, ಗುರು ಆನಂಗ್ರ ಹದ ಪವಿತ್ರ” ಕೇಂದ್ರ ಎಂದಾಯಿತು. 


ಹೀಗೆ ಈ ಲೋಕದಲ್ಲಿ ಎಪ್ಪತ್ತೆಂಟು ವರ್ಷಗಳ ತುಂಬು ಬಾಳನ್ನು GS 
ಮತ್ತು ಸಾರ್ಥಕತೆಗಳಿಂದ ಕೂಡಿ ಭವ್ಯವಾಗಿ ಬಾಳಿ ಶಿವಪಾದ ಸೇರಿ ಸ 
ಕಣ್ಮರೆಯಾಗಿರುವ ಸ್ವಾವಿಂ ಮಾಧವಾನಂದರು ಭಕ್ತರ ಪಾಲಿಗೆ ನಿತ್ಯಸ್ಮರ 
ಣೀಯರಾಗಿರುತ್ತಾ ರೆ ಅವರನ್ನು ನಂಬಿ ನೆನೆದವರಿಗೆ ಇಂದಿಗೂ ಅನುಗ್ರಹ 
ವನ್ನೀಯುವ ಗುರುಶಕ್ತಿ ಯಾಗಿ 'ಬಿಳಗುತ್ತಿ, ದ್ದಾರೆ. 


ಮಂಗಳಂ ನಿತ್ಯ ಶುಭ ಮಂಗಳಂ ಗುರು ಮಾಧವಾನಂದರಿಗೆ 
ಚೇರಂಬಾಣೆಯ ಸಿದ್ಧಾ ಶ್ರಮಸ್ಥಾ ಪಕ ಗುರುನಾಥರಿಗೆ 
ಹುಬ್ಬಳ್ಳಿಯ ಸದ್ಗುರು ಶ್ರೀ ಸಿದ್ಧಾರೂಢರೆ ಶಿಷ್ಯರಿಗೆ 

ಸನಾತನ "ಧರ್ಮದ d, sj ಪ್ರ ಚಾರದ ನಿಷ್ಕರಿಗೆ M ಮಂಗಳಂ ॥ 


CC-0. Jangamwadi Math Collection. Digitized by eGangotri 


154 "ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಭವರೋಗನಿವಾರಕ ಪಾವನಮೂರುತಿಗೆ 
ಶಿವನಾಮಪ್ರಚಾರಕೆ ಸೆಂಸಾರವಿರಕ್ತರಿಗೆ 
ಭಕ್ತರ ಪೊರೆವವರಿಗೆ ಮುಕ್ತಿಪ್ರದಾತರಿಗೆ 
ನಿತ್ಯನಿರಂಜನ ಸದ್ಗುರು ಮಾಧವಾನಂದರಿಗೆ ॥ ಮಂಗಳಂ I 


ಅನುಬಂಧ-೧ 
ಶ್ರೀ ಸಿದ್ಧಾಶ್ರಮದ ಬೆಳವಣಿಗೆ ಮತ್ತು ಇಂದಿನ 
ಸ್ಥಿತಿಗತಿಗಳು 


ಸ್ವಾವಿಂ ಮಾಧವಾನಂದರ ಸಮಾಧಿಯ ನಂತರ ಶ್ರೀ ಸಿದ್ಧಾಶ್ರವಂದ 
ಉತ್ತರಾಧಿಕಾರಿಗಳಾಗಿ ಅವರ ಶಿಷ್ಯರಾದ ಸ್ವಾವಿಂ ಶಂಕರಾನಂದರು ಪೀಠಸ್ಥ 
ರಾದರು. ಅವರು ತಮ್ಮ ಗುರುಗಳು ನೀಡಿದ ಆದರ್ಶದಂಶೆ ಆಶ್ಚಮದ 
ಚಟುವಟಿಕೆಗಳನ್ನು ಪ್ರಗತಿಪರವಾಗಿ ನಡೆಸುವುದಕ್ಕೆ ಕಂಕಣಬದ್ಧರಾದರು. 
ಆಶ್ರಮದ ಅಭಿಮಾನಿಗಳ, ಭಕ್ತರ, ಆಡಳಿತ ಮಂಡಳಿಯ AG, ni ಸದಸ್ಯರ 
ಬೆಂಬಲ-ಸಹಕಾರಗಳಿಂದ ಆಶ್ರಮದಲ್ಲಿ ಕಾರ್ಯಕ್ರಮಗಳು ಹಿಂದಿನಂತೆಯೇ 
ನಡೆಯುವಂತಾಯಿಂತು. ಶ್ರೀ ಸಿದ್ಧಾರೂಢಸ್ವಾ ವಂಗಳ ಜಯಂತಿ, ಪುಣ್ಯತಿಥಿ, 
ಫೀ ಮಾಧವಾನಂದಸ್ವಾವಿಂಗಳ ಆರಾಧನೆ, ಶ್ರೀ ಕಾವೇರಿಜಾತ್ರೆ, ಶಿವರಾತ್ರಿ 
ಈ ಸಂದರ್ಭಗಳಲ್ಲಿ ಆಚರಣೆಗಳು ತುಂಬ ವಿಜೃಂಭಣೆಯಿಂದ ಆಚರಿಸುತ್ತಾ 
ಬರುವಂತಾಯಿತು. ಸ್ವಾಮಿ ಶಂಕರಾನಂದರು "ಗುರುಭಕ್ತ ರು, ನಿಷ್ಠಾವಂತ 
ಸಾಧುಗಳು ಆಗಿದ್ದು ಭಕ ರಿಗೆ, ಅಭಿಮಾನಿಗಳಿಗೆ, ಸಮಾಜದವರಿಗೆ ಧರ್ಮ- 
ಸಾಧನೆ-ಸೇವೆಗಳ "ಎಚಾರವಾಗಿ ಶ್ರದ್ಧಾಭಕ್ತಿ ಉಂಟಾಗುವಂತೆ ಬಾಳಿದರು. 
ಕೊನೆಗೆ ಸ್ವಾವಿಂ ಶಂಕರಾನಂದರು 1970ರಲ್ಲಿ ಶಿವೈಕ್ಕರಾದರು. ಅವರು 
ಶಿವಾಧೀನರಾದಮೇಲೆ ಆಶ್ರಮದ ಭಕ್ತ ್ಲರು-ಅಭಿಮಾನಿಗಳು ಸೇರಿ 59,920 
ಶಂಕರಾನಂದರ ಸಮಾಧಿಮಂಟಪವನ್ನು ಸಿದ್ಧಾ ಶ್ರಮದ ಆವರಣದಲ್ಲಿ ನಿರ್ವಿಸಿ 
ರತ್ತಾರೆ, 
ADA ಶಂಕರಾನಂದರ ನಂತರ ಸಾ ),90 ನಿತ್ಯಾನಂದರು ಆಶ್ರಮದ 
ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು. ಇವರ ಕಾಲದಲ್ಲಿ ಆಶ್ರಮದ ಆರ್ಥಿಕ 
ಹಾಗೂ ಆಧ್ಯಾತ್ಮಿ ಕೆ ಪರಸ್ಥಿತಿ ಇನ್ನೂ ಉತ್ತಮ ಮಟ್ಟಕ್ಕೆ ಏರುವಂತಾಯಿತು. 


CC-0. Jangamwadi Math Collection. Digitized by eGangotri 


ಶ್ರೀ ಸಿದ್ಧಾಶ್ರಮದ ಬೆಳವಣಿಗೆ ಮತ್ತು ಇಂದಿನ ಸ್ಥಿತಿಗತಿಗಳು, 155 


ಸದ್ಗುರು ಶ್ರೀ Awe duoi ಮಹಾಸ್ವಾಮಿಗಳು ಮತ್ತು ಸ್ವಾಮಿ 
ಮಾಢವಾನಂದರ ಅವ್ಯುತಶಿಲಾಮೂರ್ತಿಗಳ ಪ್ರತಿಷ್ಠ. 


ಸ್ವಾಮಿ ಮಾಧವಾನಂದರ ಸವಕಾಧಿಯೆ ನಂತರದ ವರ್ಷಗಳಲ್ಲಿ ಆಶ್ರಮ 
do ನಡೆದ ಮಹತ್ವದ ಕಾರ್ಯಕ್ರಮವೆಂದರೆ ಸದ್ಗುರು ಶ್ರೀ ಸಿದ್ಧಾ _ರೂಢರ 
ಮತ್ತು ಸ್ವಾವಿಂ ಮಾಧವಾನಂದರ j ಶಿಲಾಮೂರ್ತಿಗಳ ಪ್ರತಿಷ್ಠೆ ಆಗಿರುತ್ತ ದೆ. 
ಆಶ್ರ ಮದಲ್ಲಿ ಇಂತಹ ಪವಿತ್ರಕಾರ್ಯ ನೆರವೇರಬೇಕೆಂಬ ಬಯಕೆ ಸ್ವಾವಿರಿ 
ನಿತ್ಯಾ ನಂದರಲ್ಲಿ ಬಹಳ ಸಮಯದಿಂದ ಮೂಡಿತ್ತು. ಆಶ್ರಮದ ಆನೇಕ 
ಮಜ ಭಕ್ತ, d ಪ್ರಾರ್ಥನೆಯೂ ಅದೇ ಆಗಿತ್ತು. ಆದರಂತೆ ಸ್ವಾಮಿ 
ನಿತ್ಯಾನಂದರು ಆಶ್ರಮದ ಭಕ್ತರು-ಅಭಿಮಾನಿಗಳನ್ನು . ಕೊಡಿಕೊಂಡು 
ater ಸ್ಥಾಪ ಪನೆ ವಿಚಾರವಾಗಿ ವಿಶೇಷವಾಗಿ ಗುರುದೇವರಲ್ಲಿ 
ಪ್ರಾರ್ಥಿಸಿ ಕಾರ್ಯಸಂಕಲ್ಲಮಾಡಿದರು. ಆದರಂತೆ ಶಿಲಾಮೂರ್ತಿಗಳ 
ನಿರ್ಮಾಣಕ್ಕೆ ಹುಬ್ಬಳ್ಳಿ ಯಲ್ಲಿ ಸರ್ಮರ್ಥರಾದ ಶಿಲ್ಪಿಗಳೊಡನೆ ಮಾತುಕತೆ 
ನಡೆಸಿ ವ್ಯ si, ಮಾಡಿದರು. ಗುರುಕೃ ಫೆಯಿಂದ ಅಮ್ಭ ಸಶಿಲೆಯ ಸುಂದರವಾದ 
ಮೂರ್ತಿಗಳು ಸಕಾಲದಲ್ಲಿ ಸಿದ್ಧ ವಾದವು. ಸಿದ್ದ ವಾದ ಎರಡು ಮೂರ್ತಿಗಳೆನ್ದಿ 
ಹುಬ್ಬಳ್ಳಿ ಯೀಂದ ಚೇರಂಬಾಣೆಗೆ ತರುವ ಜವಾಬ್ದಾ ರಿಯನ್ನ ನಿರ್ವಹಿಸಂವ 
ಕುರಿತು ಸಾ ವಿ ನಿತ್ಯಾನಂದರು ಯೋಚನಾಮಗ್ನರಾದರು. ಅಷ್ಟ ರಲ್ಲಿ ಗುರಂ 
ಭಕ್ತರೂ, ರಾಜ್ಯ ಸರಕಾರದ ಪೋಲೀಸು ಇಲಾಖೆಯಲ್ಲಿ ಸರ್ಕಲ್‌ e do 
ಹುದ್ದೆ ಹೊಂದಿದ್ದ ವರೂ ಆದ ಶ್ರೀ ಕುಲ್ಲೆಟ್ಟಿರ ಅಪ್ಪ e ರವರು ತಾನು ಆ 
ಜವಾಬ್ದಾ ರಿಯನ್ನು ನರ್ವಹಿಸುವೆನೆಂದು 59,99 ನಿತ್ಯಾ ನಂದರಲ್ಲಿ ಅರಿಕೆ 
ಮಾಡಿಕೊಂಡರು. ಅದರಂತೆ ಶ್ರೀಮಾನ್‌ ಅಪ್ಪ ಚ್ಹಾ ರವರು ಮೋಟಾರು 
ವ್ಯಾನಿನಲ್ಲಿ ಶಿಲಾಮೂರ್ತಿಗಳೆನ್ನಿ ಇಟ್ಟೂ ತಾವೇ ಸ್ವ ತಃ ವ್ಯಾನಿನ ಚಾಲಕರಾಗಿ 
ಕಾರ್ಯನಿರ್ವಹಿಸಿ, ಶಿ '& ಶಿಲಾಮೂರ್ಕಿಗಳನ್ನು ಹುಬ್ಬಳ್ಳಿ sd ಚೀರಂಬಾಣೆಗೆ 
ಸಾಗಿಸಿ ತಂದಂ ವಿಶೇಷವಾಗಿ ಗುರುಸೇವೆಯನ್ನು ಸಲ್ಲಿಸಿದರು. 
ಹುಬ್ಬಳ್ಳಿ ಯಿಂದ ಮೂರ್ತಿಗಳು ಬಂದ ನಂತರ ಪೂರ್ವಭಾವಿಯಾಗಿ 
ನಿಗದಿತ ದಿವಸ ಆಂದರೆ 1972ನೇ ಫೆಬ್ರವರಿ ತಿಂಗಳಂ ಮೂರನೇ ತಾರೀಖಿ 
ನಂದು ಆಶ್ರಮದಲ್ಲಿ ಅಮೃ ತಶಿಲಾಮೂರ್ತಿಗಳನ್ನು ಬಹುಸಂಖ್ಯೆಯಲ್ಲಿ 
ನೆರೆದಿದ್ದ ಭಕ್ತ ರು ಮಾಡುತ್ತಿ d ನಾಮಸೆಂಕೀರ್ತನೆ, ವಾದ್ಯ ಸಂಗೀತ, "ವೇದ 
ಪಂಡಿತರ ವೇದಘೋಷಗಳ "tod, ಲೆಯೊಡನೆ ಆಶ್ರ ಮದ ಆವರಣದಲ್ಲಿ 
ಮೆರವಣಿಗೆ ಮಾಡಿ ಒಳಗೆ ತಂದು ವಿಧಿಯುಕ್ತವಾಗಿ ಪ್ರತಿಷ್ಠೆ ಮಾಡಲಾ 


CC-0. Jangamwadi Math Collection. Digitized by eGangotri 


156 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಯಿತು. ಶಿಲಾಮೂರ್ತಿಗಳ ಪ್ರತಿಸ್ಥಾಪನೆಗೆ ಬೆಂಗಳೂರಿನ ಕೆಂಚೇನಹಳಿ ಯಲ್ಲಿ 
(ಶ್ರೀ ರಾಜರಾಜೇಶ್ವರಿನಗರ) ಇರುವ ಶ್ರೀ ಶಿವರತ್ನಮಠ ಮಹಾಸಂಸ್ಥಾನ 
ಶ್ರೀ ಕೈಲಾಸ ಆಶ್ರಮದ ಪೀಠಾಧಿಪತಿಗಳಾದ ಪೂ! ಶ್ರೀ ಶ್ರೀ ಶಿವರತ್ನಪುರಿ 
ಭಗವತ್ಪಾದಾಚಾರ್ಯಸ್ವಾವಿಂಗಳು (ಶ್ರೀ ಶ್ರೀ ತಿರುಚಿಸ್ವಾಮಿಗಳಂ) ಆಗವಿಸಿ 
ದ್ದ ರು. ಶ್ರೀ ಶ್ರೀ ತಿರುಚಿಸ್ವಾಮಿಗಳು ವಿಶೇಷವಾಗಿ ಲೋಕಕಲ್ಯಾಣಕ್ಕಾಗಿ 

ಪ್ರಾರ್ಥಿಸಿ ಆಶ್ರಮದಲ್ಲಿ ಆಗಮಶಾಸ್ರ್ರೋಕ್ತ, ವಾಗಿ ಕ್ರಿಯಾದಿಗಳು ನಡೆದಂತೆ 
ಶಿಲಾಮೂರ್ತಿಗಳನ್ನು ಪ ಪ್ರತಿಷ್ಠಾಪನೆ ಮಾಡಿದರು. ಶಿಲಾಮೂರ್ತಿಗಳ 
"ಸೌಂದರ್ಯ ಮತ್ತು ಗುರುಶಕ್ತಿ ಯೆ ಪವಿತ್ರ ಸಾನ್ನಿಧ್ಯವನ್ನು ಅನುಭವಿಸುತ್ತಾ 
ಸ್ವಾವಿಂಗಳು "ಮಹಾವಂಹಿಮರಾದ ಶ್ರೀ ಸಿದ್ದಾ ರೂಢ ಮಹಾಸ್ಟಾ ಎಂಗಳು 
ಮತ್ತು ಸ್ವಾವಿ: ಮಾಧವಾನಂದರು ಗುರು-ಶಿಷ್ಯ ರಾಗಿ ಒಟ್ಟಿಗೇ ಇಲ್ಲಿ ವಿಶೇಷ 
ಸಾನ್ನಿಧ್ಯಪೂರ್ಣರಾಗಿ ನೆಲಸಿರಂತ್ತಾರೆ, ಬಹಳ. ಸಂತೋಷದ ವಿಚಾರವಿದು' 
ಎಂದು ಹೇಳಿ ನೂತನಪ್ರತಿಷ್ಕಾಪಿತ ಗುರುಮೂರ್ತಿಗಳಿಗೆ ಪುಷ್ಪಾಂಜಲಿಯನ್ನು 
ಸಮರ್ಪಿಸಿ ನೆರೆದ ಭಕ್ತಸ್ತೋಮವನ್ನು ಹರಸಿದರು. ಆಂದು ವಿಶೇಷವಾಗಿ 
ಅಖಂಡನಾಮಸಂಕೀರ್ತನೆ, ಹರಿಕಥೆ-ಸತ್ಸಂಗ ಕಾರ್ಯಕ್ರಮಗಳು ನಡೆದುವು. 
ಹಾಗೆಯೇ ಮುಂದೆ ಏಳು ದಿವಸಗಳ ತನಕ ಅವುಗಳು ಮುಂದುವರಿದುವು. 
ಹೀಗೆ ಆಶ್ರಮದಲ್ಲಿ ಗುರುಗಳ ಶಿಲಾಮೂರ್ತಿ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ 
ಸಪ್ತಾಹ ಕಾರ್ಯಕ ಕ್ರಮವು ವಿಜೃಂಭಣೆಯಾಗಿ ನಡೆಯಿತು. ಆ ಸಂದರ್ಭದಲ್ಲಿ 
ಪ್ರತಿದಿವಸ ರುದ್ರಹೋಮ-ವೇದಪಾರಾಯಣ ಕಾರ್ಯಕ್ರಮಗಳು ನೆರವೇರಿ 
ವಿಶೇಷವಾಗಿ ಅನ್ನಸಂತರ್ಪಣೆಯು ನಡೆದು ನೆರೆದ ಸಹಸಾ 209. ಭಕ್ತರು 
ಗುರುಕ್ಕ | ಪಾಮಹಿಮೆಯನ್ನು ಅನುಭವಿಸಿ ಸಂತುಷ್ಟರಾದರು. ಆಮೇಲೆ 
ಆಶ್ರಮದಲ್ಲಿ ಪ್ರತಿದಿವಸವೂ ಶಾಸ್ತ್ರೋಕ್ತವಾಗಿ ಪೂಜಾರಾಧನೆಗಳು ನಡೆಯುವ 
ವ್ಯವಸ್ಥೆ ಯಾಯಿತು. (ಆಶ್ರ ಮದ ವಿತ್ತ |ಪೂಜೆ-ಸೇವಾದಿಗಳ ವಿವರವನ್ನು 
ಅನುಬಂಧದಲ್ಲಿ ನೀಡಲಾಗಿದೆ.) 

ಆಶ್ರಮದಲ್ಲಿ ಸದ್ಗುರು ಶ್ರೀ ಸಿದ್ಧಾರೂಢರು ಮತ್ತು ಸ್ವಾವೀ ಮಾಧವಾ 
| ನಂದರ ಶಿಲಾಪ್ರತಿಮೆಗಳನ್ನು ಪ್ರತಿಷ್ಠಾಪನೆ ಮಾಡಿಸಿದಮೇಲೆ ಸ್ವಾವಿಂ 
ನಿತ್ಯಾನಂದರು ಆಶ್ರಮದ ವಾರ್ಷಿಕ ಉತ್ಸ ವಕ್ಕೆ ಹೆಚ್ಚಿನ ಕಳೆಯನ್ನು ತುಂಬುವ 
ಪಲ್ಲಕ್ಕಿ ಉತ್ಸವ ಎಂಬ ಮಹತ್ವವಾದ ಕಾರ್ಯಕ್ರಮವನ್ನು ರೂಪಿಸಿ ಸೇರಿಸಿ 
ದರು. ಅದರಂತೆ ಸದ್ಗು do de ಸಿದ್ಧಾರೂಢರು ಮತ್ತು ಸ್ವಾಮಿ ಮಾಧವಾ 
ನಂದರೆ ಅಲಂಕೃತ ಭಾವಚಿತ್ರಗಳನ್ನು "'ಪಲ್ಲಕ್ಕಿಯಲ್ಲಿಟ್ಟು ಚೇರಂಚಾಣೆ ಊರಿ 


CC-0. Jangamwadi Math Collection. Digitized by eGangotri 


ಶ್ರೀ ಸಿದ್ಧಾಶ್ರಮದ ಬೆಳವಣಿಗೆ ಮತ್ತು ಇಂದಿನ ಸ್ಥಿತಿಗತಿಗಳು 157 


ನಲ್ಲಿ ವೆಂರವಣಿಗೆ ಸಾಗಿ ಪಲ್ಲಕ್ಕಿ ಉತ್ಸವ ಮಾಡುವ ಸಂಪ್ರದಾಯವನ್ನು 
ಪ್ರಾರಂಭಿಸಿದರು. ಪಲ್ಲಕ್ಕಿ ಉತ್ಸವವನ್ನು ಸ್ವಾಮಿ: ಮಾಧವಾನಂದರ ಆರಾಧನೆ 
ದಿವಸ (ಫೆಬ್ರವರಿ 3ರಂದು) ನಡೆಸುವುದೆಂದೂ ಆ ದಿವಸ ಸ್ವಾಮಿಗಳ 
ಪೂರ್ವಾಶ್ರಮದ ಬಡ್ಡೀರ ಕುಟುಂಬದ ಐನ್‌ ಮನೆಗೆ ಪಲ್ಲಕ್ಕಿ ಮೆರವಣಿಗೆ 
ಹೋಗಿ ಅಲ್ಲಿ ಗುರುಪೂಜೆ ನಡೆಸಿ ಮರಳಿ ಆಶ್ರಮಕ್ಕೆ ಬರಬೇಕೆಂದು 
ಸಂಪ್ರದಾಯ ಕಟ್ಟಳೆಯನ್ನು ಸ್ವಾಮಿ ನಿತ್ಕಾನಂದರು ರೂಪಿಸಿದರು. ಹೀಗೆ 
ಮೊದಲ ಬಾರಿಗೆ ಪಲ್ಲಕ್ಕಿ ಉತ್ಸವವು 1973ರಲ್ಲಿ ಫೆಬ್ರುವರಿ 3ರಂದು 
ಪ್ರಾರಂಭವಾಯಿತು. ಆ ದಿನ ಚೇರಂಬಾಣೆಯ ಪ್ರಮುಖ ಬೀದಿಯಲ್ಲಿ, 
ತುಂಬಿದ ಜನಸ್ತೋಮದೊಡನೆ, ನಾಮಸಂಕೀರ್ತನೆ-ವಾದ್ಯಘೋಷಗಳೊಡನೆ 
ಬಹಳ ವಿಜೃಂಭಣೆಯಿಂದ ಪಲ್ಲಕ್ಕಿ ಉತ್ಸವವು ನಡೆಯಿತು. ಹಾಗೆಯೇ 
ಕೊಳಗದಾಳು ಗ್ರಾಮದಲ್ಲಿ ಬಡ್ಡೀರ ಕುಟುಂಬದ ಐನ್‌ ಮನೆಯಲ್ಲಿ ಪೂರ್ವಾ 
ಶ್ರಮದಲ್ಲಿ ಸ್ವಾಮಿ ಮಾಧವಾನಂದರು ಶಿಶುವಾಗಿ ಜನಿಸಿದ ಕೊಠಡಿಯಲ್ಲಿ 
ಸದ್ಗುರು ಶ್ರೀ ಸಿದ್ಧಾರೂಢರ ಮತ್ತು ಸ್ವಾಮಿ ಮಾಧವಾನಂದರ ಸಾಲಂಕೃತ 
ಭಾವಚಿತ್ರಗಳನ್ನು ಪೀಠದಲ್ಲಿಟ್ಟು ಷೋಡಶೋಪಚಾರಸಹಿತವಾಗಿ ಭಕ್ತಿ 
ಯಿಂದ ಗುರುಪೂಜೆಯನ್ನೂ ಮಾಡಿದ್ದಾಯಿತು. ಬಡ್ಡೀರ ಕುಟುಂಬದವರು 
ತಮ್ಮ ಮನೆತನದಲ್ಲಿ ಜನಿಸಿ ಸ್ವಾಮಿಗಳಾಗಿ ಸತ್ಕಾರ್ಯಮಾಡಿ ಕೈವಲ್ಯಹೊಂದಿ 
ಗುರುಶಕ್ತಿಯಾಗಿ ಬೆಳಗುತ್ತಿರುವ ಸ್ವಾಮಿ ಮಾಧವಾನಂದರನ್ನು ಪ್ರತ್ಯೇಕ 
ವಾಗಿ ಅಭಿಮಾನದಿಂದ ಸ್ಮರಿಸಿಕೊಂಡು ಆ ದಿವಸ ಅವರ ಆರಾಧನೆಯನ್ನು 
ಮಾಡಿ ಸಂತುಷ್ಟರಾದರು. ಹೀಗೆ ಪ್ರಾರಂಭವಾದ ಪಲ್ಲಕ್ಕಿ ಉತ್ಸವವು ವರ್ಷ 
ಗಳು ಕಳೆದಂತೆ ಹೆಚ್ಚು ಜನಪ್ರಿಯವಾಯಿತು. ಇಂದಿಗೂ ಈ ಪಲ್ಲಕ್ಕಿ ಉತ್ಸವವು 
ನೆರವೇರುತ್ತಿದ್ದು ಭಕ್ತಾದಿಗಳು ಉತ್ಸಾಹದಿಂದ ಅದರಲ್ಲಿಪಾಲ್ಗೊಳ್ಳುತ್ತಿದ್ದಾರೆ. 
(ಆದರೆ ಕಾರಣಾಂತರದಿಂದ ಈ ಪಲ್ಲಕ್ಕಿ ವೆೊರವಣಿಗೆಯು ಬಡ್ಡೀರ ಕುಟುಂಬ 
ದವರ ಐನ್‌ಮನೆಗೆ ತೆರಳಿ ಅಲ್ಲಿ ಗುರುಪೂಜೆ ನಡೆಯುವ ಕಾರ್ಯಕ್ರಮ 
1991ನೇ ಇಸವಿಯಿಂದ ತಾತ್ಕಾಲಿಕವಾಗಿ ನಿಂತುಹೋಗಿದೆ. ಮತ್ತೆ ಪುನಃ 
ಗುರುಕೃಪೆಯಿಂದ ಈ ಕಾರ್ಯಕ್ರಮ ಹಿಂದಿನಂತೆ ನಡೆಯುವಂತಾಗಬೇಕು 
ಎಂದು ಭಕ್ತಾದಿಗಳು ಅಪೇ ಕ್ಷಿಸುತ್ತಿದ್ದಾರೆ. ಅದರಂತೆ ಆಶ್ರಮದ ಆಡಳಿತ 
ಮುಖ್ಯಸ್ಥರು ಸನಿಹದ ಭವಿಷ್ಯದಲ್ಲಿ ಈ ಉತ್ಸವದ ಪ್ರಾರಂಭದ ಬಗೆಗೆ ಕ್ರಮ 
ಕೈಗೊಳ್ಳಲಿದ್ದಾರೆ ಎಂದು ಭಾವಿಸಲಾಗಿದೆ.) 

ಸ್ವಾಮಿ ನಿತ್ಕಾನಂದರು ಚೇರಂಬಾಣೆಯಿಂದ ವರ್ಷದಲ್ಲಿ ಅನೇಕ ಬಾರಿ 

CC-0. Jangamwadi Math Collection. Digitized by eGangotri 


"-———— es e —— —— 


158 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 
ಹುಬ an ಹೋಗಿ ಬರುತ್ತಿದ್ದರು. ಹುಬ್ಬಳ್ಳಿಯಲ್ಲಿ ಬಹಳೆ ವರ್ಷಗಳ ಕಾಲ 
ಶ್ರೀ ಸಿದ್ಧಾರೂಢಮಠದಲ್ಲಿ ಸೇವಾನಿರತರಾಗಿದ್ದ "9,99 ನಿತ್ಯಾನಂದರಿಗೆ 
ಉತ್ತರ ಕರ್ನಾಟಕದಲ್ಲಿ ತುಂಬ ಶಿಷ್ಯವರ್ಗದವರು ಇದ್ದರು. ಹಾಗಾಗಿ 
ಅವರನ್ನೆಲ್ಲ ಭೇಟಿ ಆಗಲು ಹೋಗಿಬರುತ್ತಿದ್ದ ಸ್ವಾಮಿಗಳಿಗೆ ಹುಬ್ಬಳ್ಳಿ ಯಲ್ಲೇ 
ಭಕ್ತರ ಅಪೇಕ್ಷೆಯಂತೆ ನೆಲಸಬೇಕಾಗಿ ಬಂತು. ಹೀಗೆ ಹುಬ್ಬಳ್ಳಿಯಲ್ಲಿ ನೆಲಸಿದ 
ಸ್ವಾಮಿ ನಿತ್ಯಾನಂದರು ಚೇರಂಬಾಣೆ ಆಶ್ರಮದ ಅಧ್ಯಕ್ಷರಾಗಿಯೇ ಇದ್ದು 
ಕೊಂಡು ಕಾರ್ಯವನ್ನು ನಡೆಸುತ್ತಿದ್ದರು. ಆ ಸಂದರ್ಭದಲ್ಲಿ ಚೇರಂಬಾಣೆ 
ಆಶ್ರಮದಲ್ಲಿ ಸ್ವಾಮಿ ಶರಣಾನಂದರು. 49,90 ನಾರಾಯಣಾನಂದರು 
ಇದ್ದರು. ಕೊನೆಗೆ ಹುಬ್ಬಳ್ಳಿಯಲ್ಲಿ 1984ರ ಮಾರ್ಜ್‌ ತಾ. 9ರಂದು 
ಸ್ವಾಮಿ ನಿತ್ಯಾನೆಂದರು ಶಿವೈಕ್ಯರಾದರು. ಆಮೇಲೆ ಚೇರಂಬಾಣೆ ಸಿದ್ಧಾಶ್ರಮ 
ದಲ್ಲಿ ಸ್ವಲ್ಪ ಸಮಯ ಸ್ವಾಮಿ ಶರಣಾನಂದರು ಮುಖ್ಯಸ್ವಾಮಿಗಳಾಗಿ ಕಾರ್ಯ 
ಭಾರಗಳನ್ನು ನಡೆಸಿದರು. ಕಡೆಗೆ, ಆಡಳಿತ ಮಂಡಳಿಯವರ, ಭಕ್ತರ ಅಪೇಕ್ಷೆ 
ಯಂತೆ 9-9-1984ರಂದು ಸ್ವಾಮಿ ನಾರಾಯಣಾನಂದರು ಆಶ್ರಮದ 
ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡರು. 
ಸ್ವಾಮಿ ನಾರಾಯಣಾನಂದರು ಆಡಳಿತ ಮಂಡಳಿಯ ಮುಖ್ಯಸ್ಥರಾಗಿ. 
ಆಶ್ರಮದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಂತೆ ಸ್ವಾಮಿ ಮಾಧವಾನಂದರ 
'ಅಂತರಂಗಶಿಷ್ಯರಾದ ಶ್ರೀ ಐಚೆಟ್ಟಿರೆ ಎಂ. ವಸೆಂತ(ವಾಸುದೇವಾನೆಂದ) 
ನವರು ಆಶ್ರಮದ ಆಡಳಿತ ಮಂಡಳಿಯ ಗೌರವ ಕಾರ್ಯದರ್ಶಿಯಾಗಿ 
ಸದಸ್ಯರು-ಭಕ್ತರೆಲ್ಲರ ಒಮ್ಮತದಿಂದ ಆಯ್ಕೆಯಾಗಿ ವಿಶೇಷವಾದ ಉತ್ಸಾಹ 
ದಿಂದ ಕಾರ್ಯನಿರತರಾದರು. ಜೊತೆಗೆ ಗುರುಭಕ್ತಿ-ಸೇವಾದೃಷ್ಟಿಯುಳ್ಳ 
ಸಮರ್ಥರನ್ನು ಒಳಗೊಂಡ ಆಡಳಿತ ಸಮಿತಿ ಸದಸ್ಯರು ಕೂಡಿ ಬಂದರು. 
ಅವರಲ್ಲಿ ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಿಂದ ವಿಶೇಷವಾಗಿ ಸಮರ್ಥರು, 
ಪ್ರಮುಖರು ಆಗಿರುತ್ತಾರೆ ಎನ್ನುವುದು ಈ ಸಮಿತಿಯ ವೈಶಿಷ್ಟ ವಾಗಿದೆ. 
ಈ ನೂತನ ಆಡಳಿತ ಸಮಿತಿಯ ಸದಸ್ಯರೆಲ್ಲ ಆಶ್ರಮದ ಏಳಿಗೆಗಾಗಿ ವಿಶೇಷ 
ವಾಗಿ ಶ್ರಮಿಸಿರುತ್ತಾರೆ. 
ಇತ್ತೀಚೆಗಿನ ವರ್ಷಗಳಲ್ಲಿ ಆಶ್ರಮದ ಏಲಕ್ಕಿ ತೋಟದ ಉತ್ಪತ್ತಿಯು 
ಕುಂಠಿತವಾಗಿ ಆಶ್ರಮಕ್ಕೆ ಆರ್ಥಿಕವಾಗಿ ಸ್ವಲ್ಪ ತೊಂದರೆ ಉಂಟಾಯಿತು. 
ಆಶ್ರಮದ ಆಸ್ತಿಗೆ ಸೇರಿದ್ದ ಜಾಗದಲ್ಲಿದ್ದ ಮರಗಳನ್ನೂ ಮಾರಾಟಮಾಡಿ 
ಆಶ್ರಮಕ್ಕೆ ಆರ್ಥಿಕ ಬಲವನ್ನು ತುಂಬುವ ಯೋಜನೆಯೊಂದು ಕಾರ್ಯಗತ 


CC-0. Jangamwadi Math Collection. Digitized by eGangotri 


4 


ಶ್ರೀ ಸಿದ್ಧಾಶ್ರಮದ ಬೆಳವಣಿಗೆ ಮತ್ತು ಇಂದಿನ ಸ್ಥಿತಿಗತಿಗಳು 159 


ವಾಗದೆ ಹಾಗೆಯೇ ಉಳಿದಿತ್ತು. ಆಶ್ರಮದ ಹಳೆಯ ಪೀಳಿಗೆಯ ಭಕ್ತರಂ 
ಗಳಲ್ಲಿ ಅನೇಕ ಮಂದಿ ದಿವಂಗತರಾಗಿ ಹೊಸ ಪೀಳಿಗೆಯ ಜನರಿಗೆ 
ಆಶ್ರಮದ ಕುರಿತು ವಿಶೇಷವಾಗಿ ಪರಿಚಯ, ಸಂಬಂಧ ಬೆಳೆದುಬರಬೇಕಾಗಿ 
ಬಂತು. ಈ ಸಂದಿಗ್ಧ ಸಂದರ್ಭದಲ್ಲಿ ಆಶ್ರಮದ ನೂತನ ಅಧ್ಯಕ್ಷರು ಹಾಗೂ 
ಆಡಳಿತಮಂಡಳಿಯವರು ವಿಶೇಷ ಪರಿಶ್ರಮ ವಹಿಸಿ ಕೆಲಸ ಮಾಡಿರುತ್ತಾರೆ 
ಎಂಬುದು ಸ್ಮೆರಣೀಯವಾದ ವಿಚಾರವಾಗಿದೆ. ಈ ಸಂದರ್ಭದಲ್ಲಿ ಆಶ್ರಮದ 
ಆಡಳಿತ ಮಂಡಳಿಯ ಸದಸ್ಯರಾಗಿ ದಿವಂಗತ ಶ್ರೀ ಬೊಪ್ಪಂಡ ಕಾಳಪ್ಪ 
ನವರು ಸಲ್ಲಿಸಿರುವ ಸೇವೆಯು ಪ್ರತ್ಯೇಕವಾಗಿ ಸ್ಮರಣೀಯ. ಶ್ರೀಯುತರು 
ಕರ್ನಾಟಕ ಸರಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರಾಗಿ 
ನಿವೃತ್ತಿಹೊಂದಿದವರಾಗಿದ್ದು ಒಳ್ಳೆಯ ಸಾರ್ವಜನಿಕೆ ಸೇವಾ ಅನುಭವ, 
ವಿದ್ಯಾವಂತಿಕೆ ಉಳ್ಳವರಾಗಿದ್ದರು. ಅವರು ಶ್ರದ್ಧಾಭಕ್ತಿಪೂರ್ವಕವಾಗಿ 
ಆಶ್ರಮದ ಏಳಿಗೆಗಾಗಿ ಉತ್ಸಾಹದಿಂದ ವಿವಿಧ ರೀತಿಯಲ್ಲಿ ದುಡಿದಿರುತ್ತಾರೆ. 
ತಿಂಗಳಿಗೊಮ್ಮೆ ಅವರು ಆಶ್ರಮದಲ್ಲಿ ಮತ್ತು ಆಸಕ್ತ ಭಕ್ತರ ಮನೆಗಳಲ್ಲಿ 


ಎಂಬಂತೆ ಸತ್ಸಂಗಗಳನ್ನು ನಡೆಸಿ ಶ್ರೀ ಸಿದ್ಧಾರೂಢಸ್ವಾವಿಂಗಳ ಉಪದೇಶ 


ಗಳು-ಗುರುಭಕ್ತಿ-ಧಾರ್ಮಿಕ ಜೀವನ ಇವುಗಳ ಕುರಿತು ಆಶ್ರಮದ ಅನೇಕ 
ಅಭಿಮಾನಿಗಳಲ್ಲಿ, ಆಸಕ್ತೆರಲ್ಲಿ, ಯುವಪೀಳಿಗೆಯವರಲ್ಲಿ ವಿಶೇಷವಾಗಿ ಶ್ರದ್ಧೆ, 
ಆಸಕ್ತಿಗಳು ಮೂಡುವಂತೆ ಮಾಡಿರುತ್ತಾರೆ. ಅದರಂತೆಯೇ, ಆಶ್ರಮದ 


ಆರ್ಥಿಕ ದೌರ್ಬಲ್ಯದ ನಿವಾರಣೆಗಾಗಿ ನಿಶ್ಚಿತವಾಗಿ ರೂ. 501/- ಮತ್ತು . 


ಮೇಲ್ಪಟ್ಟು ಎಂಬಂತೆ ಯಥಾನಂಕೂಲವಾಗಿ ಭಕ್ತರಿಂದ ಉದಾರದೇಣಿಗೆ 
ಯನ್ನು ಸಂಗ್ರಹಿಸಿ ಆಶ್ರಮಕ್ಕೆ ಐವತ್ತು ಸಹಸ್ರ ರೂ.ಗಳ ನಿರಖು ಠೇವಣಿಯ 
ತುಂಬಿ ಬರುವಂತೆ ಮಾಡಿ ಆಶ್ರಮದ ಆರ್ಥಿಕ ಸ್ಥಿತಿಯನ್ನು ಭದ್ರಪಡಿಸು 
ವುದಕ್ಕೆ ಸಮಿತಿಯಲ್ಲಿ ಮುಂದಾಳ್ತನ ವಹಿಸಿ ಕೆಲಸಮಾಡಿರುವ ಗಣ್ಯರಾಗಿರು 
ತ್ತಾರೆ. ಅವರ ಸಂಗಡ ತಾನು ಆಡಳಿತ ಮಂಡಳಿಯ ಸದಸ್ಯೆ ಅಲ್ಲದಿದ್ದರೂ 
ಆಶ್ರಮದ ನಿಷ್ಠಾವಂತ ಭಕ್ತೆಯಾಗಿ ಶ್ರೀ ಕಾಳಪ್ಪನವರ ಪತ್ನಿ ಶ್ರೀಮತಿ 
ಬೋಜಮ್ಮನವರೂ ಹಾರ್ದಿಕವಾಗಿ ಬೆಂಬಲವಿತ್ತು ಸತ್ಸಂಗಗಳು, ದೇಣಿಗೆ 
ಸಂಗ್ರಹ ಕಾರ್ಯಕ್ರಮಗಳಲ್ಲಿ ದುಡಿದು ವಿಶೇಷವಾಗಿ ಗುರುಸೇವೆ ಸಲ್ಲಿಸಿರು 
ತ್ತಾರೆ. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯಲ್ಲಿ ಇದ್ದ ಇನ್ನಿತರ ಗಣ್ಯವ್ಯಕ್ತಿ 
ಗಳು ಸಮರ್ಥವಾಗಿ ಸೇವೆಸಲ್ಲಿಸಿದ್ದು ಅವರೆಲ್ಲ ಇಲ್ಲಿ ಸ್ಮರಣೀಯರಾಗಿರು 


Oll ಕೋದಂಡ ಬೋಪಯ್ಯನವರು 
ತ್ತಾರೆ. eio ಪೈಕಿ TROU deny RWV Digitized by eGangetr 


160. ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಮಂಡಳಿಯ, ಉಪಾಧ್ಯಕ್ಷರಾಗಿ ಮಹತ್ವದ ಸೇವೆಸಲ್ಲಿಸಿರುತ್ತಾರೆ. ಸಮಿತಿಯ 
ಇಶರ ಸದಸ್ಯರುಗಳ ಹೆಸರುಗಳು ಇಂತಿವೆ : 


ಶ್ರೀಯುತರುಗಳಾದ-- 


ಮಂದಪ್ಪಂಡ ತಿಮ್ಮಯ್ಯನವರು (ಕೋಶಾಧಿಕಾರಿಗಳು) ' 
ಮಂದಪ್ಪ ೦ಡ ಕುಶಾಲಪ್ಪನವರು 

ಪೊರಕೇರ ಅಯ ಒಣ್ಣನವರು 

ಮುಂಡಂಡ ಕಾರ್ಯಪ್ಪನವರು 

ಅಜ್ಜಿನಂಡ ಪಳಂಗಪ್ಪನವರು 


ಈ ಸಮಿತಿಯವರೆಲ್ಲ ಸೇರಿ ಪರಿಶ್ರಮವಹಿಸಿ ಆಶ್ರಮದ ಆಸ್ತಿಯ ಕಾಡಿ 
ನಿಂದ ಮರವನ್ನು ಮಾರಾಟಮಾಡುವ ವ್ಯವಸ್ಥೆಯನ್ನು ಮಾಡಿ ಅದರಿಂದ 
ಆಶ್ರಮಕ್ಕೆ ಐದುಲಕ್ಷ ರೂಪಾಯಿಗಳಷ್ಟು ಆದಾಯ ಬಂದು ಆ ಮೊತ್ತವನ್ನು 
es, ಮದ ಹೆಸರಿನಲ್ಲಿ ಶಾಶ್ಚತ ನಿರಖು ಕೇ ವಣಿಯಾಗಿ ಉಳಿಯುವಂತೆ ಭದ್ರ 
ವಾದ ವ್ಯವಸ್ಥೆಯನ್ನು ಮಾಡಲಾಯಿತು. ಹೀಗೆ ಈ ಸಮಿತಿಯವರೆಲ್ಲರ 
ಸಮರ್ಥವಾದ ಸೇವೆಯಿಂದಾಗಿ, ಮಿಗಿಲಾಗಿ ಗುರುಕೃಪಾವಿಶೇಷದಿಂದಾಗಿ 
ಆಶ್ರಮದ ಆರ್ಥಿಕ ಆಡಿಪಾಯವು ಭದ್ರ ವಾಗಿ ನೆಲೆಗೊಳ್ಳ ಲು ಸಾಧ್ಯ 
ವಾಯಿತಂ. 


ಆಶ್ರಮದ ಇಂದಿನ ಪರಿಸ್ಥಿತಿ ಮತ್ತು ಅಭಿವೃದ್ಧಿಯೋಜನೆಗಳು 


ಆಶ್ರಮದಲ್ಲಿ ಮೂಲತಃ ಸ್ವಾಮಿ ಮಾಧವಾನಂದರು ನಿರ್ಣಯಿಸಿ 
ಪ್ರಾರಂಭಿಸಿದ ನಿತ್ಯಪೂಜೆ, ವಿಶೇಷವಾದ ಪೂಜಾ ಉತ್ಸವಗಳು, ಧಾರ್ವಿಕ 
ಹಾಗೂ ಸಾಮಾಜಿಕ ಸೇವಾಕಾರ್ಯಕ್ತಮಗಳು ಸುಸೂತ್ರವಾಗಿ ಇಂದಿಗೂ 
ಸಾಗುತ್ತಿವೆ. ಹಿಂದಿನಂತೆ ಕಾವೇರಿಜಾತ್ರೆ, ಶಿವರಾತ್ರಿ ಸಂದರ್ಭಗಳಲ್ಲಿ ಇಂದು 
ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಶ್ರಮಕ್ಕೆ ಬಂದು ಉಳಕೊಂಡು ಗುರು 
ದೇವರ ಪೂಜೆ, ಅನ್ನಸಂತರ್ಪಣೆಗಳಲ್ಲಿ ಭಾಗಿಗಳಾಗುತ್ತಿಲ್ಲ. ಈಗಿನ ಕಾಲದಲ್ಲಿ 
ಸಾರಿಗೆ ಸೌಕರ್ಯವು ಬಹಳ ಅನುಕೂಲವಾಗಿರುವುದಲ್ಲದೆ ಬಹುಮಂದಿ 
ಕಾಲ್ನಡೆಯಲ್ಲಿ ಯಾತ್ರೆಮಾಡುವುದನ್ನು ನಿಲ್ಲಿಸಿರುತ್ತಾರೆ. ಅಲ್ಲದೆ ಅನೇಕರು 
ತಮ್ಮ ಸ್ವಂತ ವಾಹನಗಳಲ್ಲಿ ಪ್ರಯಾಣಮಾಡುತ್ತಾರೆ. ಹಾಗಾಗಿ ಆಶ್ರಮಕ್ಕೆ 


CC-0. Jangamwadi Math Collection. Digitized by eGangotri 


ಶ್ರೀ ಸಿದ್ಧಾ ಶ್ರಮದ ಬೆಳವಣಿಗೆ ಮತ್ತು ಇಂದಿನ ಸ್ಥಿತಿಗತಿಗಳು 161 


ಕಾವೇರಿಜಾತ್ರೆ, ಶಿವರಾತ್ರಿ ಸಂದರ್ಭಗಳಲ್ಲಿ ಬರುವ ಭಕ್ತರ ಸಂಖ್ಯೆ ಗಣನೀಯ 
ವಾಗಿ ಕಡಿಮೆ ಆಗಿರುತ್ತದೆ. ಹಾಗಿದ್ದರೂ ಕೂಡ ಗುರುಮಠವಂದು ಭಕ್ತಿ 
ಯಿಂದ ಅನೇಕೆ ಮಂದಿ ಬಂದು ಹೋಗುತ್ತಾ ರೆ. ಪೂಜಾಪ್ರಸಾದ ಸಿ ಕರಿಸಿ 
ಸಂತೃಪ್ತರಾಗಿ ತೆರಳುತ್ತಾರೆ. 

ಸ್ವಾವಿಂ ಮಾಧವಾನಂದರು ಕೈವಲ್ಯಹೊಂದಿದ ನಂತರ ವರ್ಷಂಪ್ರತಿ 
ಫೆಬ್ರುವರಿ ತಾ. 3ರಂದು ಅವರ ಪುಣ್ಯತಿಥಿ ಆರಾಧನಾ ಉತ್ಸವವು ವಿಶೇಷ 
ವಾಗಿ ಆಶ್ರಮದಲ್ಲಿ ಆಚರಿಸಲ್ಪಡುತ್ತಿದೆ. ಉತ್ಸವಕ್ಕೆ ಬರುವ ಭಕ್ತರ, 
ಅಭಿಮಾನಿಗಳ ಸಂಖ್ಯೆ ವಷ ದಿಂದ ವರ್ಷಕ್ಕೆ ಹೆಚ್ಚಾ ಗುತ್ತಿ ದೆ. ಆಗಿಂದಾಗ್ಗೆ. 
ಉತ್ಸವದ ಸಂದರ್ಭದಲ್ಲಿ ಹರಿಕಥೆ-ಉಪನ್ಯಾ ಸ-ಸಂಕೀರ್ತನೆಗಳಲ್ಲದೆ ಧಾರ್ಮಿಕ 


|^ ಜಾಗೃತಿಯ ದೃಷ್ಟಿ ಯಿಂದ ಹೊಸ ಹೊಸ ಕಾರ್ಯಕ್ರಮಗಳನ್ನು ಅಳವಡಿಸ 


ಜಾಗತಿ ದೆ. ಆದರಂತೆ, ಇತ್ತೀಚೆಗೆ ಕೇಲವು ವರ್ಷಗಳಿಂದ ಸ್ವಾ ಮಿ ಮಾಧವಾ 
ಮ ಪ್ರಣ್ಯತಿಥಿ ಆರಾಧನಾ , ಉತ್ಸ ವ ಸಂದರ್ಭದಲ್ಲಿ ಶಾಲಾಕಾಲೇಜರ 


ದ್ಯಾರ್ಥಿವಿದ್ದಾ ರ್ಥಿನಿಯರಿಗೆ ಶ್ಲಿ ಶ್ರೀಮದ್ಭ ಗವದ್ದಿ ತಾಶ್ಲೋಕಗಳ ಕಂಠಪಾಠ | 


ಸ್ಪ an ದೇವರನಾಮ ಹಾಡುವಿಕೆಯ ಸ್ಪರ್ಧೆ, " ಧಾರ್ಮಿಕ ವಿಚಾರಗೋಷ್ಠಿ 
ಕಾರ್ಯಕ್ರಮಗಳು ಪ್ರತ್ಯೇಕವಾಗಿ ನಡೆಯುತ್ತಿದ್ದು ಕೊಡಗಿನಾದ್ಯ ಂತದಿಂದೆ 
ಆಸಕ್ತ ಯುವಕೆಯುವತಿಯವರು, ಬಾಲಕಬಾಲಕಿಯರು ಈ ಕಾರ್ಯಕ್ರ ವಂ 
ಗಳೆಲ್ಲಿ ಭಾಗಿಯಾಗುತ್ತಿರುವುದು ತುಂಬ ಸಂತೋಪದೆ ವಿಚಾರವಾಗಿರುತ್ತದೆ ; 
ಆಶ್ರ ಮದ ಚಟುವಟಿಕೆಗಳ ಬೆಳವಣಿಗೆಯ ದೃಷ್ಟಿಯಿಂದ ಬಹಳ ಪ್ರೋತ್ಸಾಹ 
ಕರವಾದ ಸಂಗತಿಯಾಗಿರುತ್ತದೆ. ಹಾಗೆಯೇ ಈ ವಾರ್ಷಿಕ ಆರಾಧನಾ ಉತ್ಸವ 
ಸ ಚೇರಂಬಾಣೆ ಹಾಗೂ ಅಕ್ಕಪಕ್ಕದ ಊರಿನ ಶಾಲಾಕಾಲೇಜುಗಳ 
ದ್ಯಾರ್ಥಿವಿದ್ದಾ ದ್ಯಾರ್ಥಿನಿಯರು, ಭಕ್ತರು, ಅಭಿಮಾನಿಗಳು ಹೆಚ್ಚಿ ನ ಸಂಖ್ಯೆಯಲ್ಲಿ 
e ಪೂಜೆ-ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗುತ್ತಿ ದ್ದಾರೆ. 
ನಿತ್ಯದಲ್ಲಿ ಭಕ್ತರು, ಆಸಕ್ತರು ಆಶ್ರ ಮಕ್ಕೆ ಬಂದು' ಗುರುಪೂಜೆ, ಅಧ್ಯಕ್ಷ 
ಸ್ವಾ "ಗಳ ದರ್ಶನ, ಸತ್ಸಂಗ, ಗುರುಸೇಪಿಗಳನ್ನು ಮಾಡಿ ಮುದಗೊಂಡು 


ತೆರಳುತ್ತಿರುತ್ತಾರೆ. ಅನೇಕರು ಆಶ್ರಮಕ್ಕೆ ಬಂದು ಸದ್ಗುರುದೇವರ ಸನ್ನಿಧಿ | 


ಯಲ್ಲಿ ತಮ್ಮ ಮನೋಭೀಷ್ಟಸಾಧನೆಗಾಗಿ, 'ಗುರುದೇವತಾಭಕ್ತಿ ಸಂವರ್ಧನೆಗಾಗಿ 
ಪ್ರಾರ್ಥಿಸಿ ವಿಶೇಷವಾಗಿ ಗುರುಪಾದಪೂಜೆ, ಅಷ್ಟೋತಶ್ತರಶತನಾಮ ಅರ್ಚನೆ 
ಇತ್ಯಾದಿ ಸೇವಗಳನ್ನು ಮಾಡಿಸಿ ತೆರಳುತ್ತಾರೆ. ಭಕ್ತ d ಪ ದೆ, ಪ್ರಾಮಾಣಿಕತೆ, 


ನಿಷ್ಠೆ ಗಳಿಗೆ ಅನುಗುಣವಾಗಿ ಪ್ರಾರ್ಥನೆಗಳು ಫಲಕಾರಿಯಾಗುತ್ತವೆ. 
1 1 CC-0. Jangamwadi Math Collection. Digitized by eGangotri 


sa. ED eee + eee eS - : 


162 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಆಶ್ರಮದ ಪರಿಸರೆ ತುಂಬ ಪ್ರಶಾಂತವಾಗಿದೆ. ಪ್ರಾರ್ಥನಾಮಂದಿರೆ, ಸಭಾ 
ಮಂದಿರ, ಭೋಜನಮಂದಿರ ಎಂಬಿತ್ಯಾದಿಯಾಗಿ ವಿವಿಧ ಕಟ್ಟಡಗಳಿಂದ | 
ಕೂಡಿ ಆಶ್ರಮವು ಭಕ್ತರಿಗೆ, ಸಾಧಕರಿಗೆ ಅನುಕೂಲವಾದ ಆಧ್ಯಾಶ್ಮಿ ಕ ಕೇಂದ್ರ 
ವಾಗಿ ನೆಲೆಗೊಂಡಿರುತ್ತದೆ. ಇನ್ನೂ ಕೆಲವು ಅಗತ್ಯದ ಕಟ್ಟಡಗಳ ನಿರ್ಮಾಣ 
ಸಾಧಕರಿಗೆ, ಅತಿಥಿಗಳಿಗೆ ಜಾತ ವಸತಿಗೃ ಹಗಳು ಎಂಬಂ 
ದಾಗಿ ಅಭಿವೃದ್ಧಿ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ. ಹಾಗೆಯೇ ಬಡ 
ವಿದ್ಯಾರ್ಥಿಗಳಿಗೆ ಆಶ್ರಮದಲ್ಲಿ ವಸತಿಗೆ ಅನುಕೂಲಮಾಡಿಕೊಟ್ಟು ಅವರ 
ಎದ್ಯಾಭ್ಯಾಸಕ್ಕೆ ಬೆಂಬಲ ನೀಡುವ ಕುರಿತಾಗಿ ವ್ಯವಸ್ಥೆ ಮಾಡುವ ಯೋಜನೆ 
ಪರಿಶೀಲನೆಯಲ್ಲಿದೆ. ಪ್ರಸ್ತುತದಲ್ಲಿ ಪ್ರಯೋಗಾರ್ಥವಾಗಿ ಎಂಬಂತೆ ಇಬ್ಬರು 
ಬಡವಿದ್ಯಾರ್ಥಿಗಳನ್ನು (ಚಿ॥ ಅಶ್ವತ್ಥ, ಚಿ॥ ಅಜಿತ) ಆಶ್ರಮದಲ್ಲಿ ಸೇರಿಸಿ 
ಕೊಳ್ಳೆಲಾಗಿದೆ. 
ಆಶ್ರಮದ ಪ್ಲಾ ್ರಿರ್ಥನಾಮಂದಿರದ ನೆಲಕ್ಕೆ ಅಮೃತಶಿಲಾ ಚಪ್ಪಡಿಗಳನ್ನು 
ಹಾಸಿ ಅಂದಗೊಳಿಸುವ ಯೋಜನೆಯೊಂದನ್ನು ರೂಪಿಸಲಾಗಿದೆ. ಈ 
ಯೋಜನೆಯ ಯಶಸ್ವೀ ಪೂರೈಕೆಗೆ ಗುರುಭಕ್ತರಾದ ಶ್ರೀಯುತ tod . 
ಕಂಟ್ಟಪ್ಪನವರು ಮೂವತ್ತುಸಾವಿರ ರೂಪಾಯಿಗಳನ್ನು ಕಾಣಿಕೆಯಾಗಿ ನೀಡಿ 
ರುತ್ತಾರೆ. ಶ್ರೀಯುತ ಕಂಟ್ಟಪ್ಪನವರು ಈಗ ರಷ್ಯಾ Odo ಸ ಸ್ವಂತ 
ವಾಣಿಜ್ಯೋದ್ಯಮಿಯಾಗಿ ಕಾರ್ಯಭಾರ ನಿರ್ವಹಿಸುತ್ತಾ "ನೆಲಸಿರುತ್ತಾ 2 
ಆಶ್ರಮದ ನಿಯಮಾವಳಿಗಳಿಗೆ ಬದ್ಧರಾಗಿ, ಗುರುಸೇವಾನಿರತರಾಗಿ ಆಸಕ್ತೆ 
''ಭಕ್ತರು ಆಶ್ರಮದಲ್ಲಿ ಇಳಕೊಳ್ಳುವುದಕ್ಕೆ ಅವಕಾಶವಿದೆ. ಆದರೆ ಆಶ್ರಮಕ್ಕೆ 
ಶಿಷ್ಕರನ್ನು, ಭಕ್ತ ರನ್ನು ನಿವಾಸಿಗಳಾಗಿ ಸೇರಿಸಿಕೊಳ್ಳುವ ಕುರಿತು ಆಯ್ಕೆ ಯ 
ಮತ್ತು ಅನುಮತಿಯ ಜವಾಬ್ದಾರಿ ಆಶ್ರಮದ ಅಧ್ಯಕ್ಷರು ಹಾಗೂ ಆಡಳಿತ 
ಮಂಡಳಿ ಸದಸ್ಯರಿಗೆ ಸೇರಿರುತ್ತ ದೆ. ಈಗ ಆಶ್ರಮದ ನಿವಾಸಿಗಳಾಗಿ ಶ್ರೀಯುತ 
ಬಲ್ಲಚೆಂಡ ಕರುಂಬಯ ನವರು, ಶ್ರೀಯುತ ಮರಾಠಿ ಕೃಷ್ಣನವರು ಇದ್ದಾರೆ. 
ಶ್ರೀಯುತ ಕೃಷ್ಣನವರು 1935ನೇ ಇಸ ಸವಿಯಿಂದಲೇ. ಸಾ ವಂ ಮಾಧವಾ 
ನಂದರ ಸೇವೆಮಾಡುತ್ತಾ ಆಶ್ರಮದ ದಿನನಿತ್ಯದ ಕೆಲಸಕಾರ್ಯಗಳಲ್ಲಿ ಭಾಗಿ 
ಯಾಗುತ್ತಾ ಆಶ ಸ ಮವಾಸಿಗಳಾಗಿರುತ್ತಾ ಬಂದವರು ಈಗಲೂ' ಗುರುಸೇವೆ 
ಯನ್ನು ಮಾಡುತ್ತಿದ್ದಾರೆ. ಹೊಗೆಯೇ, ಶ್ರೀಯುತ ಕಂಬೀರಂಡ ಅಚ್ಚಯ್ಯ 


, " ನವರ ಪುತ್ರಿ ಶ್ರೀಮತಿ ಬೋಜಮ್ಮ ಎಂಬುವವರು ಕಳೆದ ಹತ್ತು ವರ್ಷ 


ಗಳಿಂದ ಆಶ್ರಮವಾಸಿಗಳಾಗಿದ್ದು ಆಶ್ರಮದ ದೈನಂದಿನ ಕೆಲಸಗಳು ಹಾಗೂ 


CC-0. Jangamwagi Math Collection. Digitized by eGangotri 


ಶ್ರೀ ಸಿದ್ಧಾ ಶ್ರಮದ ಬೆಳವಣಿಗೆ ಮತ್ತು ಇಂದಿನ ಸ್ಥಿತಿಗತಿಗಳು 163 


ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಾ ಗುರುಸೇವೆಮಾಡುತಿ ದ್ದಾರೆ. ಹಾಗೆಯೇ 
ಫ್ರೀ ಹೆಚ್‌. ಬಾಬು ಎಂಬುವವರು ಆಶ ಶ್ರಮದಲ್ಲಿ ಪಹರೆ ಕೆಲಸ ಮಾಡುತ್ತಾ 
` ಗುರುಭಕ್ತರಾಗಿ sexta ಸುತ್ತಿದ್ದಾರೆ. ಆಶ ಶವದ ಈಗಿನ ಅಧ್ಯಕ್ಷರಾದ 
ಸ್ವಾಮಿ ನಾರಾಯಣಾನಂದರು ಮಠದ ಸ ಸಂಪ್ರದಾಯರಕ್ಷಣೆ, ಭಕ್ತರ ಏಳಿಗೆ, 
ಸಮಾಜದ ಕಲ್ಯಾಣ, ಆಶ್ರಮದ ಅಭಿವೃದ್ಧಿ ಎಂಬುದಾಗಿ ವಿವಿಧ ದೃಷ್ಟಿ 
ಯಿಂದ ನಿಷಾ ಷ್ಮಾವಂತರಾಗಿ ಕಾರ್ಯತತ ರರಾಗಿರುತ್ತಾ ರೆ. ಹಾಗೆಯೇ ಈಗಿನ 
ಆಡಳಿತ ಮಂಡಳಿಯೂ ಕೂಡ ಭಕ್ತಾ ದಿಗಳೆ ಸಹಕಾರದೊಡನೆ ಆಶ್ರಮದ 
ಸರ್ವಾಂಗೀಣವಾದ ಆಭಿವೃದ್ಧಿ ಗಾಗಿ ದುಡಿಯಲು ಕಂಕಣಬದ್ಧ ವಾಗಿರುತ್ತದೆ. 

ಹೀಗೆ, ಇಂದು ಚೇರಂಬಾಣೆಯ ಶ್ರೀ ಸಿದ್ಧಾಶ್ರಮವು "ಸದ್ಗುರು ಶ್ರೀ 
ಸಿದ್ಧಾರೂಢ ಮಹಾಸ್ಟ್ವಾವಿಗಳ ಮತ್ತು ಆಶ್ರಮಸಂಸ್ಥಾ ಪಕರಾದ ಶ್ರೀ 
ಮಾಧವಾನಂದನಸ್ನಾ ಮಿಗಳ ಪವಿತ್ರ ಸಾನ್ನಿಧ್ಯವಿಶೇಷದ, ಅಭಯಾನುಗ್ರಹ 
ದಾಯಕವಾದ ಗುರುಶಕಿ ಕಿಕೇಂದ್ರವಾಗಿ ಬೆಳಗುತ್ತಿ ದೆ. 


ಅನೊಬಂಧ- ೨ 


ಪ್ರಸ್ತುತ ಚೇರಂಬಾಣೆ ಶ್ರೀ ಸಿದ್ಧಾಶ್ರಮದ ಆಡಳಿತಮಂಡಳಿಯ ಸದಸ್ಯರ 
ಹೆಸರುಗಳು ಇಂತಿವೆ : 


ಶ್ರೀಮತ್‌ ಸ್ವಾವಿಂ ನಾರಾಯಣಾನಂದರಂ- ಅಧ್ಯಕ್ಷರು 


ಫ್ರೀಯಹತರುಗಳಾದ: 
ಬಡ್ಡೀರ ಭೀಮಯ್ಯನವರು--ಉಪಾಧ್ಯಕ್ಷರು 
ಮಂದಪ್ಪಂಡ ತಿಮ್ಮಯ್ಯನವರು-- ಕೋಶಾಧಿಕಾರಿಗಳು 
ಐಚೆಟ್ಟಿರ ವಸಂತನವರು--ಗೌ॥ ಕಾರ್ಯದರ್ಶಿಗಳು 
ಪಟ್ಟಮಾಡ ಭೀಮಯ್ಯನವರು ಸದಸ್ಯರು 
ಮಂದಪ್ಪಂಡ. ಕುಶಾಲಪ್ಪನವರು s 


ಪೊರಕೇರ ಆಯ್ಯಣ್ಣನವರು i 
ಪರವಂಡ ದೇವಯ್ಯನವರು ಡಿ 
ಪುಲ್ಲೇರ ಬೋಪಯ್ಯನವರು 

' ವಣಂಡಂಡ ಅಪ್ಪಚ್ಚ ನವರು 


$ CC-0. Jangamwdai Math Collection. Dig by eGangotri 


ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಅಜ್ಜಿನಂಡ ಪಳಂಗಪ್ಪನವರು ಸದಸ್ಯರು 
ಕುಲ್ಲೆಟ್ಟಿರ ಗುರುವಪ್ಪ ನವರು P 
ಮುಕ್ಕಾಟಿರೆ ಬಾಲಭಾಸ್ಕೆರರೆವರು 
ಕುಂಜಿಲನ ಠಾಗೋರ್‌ರವರು 
ಮರಾಠಿ ಕೃಷ್ಣಪ್ಪನವರು 


164 


ಅನುಬಂಧ - ೩ | 
ತೀ ಸಿದಾಶೈಮ — ಚೇರಂಬಾಣೆ — ಕೊಡಗು 
A) o 
ನಿತ್ಯಪೂಜಾವಿಧಿ ಮತ್ತು ವೇಳಾಪಟ್ಟಿ 


ಬೆಳೆಗಿನ ಜಾನು 4.00 ಘಂಟೆಗೆ ' 
ಸದ್ಗುರು ಶ್ರೀ ಸಿದ್ಧಾರೂಢರ ಮತ್ತು ಸ್ವಾಮಿ ಮಾಧವಾನಂದರ 
ಪಾದುಕೆಗಳನ್ನು ಅಲಂಕರಿಸಿ ಮಂಗಳಾರತಿ ಮಾಡುವುದು. | 


ಪೂರ್ವಾಹ್ನ 11.30 ಘಂಟಿಗೆ 
ಪೂಜೆ, ನೈವೇದ್ಯಸಮರ್ಪಣೆ ಮತ್ತು ಮಹಾಮಂಗಳಾತಿ 


ಸಂಧ್ಯಾಕಾಲ 6.00 ಘಂಟೆಯಿಂದ ರಾತ್ರಿ 8.00 ಫಂಟೆವರಿಗೆ 
6 ಘಂಟೆಯಿಂದ 7 ಘಂಟೆವರೆಗೆ ಯಾವುದಾದರೊಂದು ಕೆಳಕಂ 
ಧಾರ್ವಿಕ ಗ್ರಂಥದ ಪಠಣ : 
1. ಶ್ರೀಮದ್‌ ಭಗವದ್ಗೀತೆ 
2, ಜ್ಞಾನಸಿಂಧು 
3. ಅನುಭವಸಾರ 
4. ಕೈವಲ್ಯಪದ್ಧತಿ 
೨. ದೇವಿಮಹಾತ್ಮೆ 
ದೇವಿ ಜಗನ್ಮಾತೆಯ , ಪೂಜಾಸಂದರ್ಭದಲ್ಲಿ ದೇವಿಮಹಾತ್ಮೆ ಪಾರಾ 
ಯಣ. 


CC-0. Jangamwadi Math Collection. Digitized by eGangotri 


ನಿತ್ಯ ಪೂಜಾವಿಧಿ ಮತ್ತು ವೇಳಾಪಟ್ಟಿ | 165 
7 ಘಂಟೆಯಿಂದ 7.30ರ ವರೆಗೆ ಭಜನೆ-ನಾಮಸಂಕೀರ್ತನೆ. 
7.30ರಿಂದ 8.00 ಘಂಟೆವರೆಗೆ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾ 

| ಸ್ವಾಮಿಗಳ ಚರಿತ್ರೆಯ ಪಠಣ. 
8.00 ಘಂಟೆಗೆ ಮಂಗಳಾರತಿ ಸೇವೆ 


ಪ್ರತಿ ಸೋಮವಾರ ಆಶ್ರಮದಲ್ಲಿ ನಡೆಯುನ ವಿಶೇಷ ಪೂಜಾವಿಧಿ — 


ಪೂರ್ವಾಹ್ನ 11.30 ಘಂಟೆಗೆ 
ಸದ್ಗುರು ಶ್ರೀ ಸಿದ್ಧಾರೊಢರ ಮತ್ತು ಸ್ವಾಮಿ ಮಾಧವಾನಂದರ 
ವಿಗ್ರಹಗಳಿಗೆ ಎಧಿಯುಕ್ತವಾಗಿ ಅಭಿಷೇಕ--ಶಿವಮಹಿಮ್ನಾ ಸ್ತೋತ್ರ 
ಹಾಗೂ ಭಜನೆಯೊಂದಿಗೆ. ಶ್ರೀ ಸಿದ್ಧಾರೂಢರ ಅಷ್ಟೋತ್ತರಶತ 
ನಾಮ ಅರ್ಚನೆ, ಮಹಾಮಂಗಳಾರತಿ ಮತ್ತು ಭಕ್ತಾದಿಗಳಿಗೆ ಅನ್ನ 


ಸಂತರ್ಪಣೆ. 


ಪ್ರತಿ ಪೂರ್ಣಿಮೆಯ ದಿವಸ ಆಶ್ರಮದಲ್ಲಿ ನಡೆಯುವ ವಿಶೇಷ ' 
| ಪೂಜಾವಿಧಿ 
ಪೂರ್ವಾಹ್ನ 11.30 ಘಂಟೆಗೆ | 
ಶ್ರೀ ಸದ್ಗಾರುಪಾದುಕಾಭಿಷೇಕ, ಅಷ್ಟೋತ್ತರಶತನಾಮಾರ್ಜನೆ: 
ಮಹಾಮಂಗಳಾರತಿ. ಭಕ್ತಾದಿಗಳಿಗೆ ಪ್ರಸಾದವಿನಿಯೋಗ ಮತ್ತು 
ಅನ್ನಸಂತರ್ಪಣೆ. 


ಆಶ್ರಮದಲ್ಲಿ ನಡೆಯುವ ವಾರ್ಷಿಕ ವಿಶೇಷ ಪೂಜೆ ಉತ್ಸವಗಳು 


1. ಸದ್ಗುರು ಶ್ರೀ ಸಿವ್ಧಾರೊಢರ ಜಯಂತಿ 
(ಶ್ರೀರಾಮನನಮಿ ದಿವಸ) | 
Bowers, 10 ಘಂಟಿಗೆ ಕಾರ್ಯಕ್ರಮ ಪ್ರಾರಂಭ 
x cene ಚಿಕ್ಕ ವಿಗ್ರಹವನ್ನು ತೊಟ್ಟಿಲಲ್ಲಿ ಮಲಗಿಸಿ ನಾರೀ 
ವೃಂದಸಹಿತವಾಗಿ ಜೋಗುಳ ಹಾಡು ಹಾಡುತ್ತಾ ತೊಟ್ಟಿಲು ತೂಗು 
ವುದು. ಆಮೇಲೆ ಸದ್ಗುರುಗಳ ಪಾದುಕಾಪೂಜೆ, ಮಹಾಮಂಗಳಾರತಿ 


» : 
GHB AACS van Collection. Digitized by eGangotri 


- 166 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ವ 
2: ಸದು ರು ಶ್ರೀ ಸಿದ್ದಾರೊಢರ ಪುಣ್ಯತಿಥಿ ಆರಾಧನೋತ್ಸ 
(ಶ್ರಾವಣ ಮಾಸದೆ 'ಹುಣ್ಣಿನೆಂಯ ಮಾರನೇ ದಿವಸ) 


ಪೂರ್ವಾಹ್ನ 10 ಘಂಟೆಗೆ ಕಾರ್ಯಕ್ರಮ ಪ್ರಾರಂಭ 
1. ಸದ್ಗುರುಗಳ ಪಾದಪೂಜೆ, ಅಷ್ಟೋತ್ತರಶತನಾಮಾರ್ಚನೆ, ಮಹಾ 
ಮಂಗಳಾರತಿ, ಪ್ರಸಾದವಿನಿಯೋಗ 
2. ಶ್ರೀ ಶಂಕರಾನಂದಸ್ವಾಮಿಯವರೆ ಸಮಾಧಿಕಟ್ಟೆಯಲ್ಲಿ ಗುರುಪೂಜೆ 
3. ಅನ್ನಸಂತರ್ಪಣೆ ಮತ್ತು ಅಪರಾಹ್ನ ಸತ್ಸಂಗ ಕಾರ್ಯಕ್ರಮ 


3. ಶ್ರೀ ಮಾಧನಾನಂದ ಸ್ವಾವಿಂಗಳ ಪುಣ್ಯತಿಥಿ - ಆರಾಧನೋತ್ಸವ 
ಫೆಬ್ರುವರಿ 2 ಮತ್ತು 3ನೇ ತಾರೀಖು 


ಪೂರ್ನಾಹ್ನ 11 ಘಂಟೆಗೆ ಕಾರ್ಯಕ್ರಮ ಪ್ರಾರಂಭ 
ಫೆಬ್ರುವರಿ 2ನೇ ತಾರೀಕಿನಂದು ಕೊಡಗಿನ ಶಾಲಾಕಾಲೇಜರ ಮಕ್ಕೆಳಿಗೆ 
ಧಾರ್ಮಿಕ ವಿಚಾರವಾಗಿ ಭಾಷಣ ಸ್ಪರ್ಧೆ, ಶ್ರೀಮದ್ಭಗವದ್ಗೀತಾ 
ಶ್ಲೋಕಗಳ ಕಂಠಪಾಠ ಸ್ಪರ್ಧೆ, ಭಕ್ತಿಗೀತೆಗಳ ಹಾಡುವಿಕೆಯ ಸ್ಪರ್ಧೆ. 
ಫೆಬ್ರುವರಿ ತಾ. 3ರಂದು (ಕಾರ್ಯಕ್ರಮ ಪ್ರಾತಃಕಾಲ 6 ಘಂಟೆಗೆ 
ಪ್ರಾರಂಭ). ಸದ್ಗುರುಗಳ ಪಾದಪೂಜೆ, ಪಲ್ಲಕ್ಕಿ ಉತ್ಸವ ಮೌರವಣಿಗೆ, 
ಸಾಧುಸತ್ಬುರುಷರಿಂದ, ವಿದ್ವಾಂಸರಿಂದ ಉಪನ್ಯಾಸ ಕಾರ್ಯಕ್ರಮ, 
ಪೂಜಾಪ್ರಸಾದವಿನಿಯೋಗ ಮತ್ತು ಅನ್ನಸಂತರ್ಪಣೆ. ಅಪರಾಹ್ನ- 
ಹರಿಕಥಾಕಾರ್ಯಕ್ರಮ ವತ್ತು ರಾತ್ರಿ ಅಖಂಡ ಭಜನಾಕಾರ್ಯಕ್ರವಂ. 


4. ಶ್ರೀ ಕಾವೇರಿ ಸಂಕ್ರಮಣ ಮತ್ತು 

5. ಮಹಾಶಿನರಾಶ್ರಿ 
ಈ ವಿಶೇಷವಾದ ಪರ್ವಸೆಂದರ್ಭಗಳಲ್ಲಿ ಆಶ್ರಮದಲ್ಲಿ ವಿಶೇಷ ಪೂಜೆ, 
ಭಜನೆ ಮತ್ತು ಸಮಯೋಚಿತವಾಗಿ ಅನ್ನಸಂತರ್ಪಣಾ ಕಾರ್ಯಕ್ರಮ ' 
ನಡೆಯುತ್ತದೆ. 


CC-0. Jangamwadi Math Collection. Digitized by eGangotri 


ನಿತ್ಯ ಪೂಜಾವಿಧಿ ಮತ್ತು ವೇಳಾಪಟ್ಟಿ 167 


ಶ್ರೀ ಸದ್ಲುರುಪಾದಪೂಜೆಗೆ ಸೇವಾಕಾಣಿಕೆ ಮತ್ತು 
ಸೇವಾರ್ಥಿಗಳು ತರಬಹುದಾದ ಸಾಮಾನುಗಳ ನಿವರ 


ಸೇವಾರ್ಥಿಗಳು ಶಕ್ತ್ಯಾನುಸಾರ ರೂ. .250/-ರಿಂದ ರೂ, 1000/- 
ದವರೆಗೆ ಪಾದಪೂಜಾಕಾಣಿಕೆಯನ್ನು ನೀಡಬಹುದು, ಪೂಜಾ ಸಂದರ್ಭದಲ್ಲಿ 
ಅನ್ನಸಂತರ್ಪಣೆ ಮಾಡಬೇಕಾದರೆ ರೂ. 250/ಕ್ಕೆ ಮೇಲ್ಪಟ್ಟು ಖರ್ಚಿನ 
ಹಣವನ್ನು ನೀಡಬೇಕಾಗುತ್ತದೆ. ವಿವರಗಳನ್ನು ಆಶ್ರಮದಲ್ಲಿ ಅಧ್ಯಕ್ಷರು ಇಲ್ಲವೆ 
ಅಧಿಕಾರೆಪಟ್ಟವರಿಂದ ಮುಂಚಿತವಾಗಿ ಮಾತನಾಡಿ ಪಡಕೊಳ್ಳಬೇಕು. ಈಗ 
ಆಶ್ರಮದಲ್ಲಿ ವರ್ಷಕ್ಕೆ ಸಾಧಾರಣವಾಗಿ 40 ರಿಂದ 50 ಮಂದಿ ಭಕ್ತರು 
ಪಾದಪೂಜೆ ಸೇವೆಯನ್ನು ಮಾಡಿಸುತ್ತಾರೆ. ' 


ಸದು ರುಸಾದಪೂಜಾಸೇನೆಗೆ ಸೇವಾರ್ಥಿಭಕ್ತರು ತರಜೀಕಾದ 


ಸಾಧನಸಾಮಗ್ರಿಗಳು 

1. ಹೂವಿನೆ ಹಾರ 2 

2. ತೆಂಗಿನಕಾಯಿ 2 

3. ಬಾಳೆಹಣ್ಣು 1 ಚಿಪ್ಪು 

4. ಕರ್ಪೂರ 1 ಪೆಕೇಟು 

5. ಊದಂಬತ್ತಿ 1 ಪೆಕೇಟು 
- 6. ಸಾಂಬ್ರಾಣಿ 50-100 ಗ್ರಾಮ್‌ 

7. ಬಿಡಿ ಪುಷ್ಪಗಳು, ಹೂಗುಚ್ಛ ಗಳು ಇತ್ಯಾದಿ (ಸಾಮಾನ್ಯವಾಗಿ 

ಪೂಜೆಗೆ ಸಾಕಾಗುವಷ್ಟು X 
ಅನುಬಂಧ — 9 


€ ಸಿದ್ಧಾರೂಢ ಸಂಪ್ರದಾಯದ ಹಾಡುಗಳು 
ಸದ್ಗುರು ಶ್ರೀ ಸಿದ್ಧಾರೂಢರ ಮಂಗಳಾರತಿ 
ಗುರುರಾಜ ಸಿದ್ಧಾ ರೂಢ ಸಮರ್ಥಾ ಬೆಳಗಂವೆನಾರತಿಯಾ | 

ಗುರುವರ ಬೆಳೆಗುವೆನಾರತಿಯಾ ॥ ಪಲ್ಲವಿ ॥ | 


GC-0. Jangamwadi Math Collection. Digitized by eGangotri: 


168 


ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 


ಮೋಕ್ಷಾಪೇಕ್ಷೆಗೆ ತತ್ತ್ವಮಸಿ ಪದದ ಅರ್ಥವ ಬೋಧಿಸಿದೀ | 
ಗುರುವರ ಅರ್ಥವ ಬೋಧಿಸಿದೀ | 
ಉಕ್ಷಾವಾಹನ ಶಂಕರನಾಮೋಚ್ಚಾರವ ಮಾಡಿಸಿದಿ 


ಶಾಮಧಾಮ ಶ್ರೀರಾಮಾನಭಿನವಶಂಕರ ನೀನಿರುವಿ | 
ಗುರುವರ ಶಂಕರ ನೀನಿರುವಿ | 
ಕಾಮಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದಿ ui 


IO 


ಚರಣಭಜಕರಾ ದುರಿತ ವೃಂದವಾ ತ್ವರಿತದಿ ನಾಶಿಸಿದೀ | 
ವರಭ್ರೂಲತಾಪುರ ದೈ ವದಿಂದಲಿ: ನಿರುತದಿ ವಾಸಿಸಿದೀ Hat 


ಜಯ ಮಂಗಲ Ad, 3 


ಜಯ ಜಯ ಮಂಗಲ ಚಿನ್ಮಯಮೂರ್ತಿಗೆ | 
ಜಯ ಜಯ ಸಚ್ಚಿತ್ಸುಖರೂಪಾತ್ಮಗೆ | 
ಜಯ ಜಯ ಶ್ರೀ 'ಗುರುಸಿದ್ದಾ ) ರೊಢೆಗೆ ಮಾಯಾರಹಿತನಿಗೆ ॥ ಪಲ್ಲವಿ ॥ 


ಸಾಂಬಸೆದಾಶಿವ ಸಾಂಬಸದಾಶಿವ ಸಾಂಬಸದಾಶಿವ ಸಾಂಬಶಿವ 
ಹರಹರ ಸಾಂಬಸದಾಶಿವ ಸಾಂಬಸದಾಶಿವ ಸಾಂಬಸದಾಶಿವಾ ॥ 


ಸಾಧನ ನಾಲ್ಕರೆ ಸಾಧಿಸಿ ಕರ್ಮವ ಭೇದಿಸಿ । 
ಶೋಧಿಸಿ ಸೆದ್ಗುರುವಂ ಸಂಪಾದಿಸಿ | 
ಶರಣಂ ಪೋಗಲು ನೀನೇ | 
ಪರಮಾತ್ಮನೆ ಎಂದೂ ॥ ಜಯ ಜಯ ॥ 


ಬೋಧಿಸಿ ವರ ತತ್ತ್ವಮಸಿ ವಾಕ್ಕವ B 
ಶೋಧಿಸಿ 3  ವಣಾದಿಗಳ ನಿತ್ಯಂ t 
E ಸೆಮಾಧಿಯೊಳೊಪ್ಪು ವ। 
ಗು ರುಮೂರುತಿಗೆ ॥ ಜಯ ಜಯ | 


CC-0. Jangamwadi Math Collection. Sn by eGangotri 


ಶ್ರೀ ಸಿದ್ಧಾರೂಢ ಸಂಪ್ರದಾಯದ ಹಾಡುಗಳು 2 169 
ಬಿಂಬಾನಂದದೊಳೇಕವಿಡಿದು I 
ಪ್ರತಿಬಿಂಬಾನಂದವ ಭೋಗಿಪ ಪರಶಿವ I 
ರೆಂಬಾ ಜೀವನ್ಮುಕ್ತರೆ ಹೃದಯದಿ | 
ಬೆಳಗುವ ಗುರು ಅನಂತನಿಗೆ ॥ ಜಯ ಜಯಂ N 
ಇಂಬುವಿಡಿದು ಜಗದೊಳಹೊರೆಗನಂತಂ | ' 
ಶಂಭುವಿನಿಂದಂ ಬೇರೊಂದೆಣಿಸೆದೆ | 
ಡಂಬರಹಿತ ಶಿವಯೋಗಿಗಣದ ಹೃದ । 
ಯಾಂಬುಜ ದಿನವಂಣಿಗೆ ॥ ಜಯ ಜಯ Il 


ಜಲದೊಳು ಜಲ ಕೂಡಿದ ತೆರದಿಂ | 
ನಿರ್ಮಲಮನ ಸವಂರಸ ಬ್ರಹ್ಮನೊಳಡಗಲ್‌ | 
ಸಲೆ ಗೂಢಾನಂದನು ತಾನದ್ವಯ | , 
ನೆನಿಸುವ ಪರಮಂಗೇ ॥ ಜಯ ಜಯ I 


ಕುಲಗೋಶ್ರಂಗಳ ಭೇದವ ನೋಡದೆ | 
ಮಲವಿಟಶೂಕರ ಜಾತಿಯನೆಣಿಸದೆ । 
ಖಲಮರ್ದನಿಗಂ ಭಕ್ತರ ಹೃದಯದಿಗಂ | 
ಪ್ರಕಟಿಪ ಬ್ರಹ್ಮನಿಗೆ ॥ ಜಯ ಜಯ I 


ಶ್ರೀ ಸಿದ್ಧಾ _ರೂಢರ ಅವತಾರ ಹಾಡು 


ಸಿದಾ ರೂಢ ಬಂದಾ ಕೈಲಾಸದಿಂದ | ಶಿವನವತಾರದಿಂದ | 
ಮಹಾಗುರು ಶಿವನವತಾರದಿಂದ ॥ ಪಲ್ಲವಿ ॥ 


ಭಕ್ತರ ಬಂಧನ ಬಿಡಿಸುವೆನೆಂದಾ I 
ಸಾಯುಜ್ಯಪದವಿಯ ಕೊಡುವೇನೆಂದಾ | 
ಘನತರಮಹಿಮೆಯ ಮಾರಮುಕುಂದಾ "o 


ಶೋಕದ ಸಂಸಾರ ಬಿಡಿಸುವೆನೆಂದಾ | 
ಕೈವಲ್ಯಪದವಿಯ ಕೊಡುವೇ ನಾನೆಂದಾ | 


ಸಾಂಬ ಸದಾಶಿವ ಸೆದ್ದುರು ಬಂದಾ ॥೨॥ 
CC-0. Jangamwadi Math Collection. Digitized by eGangotri 


170 


ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ UOS, 


ಮಹಾಶಹರ ಹುಬ್ಬಳ್ಳಿ ಮಠ ಬಹಳ ಚಂದಾ | 
ಸಿದಾ ರೂಢಸ್ವಾ ಎಂಯೆ ಜಾತ್ರೆಯು ಚಂದಾ | 
ಅಧ್ಯಾತ್ಮತತ್ವ್ವ ವ ಪೇಳಲು ಬಂದಾ han 


ಪತಿತಪಾವನ ಶ್ರೀ ಸಿದ್ಧಾ ) ರೂಢರ ಸ್ತು 


ಪತಿತಜನವನ್ನು ಿದ್ದರಿಸುವ ಶ್ರೀ ಸಿದ್ಧಾ ರೂಢ ನಮೋ | 
ಶಿವಶಿವ ಆರೂಢ n ನಮೋ ॥ ಪಲ್ಲವಿ ॥ 


ಈ ಭವಸಾಗರ ದಾಟಂವುಪಾಯವ ಕರುಣದಿ ನೀ ತೋರೋ 
ಶಿವಶಿವ ಆರೂಢಗುರುದೇವ ನಮೋ ॥ ಆನಂಪಲ್ಲವಿ ॥ 


ಕರ್ಮದಿಂದಲಿ ಕಾಯವ ಪಡೆದೆ 
ಜನ್ಮಜನ್ಮದಲಿ ಗಳಿಸಿದೆ ಅಘವ | 
ವಿಷಯದ ಬೊಂಬೆಮನ ತಾನಾಗಿದೆ 
ಉರತರ ತಾಪವ ನಾನಂಣಣತಿರುವೆ | 
ಕಡೆಗಾಣಿಸು ಈ ಕರ್ಮದ ಕಾಟ 
ಪೊರೆ ಚಿನ್ಮಯರೂಪ ॥ ಶಿವ ಶಿವ ॥ Hou 


ಶರತ್ಕಾಲದ ಮಿಂಚಿನ ತೆರದೀ 
ಎರಡು ದಿನದ ತೋರಿಕೆ ಇದು ಜಗದಿ | 
ತಿಳಿಸದೆ ತೋರದೆ ಬರುವದು ಮರಣ 
ಕಾಲರೂಪನ ಸದಾ ಭರಣ | 
ಜನಿಸಿದಾಗಲೇ ನಿನ್ನೊಳು ಪ್ರೇಮ 
ವಿಷಯದಲ್ಯುದಿಸುವುದೀ ಆ ಪ್ರೇವಂ। 
ದಯಂವಿಡು ಭಕ್ತಿ ವಿಷಯವಿರಕ್ತಿ | 
ನೀಡು ಜೀವನ್ಮುಕ್ತಿ ॥ ಶಿವ ಶಿವ ॥ | 5 


CC-0. Jangamwadi Math Collection. Digitized by eGangotri 


pA O—————— ತಾ 


ಶ್ರೀ ಸಿದ್ಧಾರೂಢ ಸಂಪ್ರದಾಯದ ಹಾಡುಗಳು 171 


; ಶ್ರೀ ಸದ್ಗುರು ಮಠಾಧಿಪತಿಗಳಾದ 
579,990 ಮಾಧವಾನಂದಜಿಯವರ ಪವಿತ್ರ ಜೀವನದ ಹಾಡು 


ಮರೆಯಲೆಂತಿವರ ನಾವು | ಕರುಣಾಳು ಯತಿವರರ 
ಗುರುವರ್ಯ ಮಾಧವಾ | ನಂದಾಜೀಯವರ 
ಪರಮಪಾವನವಾದ | ಹುಬ್ಬಳ್ಳಿಪ್ಪರದಲ್ಲಿ 

ಗುರು ಸಿದ್ಧಾರೂಢರ | ಆಶ್ಚಮದೊಳಿರ್ದು 


ಗುರುತತ್ತ್ವವಂ ಅರಿತು | ಗುರುಸೇವೆಯೊಳು ನುರಿತಂ 
ಗುರುಸಿದ್ಧಾರೂಢರ | ತಾ ಶಿಷ್ಯರಾಗಿ 

ಬರುತ ಶ್ರೀಕಾವೇರಿ | ಉಗಮ ಬ್ರಹ್ಮಗಿರಿಲಿ 
ಇರುತ್ತಾರು ಮಾಸಗಳು | ಉಗ್ರತಪಗೈದು 


ಕೊಡಗು ಜನ್ಮಭೂಮಿ | ಚೇರಂಬಾಣೆಪುರದಿ ' 
ಬೆಡಗಿನ ಶ್ರೀ ಸಿದ್ಧ 1 ಆಶ್ರಮವ ರಚಿಸಿ 

ಒಡನೆ ಗುರುಭಕ್ತರನು | ಒಡಗೂಡಿ ಆಶ್ರಮದಿ 
ಮಾಡಿದಿರಿ ಶಿಷ್ಯರನು । ಸ್ತ್ರೀಪುರುಷರೆಲ್ಲಾ 


ದೃಢಭಕ್ತಶಿಷ್ಯ ಶ್ರೀ | ಪೌತ ಶಂಕರಾನಂದ 
ನುಡಿಯಂತೆ ತಾ ನಡೆದು | ನಿಮ್ಮಡಿಯ ಸೇರಿ 
ಬಿಡಿಸಿ ಕಲಿಸುತ ಜ್ಞಾನ | ಕೊಡುತ ಅನ್ನದಾನ 
ಬಡವಬಲ್ಲಿದರೆಂಬ | ಇಡದೆ ಭೇದವನು 


ಮತದ ಮತ್ಸರ ಬಿಡುತ ! ಯತಿಯಾಗಿ ನೀವಿರುತ 
ಹಿತವಾದ ಅದ್ವೈತ | ಬೋಧನೆಯ ಕೊಡುತ 
ಚಿರಕಾಲ ಬಾಳಿದಿರಿ | ಪರಂಧಾಮನೈದಿದಿರಿ 
| ಸ್ಥಿರಶಾಂತಿ ಪೊಂದಿದಿರಿ | ನಮ್ಮನಗಲಿದಿರಿ ॥ 
— ಹರಿದಾಸ ಮುಕ್ಲಾಟರ ಯಸ್‌. ಪೂವಯ್ಯ 


CC-0. Jangamwadi Math Collection "Digitized by eGangotri 


172 ಶ್ರೀ ಸದ್ಗುರು ಸ್ವಾಮಿ ಮಾಧವಾನಂದರ ಜೀವನ ಚರಿತ್ರೆ 
ಗುರು ಮಾಧವಾನಂದರ ಮಂಗಳ ಹಾಡು 


ಮಂಗಳಂ ನಿತ್ಯ ಶುಭಮಂಗಳಂ ಗುರು ಮಾಧವಾನಂದರಿಗೆ 
I ಸಿದ್ಧಾಶ್ರಮ ಸ್ಥಾ ಪಕೆ Lr 
ಹುಬ್ಬಳ್ಳಿಯ ಸದ್ಗು ರು ಪ್ರೀ ಸಿದ್ಧಾ ಶರೂಢರೆ ಶಿಷ 
ಸನಾತನಧರ್ಮದ ತತ್ತ a ಚಾರದ ನಿಷ್ಕರಿಗೆ r Qm Hl 
ಭವರೋಗನಿವಾರಕ ಪಾವನಮೂರುತಿಗೆ 
ಶಿವನಾಮಪ್ರಚಾರಕ ಸಂಸಾರವಿರಕ್ತರಿಗೆ 
ಭಕ್ತರ ಪೊರೆವವರಿಗೆ ಮುಕ್ತಿಪ್ರದಾತರಿಗೆ 
ನಿತ್ಯನಿರಂಜನ ಸದ್ಗುರು ಶ್ರೀ ಮಾಧವಾನಂದರಿಗೆ ॥ ವಂಂಗಳಂ ॥ 


| — Quer ಳೆ. ಶಂಕರನಾರಾಯಣ ಭಟ್‌ 


ಅದ್ದೆ, jor, fs ಬೆಳಗುತಿದೆ 


ಜ್ಯೋತಿ ಬೆಳುಗತೈತಿ 

ಗುರುನಾಥ ಬೋಧಿಸಿದ 
ವಿಖ್ಯಾತಮಾದ ಅದ್ವೈತ 

ಜ್ಯೋತಿ ಬೆಳಗುತೈತಿ ಪಲ್ಲವಿ ॥ 
ಆದಿ ಅಂತ್ಯಗಳಿಲ್ಲಾ ವೇದಕ್ಕೆ ನಿಲುಕಿಲ್ಲಾ 

ಆದಿಗನಾದಿಯಾದ ಸತ್ಟದವೆಂಬ 

ಜ್ಯೋತಿ ಬೆಳಗುತೈತಿ How 
ತೋರಿಕೆ ವಿಶ್ವವಿಕಾರವೆಲ್ಲವ 

ನಿರ್ವಿಕಾರದಿಂ ಬೆಳಗುವ 
ಚಾರಚಿತ್ಸದ ದಿವ್ಯಜ್ಯೋತಿ ಬೆಳಗುತೈತಿ. HINU 


ಗುರುವಾರೂಢೇಶನ 
ಕರುಣದಿಂ ಹೃದಯದಿ 


ಪರತರಾನಂಭ ಸಾ hs rs ೫3 


JNANA SIMHASAN JNA! NAMANDIR 
CC-0. Jangamwadi Math ELE 


- Jangamawadi Math, Varanasi 


~ a. 5 
| L VJ q 
ê a~- Y * 
ಸ í "4 : 1^ 
^ : 
Iv AEN ಡೆ 
: a: 
. ve 
z wae 
i ` -o 
4 3 A 
os E 
LU " " 
i ee 1, 
! 4 es d AL 
Meno T OY 
4 » KY " 
ADDS Y 
i v qs (3 
| ಟೆ “ಕಿ 
| 7 H 
f ' 
‘+ 


| $311 È 
ce. n b 
See i (4; 
ಟ್ರ! hs if. 

| ಇಳು UN. " 

j ays Jd 

‘A 
1 


i M 
| S dz dtr ಭೆ; ಕ 3: Mua dos guo ಕೊಡಗಿನವರ 
[os , ಕನ್ನಡನಾದಿಗ ಗಟ್ಟ ಸು doi ogy POR * ಚಿರು 1933ರ 

| ;ಭಾಗಮೆಂಃ god.” ರು. Bon ex: ಪ್ಲನೀಧರರಾಗಿರು 

ಶ್ರೀಯುತ, LU pons à pores dad ಸಾಹಿ: 

"ಮತ್ತು ಸಂಸ್ಕತಿ ಇ ವು ಸು ಕುಡೀ ed 3: PU (ಯನ; ನಡೆಸಿ 
ತ್ತಾರೆ. ಭಗವಾನ್‌. ಶೀರ ied omi. ಭಕ್ತ ರಾ 
'ಇವರು ' get en! "ಶಿ ers 24. ಯತೀಶ j Sesion! 
soo Uo OO BREE gings ಹೀದ 
: ಧರ್ಮದ zii ಶೀ ಕಾನ ಕ್ಲ ಎಂಬೀ ಎರಡು ಬೃಹಃ 
ಗ್ರಂಯಗಳು ಸೀ ಸ ಟಾದೆ: ಮಹಾನ್‌" ಕ್ಕೆ 
"ಗಳು ಮಹಿ” ibis SH oii. ರಯ ತಳಕು, ಸ್ವಾ 
"ವಿವೇಕಾನಂದ ದರ್ಶನ Se. ಭಾ ರಲ ;ಸ್ರಷಾಸಕಥನ sers 
ಇವರ ಇನ್ನಿತರ ಕೆಲವು ix CU QUAE 
| ಶ್ರೀಮಾನ್‌ ಶಂಕರಃನಾಯ xé “ಭಟ್ಟರು ರು ಗ್ಗ Main 
|. Bale ಅಲ್ಲದೆ ಒಳ್ಳೆಯ' TAISA ney "sessi ರಿಂದ, 
| ಧರ್ಮ ಮತ್ತು. ಕನ್ನ Sue ಬಾರ 'ಪ್ಲಂಸರಕ್ಕಾಗಿ: ded 
| ಜೀವನವನ್ನೇ ಮುದ ಗು wee 'ನಿರತರಾಗಿರುವುದು He 

ವೈಶಿಷ್ಟ್ಯವಾಗಿ... DUE EN Bade RER 
| ಶ್ರೀ aid do is d idendetd: ids woe, i 
| ಶ್ರೀಯುತ ಭಟ್ಟರ DESKUI. ಹಾಗೂ ಗಭ ಸಂತಸ 
| 
| 


ಪುರುಷರ ಜೀವನ. ಸಂದೇಶಗಳ Pera ct ಆಯನ ಯೆ. ಬಗ್ಗ 
ಚಿಂತನಗಳ ಫಲವಾಗಿ gonted us ರಕ ಸಾಧ್ಯ 


ಜ್ಯ 
^J E att Vu " TA 7: init , 
SINGS ಬೆ SEE + un i zu y. 5, Ei Pes 55 VA EE 
A ಳೆ; eet IM iw EC ‘she, *e hee ni . 4 
t^ utei P Pe eA 2 aA i2 ti «3k ಬ: DA MT 
Tu de ಟು?) "rct XM ಒಹೋ 1s E 
. AC $34. SEN Hh foto ENT. A. Neto" MANE «2S 4: 
ete K A MAUS NAL Rn 1n d MAS sat 
RS EU SATO RU aA 

r at ನ "tl pA SM 


$ * 1 be X ! A ; i A Uu i4 ತ್ಸ ಇ 
[M "ಸ್ಯ ದ ಭರಿ ಟ್‌ ವ ನೆ 7 DR em ಸಚ, 
A ER SH am S qu ಸೆ 5 


í f 
l 11 CNS Nr 
೧೦%. ad wadi Math Collection. Digitized by Gang ote i SU METH Ri. 
go ನಾಡಿನ Z 2 f; LLNS 
TE IS 
` Si aes m evi à f ; x FEN ರಾ 
Shahi An eat Gat PEE PERS 
sq Mera CR abe ZEN 


eam ಬೆ atou; ಶಾಸ್ತ 3,030 § e 
ಳಿ: soris cess da Tam 
ಮಲ್ಲಸಭ್ಯಾಸವನು ಮಾಡುವ ₹೫ 7 

y ನೊಳಿ ತಹ ಮಾರ್ಗ ದಲಿ ನಡೆದು ಮ ಬು. E 3. ಸುವನು: 


ಜ್ಞಾನೆದಭ್ಕಾಸವನು ಮಾಡದೆ | n rM | 
ಹ ತಿಳಿ ಹೀನಕಲದವ 1. : ಸ 2 
ತಾನೆ ಬ್ರಹ್ಮವದೆಂದು ಕಾಣುವ ded: ಪಾರು WB 
«ಸ್ವಾನುಭವವಲ್ಲದ ಮನುಷ್ಯನು! = ue 
ತಾನೆ ದ್ವನುಜನು ; ಗುರುಪದಾಬ್ಜ! M oe 
ಧ್ಯಾನನಿಷ್ಠೆಯ ಭಕ್ತಿಯಿಲ್ಲದ ಮರ್ತ್ಯನವ ವ್ಯರ್ಥ li 


ಹುಟ್ಟುತಲಿ ತಾನೊಬ್ಬ ; ಕಡೆಯಲಿ | 

ಕೆಟ್ಟಳಿದು ಹೋಹಾಗಲೊಬ್ಬನೆ | 

ನಟ್ಟನಡುವೀ ಬಂಧಂಬಳಗಗಳೆಂಬ ಬಲು ತೊಡಕು ॥ 

ಕಷ್ಟವಿದು ಸಂಸಾರವೆನ್ನುತ | a 

ನೆಟ್ಟ ನೆ ವಿವೇಕದಲಿ Sed | d 

ಸುಟ್ಟು ಸುಖವನು ಪಡೆದೊಡಾತನೆ ಶಿಷ್ಟನೆನಿಸುವನು ॥ x 
— ಅನುಭವಾಮೃತ 


S ^ T 
Mn i ಕೈ 
ಗ 

Au 
TIE. 
" is 
i "ive" 
AW 


Ae 4 
5 A 


— ——————————— ————— Ó E. 
ಪ್ರಕಾಶಕರು : ಶ್ರೀ ಸಿದ್ಧಾಶ್ರಮ : ಚೇರಂಬಾಣೆ ಕೊಡಗು ಜಿಲ್ಲೆ: 


ಬೆಲೆ ರೊ. 25/- k 


. Jangamwadi Math Collection. Digitized by eGangotri M 


